ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಗ್ರಂಥಮಾಲೆ-೫೪ 


ಕ ಪ್ರಧಾನ ಸಂಪಾದಕ 
ಬ ಡಾ|| ಕೆ. ನಿ. ಪುಟ್ಟಪ್ಪ, ಎಂ.ಎ., ಡಿ.ಲಿಟ್‌. 


ಹೊಯ್ಸಳ ವಾಸ್ತು ಶಿಲ್ಪ 


ಡಾ| ಎಸ್‌. ಶ್ರೀಕಂಠಶಾಸ್ತ್ರಿ, ಎಂ.ಎ., ಡಿಲಿಟ್‌. 


"4 


೬ (ಟಕ | 
SRA ಪ್ರಸಾರಾಂಗ 


ಮೈಸೂರು ವಿಶ್ವವಿದ್ಯಾನಿಲಯ 
| ೧೯೬೫ 


ಸಾದಾ ಪ್ರತಿ: ರೂ. ೫-೫೦ ಉತ್ತಮ ಪ್ರತಿ: ರೂ. ೬-೫೦ 


ಸಾಹಿತ್ರ ಭಂಡಾಕೆ 


ಜಂಗಮ ಮೇಸಿ. ಗ 
| 


ದಾ 
ಕ್ಲ 
Vy 


ನಂ.1 


ಮೈಸೂರು ವಿಶ್ವವಿದ್ಯಾ ನಿಲಯದ ಕನ್ನಡ ಗ್ರಂಥಮಾಲೆ-೫೪ 


ಪ್ರಧಾನ ಸಂಪಾದಕ 
ಡಾ|| ಕೆ. ವಿ. ಪುಟ್ಟಪ್ಪ, ಎಂ.ಎ., ಡಿ.ಲಿಟ್‌. 


ಹೊಯ್ಸಳ ವಾಸ್ತುಶಿಲ್ಪ 


ಡಾ|| ಎಸ್‌. ಶ್ರೀಕಂಠಶಾಶ್ರೀ, ಎಂ.ಎ., ಡಿ.ಲಿಟ್‌. 


ಪ್ರಸಾರಾಂಗ 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೬೫ 


ಮೊದಲನೆಯ ಮುದ್ರಣ : ೧೯೬೫ 


ಕ್‌ ಇಲ್ಲ೩ಟಿ 
ಎ ಇಸಿ 
Rn 1೩೬ ೧೨ಸಿ 


ಎಲ್ಲ ಹಕ್ಕು ಗಳನ್ನೂ ಕಾದಿರಿಸಿದೆ 


ಜಿ.ಎಂ. ಪಿ ತ್ರೀ ಸ್ಮಾರಕ ಸಕಸ 5 


ಕ್ರ ವು ಸಂ: 1 ೦1 4 ಈ ಎಂಗ 
ke ಖೆ po ಪ್ತ ಮಂಕೆ 


ವರ್ಗ ಸೌತ್‌ ಜ್ಯ ಶ್ರ ೬೨೨೪೨೦09009 
ಬಂದ ೫೫... 44 
ಕ ROS 


ಮೈಸೂರು ವಿಶ್ವವಿದ್ಯಾನಿಲಯದ ಮುದ್ರಣಾಲಯದಲ್ಲಿ 
ಪ್ರಸಾರಾಂಗದ ಡೈರೆಕ್ಟರ್‌ ಅನರಿಂದ ಪ್ರಕಟಿಸಿ ಪ್ರಚುರಿಸಲ್ಪಟ್ಟಿದೆ 


ತ್ತ ನ್ದುಡಿ 


ವಿದ್ಯಾಭ್ಯಾಸದ ಸರ್ವ ಶ್ರೇಣಿಗಳಲ್ಲಿಯೂ ದೇಶಭಾಷೆ ಶಿಕ್ಷಣ 
ಮಾಧ್ಯಮವಾಗಬೇಕಾದುದು ಅತ್ಯವಶ್ಯವಾಗಿದೆ. ಇದು ಒಬ್ಬಿಬ್ಬರು 
ಭಾಷಾಭಿಮಾನಿಗಳು ದುರುದ್ದೇಶದಿಂದಾಗಲಿ, ಪಕ್ಷಪಾತ ಮನೋಭಾವ 
ದಿಂದಾಗಲಿ ಹೇಳುವ ಮಾತಲ್ಲ. ರಾಷ್ಟ್ರದ ಸರ್ವತೋಮುಖವಾದ ಪ್ರಗತಿ 
ಮತ್ತು ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸ ಇವುಗಳ ಹಿನ್ನೆಲೆಯಲ್ಲಿ 
ನಡೆಸಿದ ಕೂಲಂಕಷವಾದ ಚರ್ಚೆ ಮತ್ತು ಸರ್ವಂಕಷವಾದ ವಿಚಾರ 
 ಮಥನಗಳೆ ಫಲವಾಗಿ ಸಿದ್ಧಿಸಿದ ತತ್ತ್ವವಿದು. ಡಾ| ಅಮರನಾಥ ರುಾ 
ರಂಥ ಶ್ರೇಷ್ಮ ಶಿಕ್ಷಣತಜ್ಞರಿಂದ ಹಿಡಿದು ಮಹಾತ್ಮಾ ಗಾಂಧೀಜಿಯಂಥ 
ರಾಷ್ಟ್ರನಾಯಕರವರೆಗೆ ಎಲ್ಲರೂ ದೇಶಭಾಷಾ ಮಾಧ್ಯಮದ. ಸಾರ್ಥಕತೆ 
ಯನ್ನು ಒತ್ತಿಹೇಳಿದ್ದಾರೆ. ಹಿಂದಿನ ಆಂಗ್ಲ ಸರ್ಕಾರ ನೇಮಿಸಿದ್ದ 
ಸ್ಯಾಡ್ಗರ್‌ ನಿಚಾರಣಾ ಸಮಿತಿ ಮತ್ತು ಹಾರ್ಟೊಗ್‌ ಸಮಿತಿಗಳೂ 
ಸರ್‌ ಚಾರ್ಲ್ಸ್‌ ವುಡ್‌, ಸರ್‌ ಸಾರ್ಜಂಟ್‌ ಮೊದಲಾದ ವಿದೇಶೀಯ 
ಶಿಕ್ಷಣತಜ್ಞ ರೂ, ದೇಶಭಾಷಾ ಮಾಧ್ಯಮದಿಂದಲ್ಲದೆ ಭಾರತೀಯರ ಶಿಕ್ಷಣ 
ಸಫಲವಾಗದೆಂದೂ ಸಮರ್ನ್ಪಕವಾಗದೆಂದೂ ಏಕಕಂಠದಿಂದ ಸಾರಿದ್ದಾರೆ. 

ಈ ಶಿಕ್ಷಣಸೂತ್ರವನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ .ಭರತಖಂಡದ 
ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ದೇಶಭಾಷಾ ಮಾಧ್ಯಮ ಯಶಸ್ವಿಯಾಗಿ 
ಕಾರ್ಯಗತವಾಗುತ್ತಿದೆ. ನಾಗಪುರ, ಅಲಹಾಬಾದ್‌, ಕಾಶಿ ಮೊದಲಾದ 
ವಿಶ್ವನಿದ್ಯಾನಿಲಯಗಳಿಂದ ಅಧಿಕೃತವಾಗಿ ದೊರೆತು ವರದಿಗಳಿಂದ 
ವಿದ್ಯಾರ್ಥಿಗಳು ಆದರಪೂರ್ವಕವಾಗಿ ಅನಿರ್ಬಂಧವಾಗಿ ದೇಶಭಾಷಾ 
ಮಾಧ್ಯಮವನ್ನು ಆರಿಸಿಕೊಳ್ಳುತ್ತಿರುವುದೂ, ಅದರಿಂದ ಪರೀಕ್ಷೆಗಳಲ್ಲಿ 
ಫಲಿತಾಂಶ ತುಂಬಾ ಆಶಾದಾಯಕವಾಗಿ ಗೋಚರಿಸುತ್ತಿರುವುದೂ 
ಸುಸ್ಪಷ್ಟವಾಗುತ್ತಿದೆ. ; 

ದೇಶಭಾಷಾ ಮಾಧ್ಯಮ ಬೇಡವೆನ್ನುವ ಸಂಪ್ರದಾಯಶರಣರೆ 
ಸಂಖ್ಯೆ ಈಗೀಗ ಬಹುಮಟ್ಟಿಗೆ ಇಳಿಮುಖವಾಗುತ್ತಿದ್ದರೂ ಅಲ್ಲೊಬ್ಬರು 


iV 
ಇಲ್ಲೊಬ್ಬರು ಇನ್ನೂ ಇದ್ದಾರೆ. ಅವರು ತಮ್ಮ ನಿಲುವನ್ನು ಸಾಧಿಸಲು 
ಕೊಡುವ ಮುಖ್ಯ ಕಾರಣಗಳಿವು: 

೧. ದೇಶಭಾಷೆಗಳಲ್ಲಿ ಪಾರಿಭಾಷಿಕ ಅಥವಾ ವೈಜ್ಞಾನಿಕ ಸದಗಳ 
ದಾರಿದ್ರ್ಯ. 

೨. ಗ್ರಂಥಗಳ ಅಭಾವ. 

೩. ವಿವಿಧ ಪ್ರಾಂತಗಳ ವಿದ್ವಾಂಸರ ಸಂಪರ್ಕಕ್ಕೆ ಮತ್ತು ಸರ್ಕಾರಿ 
ನೌಕರರ ಪರಸ್ಪರ ವಿನಿಮಯಕ್ಕೆ ಅಡಚಣೆ. 

ಈ ಕಾರಣಗಳು ಸಂಪೂರ್ಣ ನಿರಾಧಾರವೆಂಬುದು ಕೆಳಗಣ 
ವಿವರಣೆಯಿಂದ ವ್ಯಕ್ತವಾಗುತ್ತದೆ: 

೧. ವೈಜ್ಞಾನಿಕ ಅಥವಾ ಪಾರಿಭಾಷಿಕ ವಿಷಯಗಳಿಗೆ ಹೊಸ 
ಹೊಸ ಶಬ್ದಗಳನ್ನು ಸೃಷ್ಟಿಸುವ ಸಂಕಟಕ್ಕೆ ಗುರಿಯಾಗಬೇಕಾಗಿಲ್ಲ. 
ಅಂತರರಾಷ್ಟ್ರೀಯ ಶಬ್ದಗಳನ್ನೆ ಇದ್ದಹಾಗೆಯೆ ಬಳಸಿಕೊಳ್ಳಬಹುದು. 
ಆವಶ್ಯಕತೆ ಕಂಡುಬಂದರೆ ಮಾತ್ರ ವಿವರಣಾತ್ಮಕವಾಗಿ ದೇಶಭಾಷೆಯ 
ಶಬ್ದಗಳನ್ನು ಉಪಯೋಗಿಸಬಹುದು. ಪಾರಿಭಾಷಿಕ ಶಬ್ದಗಳು ವಾಸ್ತವ 
ವಾಗಿ ಅಂಕಿತನಾಮಗಳು ತಾನೆ! ಕೇಂದ್ರ ಸರ್ಕಾರದ ವಿದ್ಯಾಖಾತೆ 
ತಯಾರಿಸಿರುವ ಪಾರಿಭಾಷಿಕ ಪದಗಳ ಕೋಶ ಈ ತತ್ತ್ವವನ್ನೈ 
ಅವಲಂಬಿಸಿದೆ. ಮೈಸೂರು ನಿಶ್ಚವಿದ್ಯಾನಿಲಯವೂ ಈ ಮಾರ್ಗವನೆ 
ಸಂಪೂರ್ಣವಾಗಿ ಅಂಗೀಕರಿಸಿದೆ. 

೨. ಈಗಾಗಲೆ ಎಲ್ಲಾ ಭಾಷೆಗಳಲ್ಲಿಯೂ ವೈಜ್ಞಾನಿಕ ಗ್ರಂಥಗಳ, 
ಹೊರಬೀಳುತ್ತಿವೆ. ಆವಶ್ಯಕತೆ ಹೆಚ್ಚಿದಂತೆಲ್ಲ ಅವುಗಳ ಸಂಖ್ಯೆಯೂ 
ಬೆಳೆಯುತ್ತಿದೆ. ಪೇಟೆಯಲ್ಲಿ ಗಿರಾಕಿ ಇದೆಯೆಂದು ತಿಳಿದರೆ ಸಾಕು 
ಗ್ರಂಥಗಳು ಲೆಕ್ಕವಿಲ್ಲದೆ ಹೊರಬರುತ್ತವೆ. 

೩. ಅಂತರರಾಷ್ಟ್ರೀಯ ಪಾರಿಭಾಷಿಕ ಶಬ್ದಗಳನ್ನು ಬಿಡುವುದಿಲ್ಲ 
ವಾದುದರಿಂದಲೂ, ಹಿಂದಿ ಅಥವಾ ಇಂಗ್ಲಿಷ್‌ ಭಾಷೆಯನ್ನು ಕಡ್ಡಾಯ 
ವಾಗಿ ಎಲ್ಲಾ ವಿದ್ಯಾರ್ಥಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಕಲಿಯ 
ಬೇಕಾಗಿರುವುದರಿಂದಲೂ ವಿದ್ವಾಂಸರ ಸಂಪರ್ಕಕ್ಕಾಗಲಿ, ಸರ್ಕಾರಿ 
ನೌಕರರ ವಿನಿಮಯಕ್ಕಾಗಲಿ ಅಡಚಣೆ ಆಗುವುದಿಲ್ಲ. ಈ ದೊಡ್ಡ 


V 


ರಾಷ್ಟ್ರದಲ್ಲಿ ಸರ್ಕಾರಿ ನೌಕರರ ಸಂಖ್ಯೆ ಅತ್ಯಲ್ಪ ಭಾಗವೆನ್ನುವುದನ್ನೂ, 
ಪ್ರ ಅತ್ಯಲ್ಪ ಸಂಖ್ಯೆಯ ಸರ್ಕಾರಿ ನೌಕರರ ಹಿತಕ್ಕಾಗಿ ಇಡೀ ರಾಷ್ಟ್ರದ 
ಕಲ್ಯಾಣವನ್ನು ಬಲಿಗೊಡುವುದು ಸರಿಯಲ್ಲವೆಂಬುದನ್ನೂ ಮರೆಯ 
ರದು. 

ಡಾ! ಎಸ್‌. ಶ್ರೀಕಂಠಶಾಸ್ರ್ರೀಯವರು ಹಲವು ವರ್ಷಗಳ ಕಾಲ 
ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸದ ಪ್ರಾಧ್ಯಾಪಕರಾಗಿದ್ದು 
"ಹೊಯ್ಸಳ ವಾಸ್ತುಶಿಲ್ಪ'ದೆ ಬಗ್ಗೆ ಗಾಢವೂ ಅಗಾಧವೂ ಆದ ಅನುಭವ 
ವನ್ನು ಸಡೆದವರಾಗಿರುತ್ತಾರೆ. ಇವರ ಈ ಗ್ರಂಥ ಸರ್ವಮಾನ್ಯವಾಗು 
ವುದರಲ್ಲಿ ಸಂದೇಹವಿಲ್ಲ. 


ಮ್ಳ ಸೂರು 
೨೬೨೯೧೯೬೪ 


ಅರಿಕೆ 


ಪ್ರಪಂಚ ಪ್ರಖ್ಯಾತಿ ಸಡೆದು ಭರತಖಂಡಕ್ಕೂ ಕರ್ನಾಟಕಕ್ಕೂ 
ಕಲಾತಿಲಕಾಯಮಾನವಾದ ಚಾಳುಕ್ಯ-ಹೊಯ್ಸಳ ವಾಸ್ತುಶಿಲ್ಪದ 
ವೈಶಿಷ್ಟ್ಯವನ್ನು ಸೂಚಿಸುವ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. 
ಹಳೆಯ ಮೈಸೂರಿನ ಉತ್ತರ ಭಾಗಗಳಾಗಿದ್ದ ಚಿತ್ರದುರ್ಗ, ಶಿವಮೊಗ್ಗ 
ಜಿಲ್ಲೆಗಳ ಉತ್ತರ ಸರಹದ್ದಿನಲ್ಲಿ ಕಂಡುಬರುವ ಚಾಳುಕ್ಯ ದೇವಾಲಯಗಳ 
ಹಿನ್ನೆಲೆಯಲ್ಲಿ ಚಾರಿತ್ರಕ ಸನ್ನಿವೇಶಗಳಿಗೆ ಹೊಂದಿಕೊಂಡು ವಿಶಾಲವಾಗಿ 
ಬೆಳೆದ ಹೊಯ್ಸಳ ವಾಸ್ತುಶಿಲ್ಪದ ಚರಿತ್ರೆಯ ಮುಖ್ಯ ಘೆಟ್ಟಗಳೆನ್ನೂ ಸ 
ಹೊಯ್ಸಳರ ಅಂತಿಮದಶೆಯಲ್ಲಿ ವಿಜಯನಗರ ಸಾಮ್ರಾಜ್ಯವು ಹಂಪಿ, 
ಶೃಂಗೇರಿಗಳಲ್ಲಿ ಹೇಗೆ ಹೊಯ್ಸಳ ರೀತಿಯನ್ನು ಅಳವಡಿಸಿಕೊಂಡಿತ್ತೆಂಬು 
ದನ್ನೂ ನಿರೂಪಿಸಲಾಗಿದೆ. ತಾಂತ್ರಿಕ ರಹಸ್ಯಗಳನ್ನು ಹೇಗೆ ಹೊಯ್ಸಳ 
ಶಿಲ್ಪದಲ್ಲಿ ಕಾಣಬಹುದೆಂದೂ ಸೂಚಿಸಲಾಗಿದೆ. ಶೈವ, ಶಾಕ್ತ, ವೈಷ್ಣವ, 
ಜೈನ ನಿಗ್ರಹ ಪ್ರಭೇದಗಳನ್ನು ಸ್ವಲ್ಪಮಟ್ಟಿಗೆ ನಿವರಿಸಲಾಗಿದೆ. ಆರ್ಥಿಕ, 
ರಾಜಕೀಯ, ಸಾಮಾಜಿಕ, ಕಲಾದೃಸ್ಟಿಗಳಿಂದ ಹೊಯ್ಸಳ ಶಿಲ್ಪವನ್ನು 
ಇನ್ನೂ ಅಧಿಕವಾಗಿ ಅಧ್ಯಯನಮಾಡಲು ಈ ಗ್ರಂಥವು ಸಹಾಯ 
ಮಾಡಿದರೆ ಕೃತಾರ್ಥನೆಂದು ಭಾವಿಸುತ್ತೇನೆ. 

ಮೈಸೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಕನ್ನಡ ಪ್ರಾಧ್ಯಾಪಕ 
ರಾದ ಡಾ| ಎ. ಆರ್‌. ಸೃಷ್ಣಶಾಸ್ತ್ರೀಯವರು ೨೦-೧-೧೯೪೭ರಲ್ಲಿ 
ಅತ್ಯಂತ ಅಭಿಮಾನದಿಂದ ತಮ್ಮ ಬಳಿಯಲ್ಲಿದ್ದ ಮೈಸೂರು ಆರ್ಕಿಯಾ 
ಲಜಿ ರಿಪೋರ್ಟು(೧೯೨೯- ೧೯೩೯) ಗಳನ್ನು ನನಗೆ ಕೊಟ್ಟು ಈ ಗ್ರಂಥ 
ರಚನೆಗೆ ಸ್ಫೂರ್ತಿಯಿತ್ತುದನ್ನು ಕೃತಜ್ಞತೆಯಿಂದ ಇಲ್ಲಿ ಸ್ಮರಿಸುತ್ತೇನೆ. 
ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗಕ್ಕೆ ನನ್ನ ವಂದನೆಗಳು 
ಸಲ್ಲುತ್ತವೆ. ಮೈಸೂರು ಆರ್ಕಿಯಾಲಜಿ ಇಲಾಖೆಯವರು ಕೆಲವು ಚಿತ್ರ 
ಗಳನ್ನು ಒದಗಿಸಿಕೊಟ್ಟಿರುವುದಕ್ಕಾಗಿ ನನ್ನ ವಂದನೆಗಳು. 

ಮೈಸೂರು ' ಎಸ್‌. ಶ್ರೀಕಂಠಶಾಸ್ತ್ರೀ 


೨೦.೪.೧೯೬೪ 


ವಿಷಯ ಸೂಚಿಕೆ 


ಮುನ್ನು ಡಿ 
ಅರಿಕೆ 


ಭಾಗ೧ 


ಹೊಯ್ಸಳ ರೀತಿ 


೧ ಹೊಯ್ಸಳ ಶಿಲ್ಪದ ಹಿನ್ನೆಲೆ 

ಹೊಯ್ಸಳ ಚರಿತ್ರೆ 

ಚಾಳುಕ್ಯ ಶಿಲ್ಪ 

ಹೊಯ್ಸಳ ದೇವಾಲಯಗಳ ವಿಭಾಗಗಳು 
(೧) ನಕ್ಷತ್ರಾಕಾರದ ತಲನಿನ್ಯಾಸ 
(೨) ಜಗತಿ 
(೩) ಕುಡ್ಯ ಗಳು 
(೪) ಮೇಲ್ಸಾವಣಿ ಮತ್ತು ಶಿಖರ 
(೫) ಸ್ತಂಭಗಳು ಮತ್ತು ಬೋದಿಗೆ 
(೬) ಭುನನೇಶ್ವರಿ 
(೭) ಸುಕನಾಸಿ ಅಥವಾ ಅರ್ಧಮಂಡಪ 
(೮) ಗರ್ಭಗೃಹ 
(೯) ಬಲಿಸೀಠ ಮತ್ತು ಧ್ವಜಸ್ತಂಭ 


lb 


ಸ್ತ್ರಿ ಯಿ 


ಭಾಗ ೨ 


ಕೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು 


೧ ಬೇಲೂರು 
"೨ ಹಳೆಯಬೀಡು 
೩ ಸೋಮನಾಥಪುರ 


11] 
vii 


೨೦ 


ತ್ಮಿಲ 
೪೯ 


ಕಿ ಛಿ. ಈ ಆಈ ಆಈ 


೧೦ 
೧೧ 
೧೨ 
೧೩ 
೧೪ 
೧೫ 
೧೬ 
೧೭ 
೧೮ 
೧೯ 
ಎ೨೦ 
೨೧ 
2 
೨ತ್ಟಿ 
೨೪ 
೨೫ 
೨೬ 
೨೭ 
ವಿಲೆ 
೨೯ 
೩೦ 
೩೧ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು 


ಬಸ್ರಾಳು 
ನಾಗಮಂಗಲ 
ಅರಸೀಕೆರೆ 
ಅಡಗೂರು 

ಆನೆ ಕನ್ನಂಬಾಡಿ 
ಅನೆಕೆರಿ 
ದಿಂಡಗೂರು 
ಉಂಡಿಗನಾಳ್‌ 
ತಲಕಾಡು 
ಹರಿಹರ 
ನಂದಿತಾವರೆ 
ನಂದಿಗುಡಿ 
ಆನೆಕೊಂಡ 
ಹೊನ್ನಾಳಿ 
ಕುರುನದಗಡ್ಡೆ 
ಚನ್ನಗಿರಿ 
ಅರಳಗುಪ್ಪೆ 
ಚಿಕ್ಕಹನಸೋಗೆ 
ಬಸವಾಪಟ್ಟ 
ರಾಮನಾಥಪುರ 
ಆರಕಲ್ಲೂಡು 
ಶಂಭುನಾಥಪುರ 
ಗೊರೂರು 
ಮರಳೆ 

ಖಾಂಡ್ಯ 
ಹುಮ್ಚ 

ಅಂಗಡಿ 
ಹಾಳೆಬೇಲೂರು 


೩ 


ಭಾಗ೩ 


೫೯ 
೬೧ 
೬ಪ್ಲಿ 
೬೬ 
೬೬ 
೬೭ 
೬೭ 
೬ಲೆ 
೬೮ 
೭೦ 
$೨ 
೭೪ 
೭೫ 
೭೬ 
೭೬ 
೭೬ 
ಆಪ್ತ 
೮೦ 
೮೦ 
೮೧ 
ಲೆ.೨ 
ಲಿ 
೮.೨ 
ಲಫ್ಟಿ 
೮೫ 
೮೬ 
ಆಲ 
೮೯ 


೩೨ 
ಪಿಸಿ 
೩೪ 
೩೫ 
೩೬ 
ಶಿ 
೩ಿಲೆ 
ತ್ಲ 
೪೦ 
೪೧ 
೪೨ 
ಲಿ 
೪೪ 
೪೫ 
೪೬ 
೪೭ 


ಮಳಲಿ 
ಅಗ್ರಹಾರ ಬೆಳು ಳಿ 
4) 

ದೇವನೂರು 
ತೊಣೂ ರು 

29 
ಬೆಳ್ಳೂರು 
ಹಿಫಲಯ 
ಮಲಗೂರು 
ಸಂತೆಬಾಚಹಳ್ಳಿ 
ಕಂಬದಹಳ್ಳಿ 
ಬಿಂಡಿಗನವಲೆ 
ನಾಗಲಾಪುರ 
ನೊಣವಿನಕೆರೆ 
ತಂಡಗ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು 


ಚೆನ್ನರಾಯಪಟ್ಟಿಣ , 


ಹಿರಿಸಾವೆ 

ಗ್ರಾಮ 
ಹೊಸಹೊಳಲು 
ಗೋವಿಂದನಹಳ್ಳಿ 
ಹೊಳೇನರಸೀಪುರ 
ಮೊಸಳೆ 
ಕೋರೆವಂಗಲ 
ಹಾರ್ನಹಳ್ಳಿ 
ಹುಲ್ಲೆಕೆರೆ 


೫1 


ಭಾಗ ೪ 


(ಮುಂ ದುವರೆದುದು) 


ಸಟಟ! 


೮೯ 
೮೯ 
೯೦ 
೯೧ 
೯ 
೯೫ 
೯೭ 
೯೭ 
೯೮ 
೧೦ಷ್ಟಿ 
೧೦೩ 
೧೦೭ 
೧೦೯ 
೧೧೦ 
೧೧೧ 
೧೧೪ 


೧೨೪ 
೧೨೫ 
೧೨೬ 


೧೨೬ 
೧೩೪ 
೧೩೮ 
೧೩೯ 
೧೪೫ 
೧೪೯ 
೧೫೯ 


೫೮ 
೫೯ 
೬೦ 
೬೧ 
೬೨ 
೬ಪ್ಲಿ 
೬೪ 
೬೫ 
೬೬ 
೬೭ 
೬೮ 
೬೯ 
೭೦ 
೭೧ 
೭೨ 


೭ 


೫1 


ಜಾನಗಲ್ಲು 
ಬೆಳವಾಡಿ 
ಚಟ್ಟಿಟ್ಟ ಹಳಿ 


ದೊಡ್ಡ 


ಗದ್ದವಳ್ಳಿ 


ಸೆಟ್ಟಿ ಕೆರೆ 
ತುರುವೆಕೆರೆ 


ನಿಟ್ಟೂ 


ಕಡಬ 


ರು 


ಬೂದ್ನೂರು 
ಶಿವಗಂಗೆ 
ಭದ್ರಾವತಿ 
ಅಮೃತಪುರ 
ಕುಬಟೂರು 
ನಾಡಕಳಸಿ 


ಕೂಡಿ 
೧೧ 


ಶ್ರವಣಬೆಳಗೊಳ 


(೧) 
(3) 
(4) 
(೪) 
(೫) 
(೬) 
(೭) 
(೮) 
(೯) 

(೨೨) 

(೧೧) 

(೧೨) 

(೧೩) 

(೧೪) 

(೧೫) 


: (೧೬) 


ಸುತ್ತಾಲಯ 

ತೇರಿನ ಬಸದಿ 

ಶಾಸನ ಬಸದಿ 

ಎರಡುಕಟ್ಟಿ ಬಸದಿ 

ಕತ್ತಲೆ ಬಸದಿ 

ಅರೆಗಲ್‌ ಬಸದಿ 

ಸವತಿ ಗಂಧವಾರಣ ಬಸದಿ 
ಪಾರ್ಶ್ವನಾಥ ಬಸದಿ 

ಸಾಣೇಹಳ್ಳಿ ಬಸದಿ 

ಭರತ ಬಾಹುಬಲಿ ವಿಗ್ರಹಗಳು 
ಬೊಪ್ಪನ ಚೈತ್ಯಾಲಯ 
ಚಂದ್ರಗುಪ್ತ ಬಸದಿಯ ಕಟಾಂಜನ, 
ಭಂಡಾರಿ ಬಸದಿ 

ಗೊಮ್ಮಟೇಶ್ವರನ ಮುಂದಿನ ಮಂಡಪ 
ಅಕ್ಸನ ಬಸದಿ 

ನಗರ ಜಿನಾಲಯ 


೫11] 
(೧೭) ಶಾಂತೀಶ್ವರ ಬಸದಿ 
(೧೮) ಶಾಂತಿನಾಥನ ಬಸದಿ 
(೧೯) ಸುಪಾರ್ಶ್ವ ಬಸದಿ 
(೨೦) ಮಜ್ಜಿ ಗಣ್ಣ ಬಸದಿ 
(೨೧) ಮಹಾನವಮಿ ಮಂಡಪ 
(೨೨) ಭರತೇಶ್ವರ 
(೨೩) ಇರುವೆ ಬ್ರಹ್ಮದೇವನ 
(೨೪) ಭದ್ರಬಾಹು ಗುಹೆ 
(೨೫) ಚಾಮುಂಡರಾಯನ ಬಂಡೆ 
(೨೬) ಲಕ್ವಿ ದೊಣೆ ಮತು ಕಂಚಿನ ದೊಣೆ 
(೨೭) ಶಾಂತೀಶ್ವರ ಬಸದಿ 
(೨೮) ಹಳೆಬೆಳಗೊಳದ ಪಾರ್ಶ್ಚನಾಥ 
ಬೆಳಗಾಮಿ 
ಉದ್ರಿ 
ಬಂದಣಿಕೆ 
ಪುರ 
ನೊಡಗನೂರು 
ವಡೇರಹಳ್ಳಿ 
ನಲ್ಕುಂದ 
ಅಣಬೇರು 
ಕಬ್ಬೂರು 
ಬಾಡ 
ಮಳಲಕೆರೆ 
ಕಂದಗಲ್ಲು 
ಶಾಗಲಿ 
ಲೊಕ್ಕಿಗೆರೆ 
ಹದಡಿ 
ಹೊನ್ನೂರು 
ಆನಗೋಡು 
ಕೊಗ್ಗನೂರು 
ಹಾಲುವಣ 


೨ು 


ಗ್ರಿ ಹ ಗಭ್ರೊ 


೧೦ 


೧೧ 


೧೨ 


೧ತ್ಲಿ 


೧೪ 


೧೫ 


೧೬ 


ಚಿತ್ರಗಳು 


ಬೇಲೂರು ಚೆನ್ನಕೇಶವ ದೇನಾಲಯದ ಭುವನೇಶ್ವರಿ 

ಬೇಲೂರಿನ ಚೆನ್ನಕೇಶವ ದೇವಾಲಯದ ಮೋಹಿನಿ 

ಬೇಲೂರು ಚೆನ್ನಕೇಶವ ದೇವಾಲಯದಲ್ಲಿನ ನೀರಗಲ್‌ 

ಇಬ್ಬರು ಬೇಡರು ಜಿಂಕೆಯನ್ನು ಸಾಗಿಸುವುದು- ಯೋಗಿ; 
ಬೇಲೂರು ಚಿನ್ನಕೇಶವ ದೇವಾಲಯ 

ಬೇಲೂರಿನ ಚೆನ್ನ ಕೇಶವ ದೇವಾಲಯದ ಮದನಿಕೆ- 
ಸುರಸುಂದರಿ-ದರ್ಪಣ 


ಬೇಲೂರಿನ ಚೆನ್ನಕೇಶನ ದೇವಾಲಯೆದ ಮದನಿಕೆ- 


ಕೇಶಾಲಂಕಾರ ; 


ಬೇಲೂರಿನ ಚೆನ್ನಕೇಶನ ದೇವಾಲಯದ ಮಡನಿಕೆ- 
ಸುಂದರಿ ಮತ್ತು ನೃಶ್ಚಿಕ 


ಬೇಲೂರಿನ ಚೆನ್ನಕೇಶವ ದೇವಾಲಯದ ಮದನಿಕೆ-ನೃತ್ಯ ee 


ಹಳೆಯಬೀಡಿನ ಹೊಯ್ಸಳೇಶ್ವರ ದೇವಾಲಯ 


ಹಳೆಯೆಬೀಡಿನ ಹೊಯ್ಯ ಳೇಶ್ವರ ದೇವಾಲಯದ 
ಮಹಾದ್ವಾರ 


ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ- ಈಶಾನ್ಯ 
ದೃಶ್ಯ 
ಸೋಮನಾಥಪುರದ ಶ್ರೀ ಕೇಶವ ದೇವಾಲಯ 


ಸೋಮನಾಥಪುರದ ಶ್ರೀ ಕೇಶನ ದೇವಾಲಯೆ- 
ನೇಣಗೋಪಾಲ | 


ಸೋಮನಾಥಪುರದ ಶ್ರೀ ಕೇಶವ ದೇವಾಲಯೆ-ಹೊರಗಣ 
ಕೆತ್ತನೆ ಕೆಲಸ 


ಸೋಮನಾಥಪುರದ ಕೇಶವ ದೇವಾಲಯ-ನೃತ್ಯಸರಸ್ವತಿ .... 


ತಲಕಾಡಿನ ಕೀರ್ತಿನಾರಾಯಣ ದೇವಾಲಯದ 
ತಳನಿನ್ಯಾಸ 


೨೨ 


೨೪ 


೨೮ 


೩೦ 


ಶಿ 


೩೪ 
೩ಿಲ 


೪೦ 


೪೨ 


೪೮ 


೫೦ 


೫೨ 


೫೪ 


೬೮ 


೧೬ 


೧೮ 


೧೯ 


೨೦ 


XV 


ನುಗ್ಗೀಹಳ್ಳಿಯ ಲಕ್ಷ್ಮೀನರಸಿಂಹ ದೇವಾಲಯ 

ಹಾರನಹಳ್ಳಿಯ ಲಕ್ಷ್ಮೀನರಸಿಂಹ ದೇವಾಲಯದ 
ಭುವನೇಶ್ವರಿ 

ಶೃಂಗೇರಿಯ ವಿದ್ಯಾಶಂಕರ ದೇವಾಲಯದ ಆಗ್ನೇಯ 
ದಿಕ್ಕಿನ ದೃಶ್ಯ. 

ಹಳೇ ಶೃಂಗೇರಿಯ ವಿದ್ಯಾಶಂಕರ ಲಿಂಗದ ಮುಂದುಗಡೆ 
ದೃಶ್ಯ; ಖುಷ್ಕಶೃಂಗೇಶ್ವರ ದೇವಾಲಯದ ನಂದಿ 


೧೧೪ 


೧೫೦ 


೨೨೦ 


೨೨೮ 


ಹೊಯ್ಸಳ ವಾಸ್ತುಶಿಲ್ಪ 
ಭಾಗ್‌ 


ಹೊಯ್ಸಳ ರೀತಿ 


೧. ಹೊಯ್ಸಳ ಶಿಲ್ಪದ ಹಿನ್ನೆಲೆ (The Background of 
Hoysala Sculpture): ಕರ್ಣಾಟಕದ ದಕ್ಷಿಣ ಮತ್ತು ಪಶ್ಚಿಮ ಭಾಗ 
ದಲ್ಲಿ ಸಡುವಣ ಕಡಲಿನ ಕರಾವಳಿಯಿಂದ ಮೂಡಲು ತಲಕಾಡು ನಂಗಿಲಿ 
ವರೆಗೂ ಸುಮಾರು ಮುನ್ನೂರು ವರ್ಷ ಹೊಯ್ಸಳ ಸಾಮ್ರಾಜ್ಯವು 
ಪ್ರಬಲವಾಗಿದ್ದಿತು. ಮಲೆನಾಡಿನ ನೈಸರ್ಗಿಕ ಸೌಂದರ್ಯದ ಬೀಡಿನಲ್ಲಿ 
ಶಾತವಾಹನ, ಕದಂಬ, ಆಳುಷ, ಬಾದಾಮಿ ಚಾಳುಕ್ಯ, ರಾಷ್ಟ್ರಕೂಟ 
ರಾಜರು ಪುರಾತನ ದೇವಾಲಯಗಳನ್ನೂ ಇತರ ಕಟ್ಟಡಗಳನ್ನೂ 
ನಿರ್ಮಿಸಿದ್ದರೆಂದು ಊಹಿಸಲು ಅವಕಾಶವಿದೆ. ಬನವಾಸಿ, ತಾಳಗುಂದ, 
ಮಳವಳ್ಳಿ, ಬಲ್ಲಿಗಾಮೆ, ಇತ್ಯಾದಿ ಸ್ಥಳಗಳಲ್ಲಿ ಕಂಡುಬಂದಿರುವ ಅವಶೇಷ 
ಗಳಿಂದಲೂ ಸಾಹಿತ್ಯದ ಆಧಾರಗಳಿಂದಲೂ ಕ್ರಿಸ್ತ ಪೂರ್ವ ಎರಡು 
ಮೂರನೆಯ ಶತಾಬ್ಬದಿಂದ ಮೌರ್ಯ ಮತ್ತು ಶಾತವಾಹನರ ಕಾಲ 
ದಲ್ಲಿಯೇ ಕೆಲವು ದೇವಾಲಯಗಳು ಬಹಳ ಪ್ರಸಿದ್ಧವಾಗಿದ್ದವೆಂದು 
ಹೇಳಬಹುದು. ಬಾದಾಮಿ ಚಾಳುಕ್ಯರು ಕ್ರಿಸ್ತ ಶಕ ೬ನೆಯ ಶತಮಾನ 
ದಿಂದ ಗುಹಾಲಯಗಳನ್ನೆ ಅಲ್ಲದೆ ಪ್ರತ್ಯೇಕ ದೇವಾಲಯ ನಿರ್ಮಾಣ 
ನನ್ನೂ ಆರಂಭಿಸಿ ಚಾಳುಕ್ಯ ರೀತಿಗೆ ಪೀಠಿಕೆ ಹಾಕಿದರು. ಶಿಲ್ಪಶಾಸ್ತ್ರ 
ಗಳಲ್ಲಿ ಭಾರತೀಯ ಶಿಲ್ಪವನ್ನು ನಾಗರ, ದ್ರಾವಿಡ, ವೇಸರ ಎಂಬುದಾಗಿ 
ವಿಭಜಿಸಿ ಉತ್ತರ ಭಾರತದಲ್ಲಿ ನಾಗರ, ಕಾವೇರಿಗೆ ದಕ್ಷಿಣದಲ್ಲಿ ದ್ರಾವಿಡ, 
ಮಧ್ಯದಲ್ಲಿ ವೇಸರ ರೀತಿಗಳಿವೆಯೆಂದು ಹೇಳಿದೆ. . ಆದರೆ ತಿರುಳು ಕನ್ನಡ 
ಭಾಷೆಯ ನಾಡಿನಲ್ಲಿಯೇ ಮೊದಲು ದೇವಾಲಯ ನಿರ್ಮಾಣ ಆರಂಭ 
ವಾಗಿ ಅನಂತರ ಈ ಮೂರು ರೀತಿಗಳು ಬೇರೆಯಾದುವೆಂದು ಹೇಳಲು 
ಆಧಾರಗಳಿವೆ. ಪಲ್ಲವರ ಗುಹಾಲಯ ಮತ್ತು ಪ್ರತ್ಯೇಕ ದೇವಾಲಯಗಳು 
ಏಳನೆಯ ಶತಮಾನಕ್ಕೆ ಹಿಂದೆ ಕಂಡುಬರುವುದಿಲ್ಲ. ಕನ್ನಡನಾಡಿನಲ್ಲಿ 


೨ ಹೊಯ್ಸಳ ವಾಸ್ತುಶಿಲ್ಪ 


ಶಾತವಾಹನರ ಕಾಲದಿಂದಲೂ ಕಟ್ಟಡಗಳು ಕಂಡುಬರುತ್ತವೆ; ಮತ್ತು 
ಒಂದನೆಯ ಪುಲಿಕೇಶಿಯು ಆರನೆಯ ಶತಮಾನದ ಮಧ್ಯಭಾಗದಲ್ಲಿ 
ಬಾದಾಮಿಯ ಕೋಟಿಗಳನ್ನು ಕಟ್ಟಿಸಿದಾಗಲೆ ಅಲ್ಲಿನ ಗುಹಾಲಯಗಳು 
ರಚಿತವಾಗಿದ್ದುವೆಂದೂ, ಮಂಗಳೀಶನ ಕಾಲಕ್ಕೆ ಮುಂಚೆಯೇ ಮಹಾ 
ಕೂಟೇಶ್ವರ ದೇವಾಲಯನಿದ್ದಿತೆಂದೂ ಶಾಸನಗಳಿಂದ ತಿಳಿದು ಬಂದಿರು 
ವುದರಿಂದ ಚಾಳುಕ್ಯರ ಶಿಲ್ಪವನ್ನನುಸರಿಸಿಯೇ ಪಲ್ಲವರು ದೇವಾಲಯ 
ಗಳನ್ನು ನಿರ್ಮಿಸಿದರು. ಮಹೇಂದ್ರವರ್ಮನು ಇಟ್ಟಿಗೆ ಮರ ಗಾರೆಗಳನ್ನು 
ಉಪಯೋಗಿಸದೆ ಕಲ್ಲಿನಿಂದ ರಚಿ ಸುವುದಕ್ಕೆ ತಾನೇ ಮೊದಲನೆಯವನೆಂದು 
ಹೇಳಿಕೊಂಡಿರುವುದು ಕೇವಲ ಆತ್ಮಸ್ರಶಂಸೆಯಾಗಿದೆ. 
ಬಾದಾಮಿ ಚಾಳುಕ್ಯರ ರ್‌ ರಾಷ್ಟ್ರಕೂಟರು ಚಾಳುಕ್ಯ 
ರೀತಿಯಲ್ಲೆ ವೇರಳೂರು (ಎಲ್ಲೋರ) ದೇವಾಲಯವನ್ನೂ, ಬಂಕಾಪುರ 
ಶ್ರವಣಬೆಳಗೊಳ ಮುಂತಾದ ಸ್ಥಳಗಳಲ್ಲಿ ಬಸದಿಗಳನ್ನೂ ನಿರ್ಮಿಸಿದರು. 
ರಾಷ್ಟ್ರ ಕೂಟರ ಅನಂತರ ಕಲ್ಯಾಣದ ಪ ಪಶ್ಚಿ ಮ ಚಾಳುಕ್ಯ ರು ನಾಗರ 
ಸ ದ್ರಾವಿಡ ರೀತಿಗಳಿಂದ ಪ್ರ ್ರತ್ಯೈ ps ಚಾಳುಕ್ಯ Ws ವೈಶಿಷ್ಟ್ಯ 
ವನ್ನು, ಕೊಟ್ಟ ರು. ಕಪ್ಕಜರು ಚಾಳುಕ್ಯ ರ ಭಎಕಶಾಗದ್ದ 
ಹೊಯ್ಸ ಳರು ಷಂ ರೀತ ನ್ನ ಶುಸರಸಿದರು ಆದರೂ ತಲವಿನ್ಯಾಸ, 
ಶಿಲ ಬಾಹುಳ್ಳ, ಏಕ, ದ್ವಿ, ತ್ರಿ, ಚತುಸ್‌ ಮತ್ತು ಪಂಚಕೂಟಗಳು, 
ವಳಿ ದೇವಾಲಯಗಳು, ಇತ್ಯಾದಿ ಅಂಶಗಳಲ್ಲಿ ವೈಶಿಷ್ಟ ಸ್ಯ ನಿರುವುದ 
ಕಡ ಹೊಯ್ಸಳರ ರಾಜ್ಯವಾದ ಕಾವೇರಿಯಿಂದ ತುಂಗಭದ್ರಾ ನದಿಯ 
ವರೆಗಿರುವ ಪ್ರದೇಶದಲ್ಲಿಯೇ ಇಂತಹ ದೇವಾಲಯಗಳು ಕಂಡುಬರುವುದ 
ರಿಂದಲೂ ಸ ಳೆ ರೀತಿ ಎಂಬುದು ಪ ರ್ರತ್ಯೇಕವೆಂದು ಹೇಳಬಹುದು. 
೨. ಹೊಯ್ಸ ಳ ಚರಿತ್ರೆ (130198 History) : ಹೊಯ್ಸ ಳ್ಳ 
ವಂಶದ ನಡಕಿವಹಟ 8 RS ಸಳನು ಸುಮಾರು ಹತ್ತನೆಯ 
ಶತಮಾನದ ಅಂತ್ಯದಲ್ಲಿ ಮೂಡಿಗೆರೆ ತಾಲ್ಲೂಕಿನ ಸೊಸೆವೂರು (ಅಂಗಡಿ) 
ಪ್ರಾಂತದಲ್ಲಿ ಮಲೆಸರ ಸಣ್ಣ ರಾಜ್ಯವನ್ನು ನಿರ್ಮಿಸಿದನು. ಅನಂತರ 
ಹನ್ನೊಂದನೆಯ ಶತಮಾನದಲ್ಲಿ ನಿನಯಾದಿತ್ಯ ನು ರಾಜಧಾನಿಯನ್ನು 
ದ್ರಾ ರಸಮುದ್ರ (ಹಳೇಬೀಡು) ಮತ್ತು ಬೇಲೂರಗೆ ನಮದು 


ಹೊಯ್ಸಳ ರೀತಿ ಪಿ 


ಪಶ್ಚಿಮ ಚಾಳುಕ್ಯ ಚಕ್ರವರ್ತಿಯಾದ ಶ್ರೈಲೋಕ್ಯಮಲ್ಲ ಒಂದನೆಯ 
ಸೋಮೇಶ್ವರನೊಡನೆ ವಿವಾಹಸಂಬಂಧ ಬೆಳಸಿ, ಕ್ರಿ. ಶ. ೧೦೪೭ರಿಂದ 
೧೧೦೨ರ ವರೆಗೂ ಆಳಿದನು. ಇವನ ಕಾಲದಲ್ಲಿ ಮತ್ತವರದ ಬಸದಿ, ತೊಣ 
ಚಿಯ ಬಸವೇಶ್ವರ, ಅಂಗಡಿಯ ಬಸದಿ, ಬೆಳಗಾಮಿಯ ಕೇದಾರೇಶ್ವರ 
ಮತ್ತು ತ್ರಿಪುರಾಂತಕ ದೇವಾಲಯ, ಕುಪ್ಪ ತ್ಲೂರಿನ (ಕುಬಟೂರು) 
ಕೈಟಭ, ಚಿಕ್ಕಹನಸೋಗೆಯ ಆದಿನಾಥ ಬಸದಿ ನಿರ್ಮಿತವಾದವು. 
ನಿನಯಾದಿತ್ಯನ ಹರಿಯ ಮೊಮ್ಮಗನಾದ ಒಂದನೆಯ ಬಲ್ಲಾಳನು 
(೧೧೦೨-೧೧೦೬) ಆಳಿದಾಗ, ಅವನ ಮಾನನಾದ ಮರಿಯಾನೆ 
ದಂಡನಾಯಕನು ಹೆಟ್ಟಿದಲ್ಲಿ ಬಸದಿಯನ್ನು ಕಟ್ಟಿ ಸಿದನು. ಬಲ್ಲಾಳನ 
ತಮ್ಮನಾದ ವಿಷ್ಣುವರ್ಧನನು ೧೧೦೬ರಲ್ಲಿ ರಾಜನಾದರೂ ೧೧೧೧ರಲ್ಲಿ 
ಪಟ್ಟಾ ಭಿಸಿಕ್ತನಾದಂತೆ ಕಂಡುಬರುತ್ತದೆ. ಬಾಲ್ಯದಲ್ಲಿಯೇ ತನ್ನ ತಂದೆ 
ಎರೆಯಂಗ, ಅಣ್ಣ ಬಲ್ಲಾಳರಿಗೆ ಸಹಾಯಮಾಡಿ ತನ್ನ ಪರಾಕ್ರಮವನ್ನು 
ತೋರಿಸಿದ್ದನು. ಪಟ್ಟಕ್ಕೆ ಬಂದಮೇಲೆ ತಲಕಾಡನ್ನು ಹಿಡಿದಿದ್ದ ಜೋಳ 
ಒಂದನೆಯ ಕುಲೋತ್ತುಂಗನ ಸೈನ್ಯವನ್ನು ೧೧೧೬ರಲ್ಲಿ ಸೋಲಿಸಿ 
ಚೋಳರನ್ನು ಕೋಲಾರದ ಪೂರ್ವ ಮೇರೆಯಾದ ನಂಗಲಿಯಿಂದ ಆಚೆಗೆ 
ಓಡಿಸಿದನು. ಈ ವಿಜಯದ, ಸ್ಮಾರಕಕ್ಕಾಗಿ ತಲಕಾಡು, ಬೇಲೂರು, 
ಇತಾದಿ ಸ್ಥಳಗಳಲ್ಲಿ ನಿಜಯನಾರಾಯಣ ದೇವಾಲಯಗಳನ್ನು ಸ್ಥಾಪಿಸಿ 
ದನು. ಶ್ರೀ ರಾಮಾನುಜಾಚಾರ್ಯರ ಪ್ರೇರಣೆಯಿಂದ ಶ್ರೀವೈಷ್ಣವ 
ಮತವನ್ನು ಸ್ವೀಕರಿಸಿ ಜೈನ ಬೌದ್ದರನ್ನು ಹಿಂಸಿಸಿ ನಿಷ್ಣುದೀವಾಲಯ 
ಗಳನ್ನು ನಿರ್ಮಿಸಿದನೆಂಬುದಕ್ಕೆ ಯಾವ ಶಾಸನಾಧಾರಗಳೂ ಸಿಕ್ಕೆಲ್ಲ. 
ಕ್ರಿಸ್ತ ಶಕ ೧೧೪೨ರವರೆಗೂ ವಿಷ್ಣುವರ್ಧನನು ಮೂಡಲಿನಲ್ಲಿ ನಂಗಲಿ 
ಪಡಿಯರ ಘಟ್ಟ, ದಕ್ಷಿಣದಲ್ಲಿ ಆನೇಮಲೆ ಕೊಂಗು ಚೇರ, ಪಡವಲಿನಲ್ಲಿ 
ಕೊಂಕಣ ಬಾರಕೂರು, ಉತ್ತರದಲ್ಲಿ ಸಾವಿಮಲೆ (ಸೊಂಡೂರು) ಮೇರೆ 
ಯಾಗಿದ್ದ ರಾಜ್ಯವನ್ನಾಳುತ್ತಿದ್ದನು. ವಿಷ್ಣುವರ್ಧನನ ಶಾಸನಗಳನ್ನು 
ವಿಮರ್ಶಿಸಿದರೆ ಸುಮಾರು ಶೇಕಡ ೬೦ರಷ್ಟು ಶಿವದೇವಾಲಯಗಳಿಗೂ, 
೨೦ರಷ್ಟು ನಿಷ್ಣುದೇವಾಲಯಗಳಿಗೂ, ೨೦ರಷ್ಟು ಜೈನ ಬಸದಿಗಳಿಗೂ 
ದಾನಗಳನ್ನು ಕೊಟ್ಟಂತೆ ಕಂಡುಬರುತ್ತದೆ. ಆದ್ದರಿಂದ ಇವನು ಕೇವಲ 


೪ ಹೊಯ್ಸಳ ವಾಸ್ತುಶಿಲ್ಪ 


ವೈಷ್ಣ ನಾಭಿಮಾನಿಯೆಂದು ಹೇಳಲು ಅವಕಾಶವಿಲ್ಲ. ಅವನ ನಿರಿಯರಸಿ 
ಯಾದ ಶಾಂತಲೆ, ಆಪ್ತ ದಂಡನಾಯಕರಾದ ಗಂಗರಾಜ, ಬೊಪ್ಪ, 
ಹುಳ್ಳ, ಪುಣಿಸಮಯ್ಯ ಮುಂತಾದವರು ಜೈನರೇ ಆಗಿದ್ದರು. ಬೇಲೂರಿನ 
ಚೆನ್ನ ಕೇಶವ ದೇವಾಲಯದ ಶಾಸನದಲ್ಲಿ ಶಿವಕೇಶವರ ಸ್ತೋತ್ರ ಆರಂಭ 
ದಲ್ಲಿ ಕಂಡುಬರುತ್ತದೆ. ಇವನ ಕಾಲದಲ್ಲಿ ನಿರ್ಮಿತವಾದ ಮುಖ್ಯ 
ದೇವಾಲಯಗಳು : ದೊಡ್ಡಗದ್ದವಳ್ಳಿಯ ಶ್ರೀ ಲಕ್ಷ್ಮೀ ದೇವಾಲಯ, 
(ಲೂರು ಚೆನ್ನಕೇಶವ (೧೧೧೭) ಮತ್ತು ಕಪ್ಪೆಜೆನ್ಪಿಗ, ತಳಕಾಡಿನ 
ಕೀರ್ತಿನಾರಾಯಣ (೧೧೧೭), ಮರಳೆಯ ಕೇಶವ ಮತ್ತು ಸಿದ್ಧೇಶ್ವರ 
(೧೧೩೦), ಶ್ರವಣಬೆಳಗೊಳದ ಗೊಮ್ಮಟೇಶ್ವರ “ ಸುತ್ತಾಲಯ”, ಹಳೇ 
ಬೀಡಿನ ಪಾರ್ಶ್ವನಾಥ ಬಸದಿ (೧೧೩೩), ಶಿವಗಂಗೆಯ ಗಂಗಾಧರೇಶ್ವರ, 
ಶ್ರವಣಬೆಳಗೊಳದ ಸವತಿ ಗಂಧವಾರಣ ಬಸದಿ, ಜಿನನಾಥಪುರದ ಬಸದಿ, 
ಕಂಬದಹಳ್ಳಿಯ ಶಾಂತೀಶ್ವರ ಬಸದಿ, ಈಶಪುರದ ರಾಮೇಶ್ವರ, ಗ್ರಾಮದ 
ಧರ್ಮೇಶ್ವರ, ಬಮ್ಮಲೇಶ್ವರ, ನಾಗಮಂಗಲದ ಶಂಕರನಾರಾಯಣ, 
ಬಿಂಡಿಗನವಲೆ ಗೋವಿಂದವಾಡಿ ದೇವಾಲಯಗಳು. 
ಒಂದನೆಯ  ನರಸಿಂಹ(೧೧೪೨-೧೧೭೩)ನ ಕಾಲದಲ್ಲಿ ಹಳೆಯ 
ಬೀಡಿನ ಹೊಯ್ಸಳೇಶ್ವರ, ಚೋಳಸಮುದ್ರದ ತ್ರಿಕೂಟಿಬಸದಿ (೧೧೪೫), 
ಹೊನ್ನಾ ವರದ ಕೇಶವ (೧೧೪೯), ಧರ್ಮೆಶ್ವರದ ಕೇಶವ (೧೧೬೨), 
ಹುಲ್ಲೆಕೆರೆ ಕೇಶವ (೧೧೬೩), ತೆಂಗಿನಗಟ್ಟದ ಹೊಯ್ಸಳೇಶ್ವರ (೨), ಆನೆ 
ಕೊಂಡದ ಈಶ್ವರ, ನಾಗಮಂಗಲದ ಕೇಶವ, ಕಿಕ್ಕೇರಿಯ ಬ್ರಹ್ಮೇಶ್ವರ 
(೧೧೭೧), ಕೋರಮಂಗಲದ ಬೂಜೇಶ್ವರ (೧೧೭೩), ಶಿವಗಂಗೆಯ 
ಗಂಗಾಧರೇಶ್ವರ ಮಂಡನ ಮುಂತಾದುವು ನಿರ್ಮಿತವಾದವು. 
ಅನಂತರ ಇಮ್ಮಡಿ ಬಲ್ಲಾ ಳನ ಆಳಿಕೆಯಲ್ಲಿ (೧೧೭೩-೧೨೨೦) 
ಹೊಯ್ಸಳ ರೀತಿಯು ಅತ್ಯುಚ್ಚಸ್ಥಿತಿಯನ್ನು ಪಡೆಯಿತೆಂದು ಹೇಳ 
ಬಹುದು. ಬಲ್ಲಾಳನು ಬೇಲೂರಿನ ಚೆನ್ನಕೇಶವ ಮತ್ತು ಹಳೇಬೀಡಿನ 
ಹೊಯ್ಸಳೇಶ್ವರ ದೇವಾಲಯಗಳನ್ನು ವಿಶೇಷವಾಗಿ ವಿಸ್ತರಿಸಿ ಚಿತ್ರಸಟ್ಟಿಕೆ 
ಗಳಿಂದ ಅಲಂಕರಿಸಿದನು. ಸುಮಾರು ಅರ್ಧ ಶತಮಾನದ ಆಳಿಕೆಯಲ್ಲಿ 
ಬಲ್ಲಾಳನು ಯಾದವ ಭಿಲ್ಲಮನನ್ನು ಸೋಲಿಸಿ ಚಕ್ರವರ್ತಿ ಬಿರುದು 


ಹೊಯ್ಸಳ ರೀತಿ ೫ 


ಗಳನ್ನು ಧರಿಸಿ ಹೊಯ್ಸಳರ ಸ್ವಾತಂತ್ರ್ಯವನ್ನು ಘೋಷಿಸಿದನು. 
ಹೊಯ್ಸಳ ರಾಜ್ಯವು ಮಲಪ್ರಭಾ ನದಿಯವರೆಗೆ ವಿಸ್ತರಿಸಿತು. ದಕ್ಷಿಣದಲ್ಲಿ 
ಹೊಯ್ಸಳರು ಜೋಳದೇಶವನ್ನಾ ಕ್ರಮಿಸಿ. ಕಾವೇರಿ ಹತ್ತಿರ ಕಣ್ಣಾ 
ನೂರೆಂಬ ರಾಜಧಾನಿಯನ್ನು ಸ್ಥಾಪಿಸಿದರು. ಚೋಳ ಎರಡನೆಯ ಮತ್ತು 
ಮೂರನೆಯ ರಾಜರಾಜ ಮತ್ತು ರಾಜೇಂದ್ರರು ಹೊಯ್ಸಳರನ್ನು 
ಆಶ್ರಯಿಸಿದರು. ತಮಿಳುನಾಡಿನಲ್ಲಿ ಇಮ್ಮಡಿ ಬಲ್ಲಾಳನಿಂದ ಮೂರನೆಯ 
ಬಲ್ಲಾಳನವರೆಗೆ ಹೊಯ್ಸಳರ ಪ್ರಭಾವವು ಕಂಡುಬರುತ್ತದೆ. ಬಲ್ಲಾಳನ 
ಕಾಲದಲ್ಲಿ ಅಕ್ಕನಬಸದಿ (ಶ್ರವಣಬೆಳಗೊಳ), ಅಮೃತೇಶ್ವರ, ಹೆಬ್ಬಳಲು 
ಸಿಂಗೇಶ್ವರ (೧೨೦೦), ಶಾಂತಿನಾಥ ಬಸದಿ, ಮಾವತ್ತನಹಳ್ಳಿಯ ಮಹಾ 
ಲಿಂಗೇಶ್ವರ, ಚಟ್ಟಿ ನಹಳ್ಳಿಯ (ಚಟ್ಟಟ್ಟಹೆಳ್ಳಿ) ಚಟ್ಟೀಶ್ವರ, ಬಂದಣಿಕೆಯ 
ತ್ರಿಮೂರ್ತಿ ಮತ್ತು ಶಾಂತಿನಾಥ, ಹಿರೇಮಗಳೂರಿನ ಕೋದಂಡರಾಮ, 
ಕೊಡಕಣಿಯ ಸಿದ್ಧೇಶ್ವರ, ಹುಳಿಯರೆ ಮಲ್ಲೇಶ್ವರ, ಬೇಲೂರಿನ 
ಸಂಕೇಶ್ವರ ಮತ್ತು ಆಂಡಾಳ್‌, ಅಂಗಡಿಯ ಕೇಶವ, ಹೆರಗು ಕೀರ್ತಿ 
ನಾರಾಯಣ (೧೨೧೮), ಹಳೇಬೀಡು ಕೇದಾರೇಶ್ವರ (೧೨೧೯) ಮತ್ತು 
ವೀರಭದ್ರ (೧೨೨೦), ಅರಸೀಕೆರೆ ಈಶ್ವರ ಮತ್ತು ಸಹಸ್ರಕೂಟ ಬಸದಿ, 
ನಂದಿತಾವರೆಯ ಈಶ್ವರ, ಗದಗಿನ ಸರಸ್ವತಿ ಮತ್ತು ವೀರನಾರಾಯಣ, 
ಇತ್ಯಾದಿ ದೇವಾಲಯಗಳು ನಿರ್ಮಿತವಾದವು. 

ಇಮ್ಮಡಿ ನರಸಿಂಹನ ಕಾಲದಲ್ಲಿ (೧೨೨೦-೧೨೩೫) ಹರಿಹರದ 
ಹರಿಹರೇಶ್ವರ, ಬೆಳ್ಳೂರಿನ ಮೂಲಸಂಗೇಶ್ವರ (೧೨೨೪), ಹೆಗ್ಗೆರೆಯ 
ಕಲ್ಲೇಶ್ವರ ಮತ್ತು ಗಳಗೇಶ್ವರ, ಹಾರ್ನ ಹಳ್ಳಿಯ ಸೋಮೇಶ್ವರ ಮತ್ತು 
ಕೇಶವ, ಬಸರಾಳಿನ ಮಲ್ಲಿಕಾರ್ಜುನ, ಭದ್ರಾವತಿಯ ಲಕ್ಷ್ಮೀನರಸಿಂಹ 
ದೇವಾಲಯಗಳೂ,  ಸೋಮೇಶ್ವರ(೧೨೩೫-೧೨೫೪)ನ ಕಾಲದಲ್ಲಿ 
ನುಗ್ಗಿ ಹಳ್ಳಿ, ಜಾವಗಲ್‌ ಮತ್ತು ಹೊಸಹೊಳಲಿನ ಲಕ್ಷ್ಮೀನಾರಾಯಣ, 
ತಂಡಗ ಮತ್ತು ಅರಳಗುಪ್ಪೆಯ ಕೇಶವ, ಬೂದನೂರಿನ ಈಶ್ವರ ಮತ್ತು 
ಪದ್ಮನಾಭ, ಹುಲಿಕಲ್ಲು ಮಲ್ಲೇಶ್ವರ, ಗೋವಿಂದನ ಹಳ್ಳಿಯ ಪಂಚಲಿಂಗ, 
ನಾಗಲಪುರದ ಕೇಶವ ಮತ್ತು ಕೇದಾರೇಶ್ವರ ದೇವಾಲಯಗಳೂ ತಮಿಳು 
ನಾಡಿನಲ್ಲಿ ಕಣ್ಣಾನೂರು. ಮತ್ತು ಜಂಬುಕೇಶ್ವರದಲ್ಲಿ ಪೊಯ್ಸಳೇಶ್ವರ 


೬ ಹೊಯ್ಸಳ ವಾಸ್ತುಶಿಲ್ಪ 


ದೇವಾಲಯ ನಿರ್ನಿತವಾಗಿ, ಇಮ್ಮಡಿ ಬಲ್ಲಾಳ ಮತ್ತು ಪದ್ಮಲಾ, 
ಒಂದನೆಯ ನರಸಿಂಹ ಮತ್ತು ಸೋಮಲಾದೇವಿ ಭಕ್ತವಿಗ್ರಹಗಳು ತಮಿಳು 
ನಾಡಿನಲ್ಲಿ ಸ್ಥಾಪಿತವಾದವು. ಸೋಮೇಶ್ವರನು ಪಂಡರಾಪುರದ ವಿಠ್ಠಲ 
ದೇವಾಲಯವನ್ನು ಜೀರ್ಣೋದ್ಧಾರಮಾಡಿದನು. 

ಮೂರನೆಯ ನರಸಿಂಹನ ಕಾಲದಲ್ಲಿ (೧೨೫೪-೧೨೯೧) ಹೊಯ್ಸಳ 
ರಾಜ್ಯವು ಎರಡು ಭಾಗವಾಗಿ ಕನ್ನಡ ದೇಶವನ್ನು ನರಸಿಂಹನೂ, ತಮಿಳು 
ನಾಡನ್ನು ವೀರರಾಮನಾಥನೂ ಆಳುತ್ತಿದ್ದರು, ನರಸಿಂಹನ ಆಳಿಕೆಯಲ್ಲಿ 
ಸೋಮನಾಥಪುರದ ಕೇಶವ, ಪಂಚಲಿಂಗ ದೇವಾಲಯಗಳೂ, ಹರಿಹರದ 
ಪೂರ್ವಭಾಗವೂ ಸೋಮದಂಡನಾಯಕನಿಂದ ನಿರ್ಮಿತವಾದವು. ತುರುವೆ 
ಕೆರೆ ಕೇಶವ ಮತ್ತು ಮೂಲ ಸೆಂಕೇಶ, ಸೆಟ್ಟಕೆರೆ ಯೋಗಮಾಧವ, 
ಬೆಳ್ಳೂರು ಮಾಧವರಾಯ, ಹೊಳೆನರಸೀಪುರದ ಲಕ್ಷ್ಮೀನಾರಾಯಣ, 
ನಿಘ್ನ ಸಂತೆಯ ಲಕ್ಷ್ಮೀನಾರಾಯಣ ಮತ್ತು ಬಾಲಲಿಂಗ, ಬೆಳವಾಡಿ, 
ದೇನರಹಳ್ಳಿ, ರಾಮನಾಥಪುರ ದೇವಾಲಯಗಳೂ ಕಟ್ಟಲ್ಪಟ್ಟವು. 

ಹೊಯ್ಸಳ ವಂಶದ ಕೊನೆಯ ಪ್ರಸಿದ್ಧ ರಾಜನಾದ ಮುಮ್ಮಡಿ 
ಬಲ್ಲಾಳನು (೧೨೯೧-೧೩೪೨) ಆಳಿಕೆಯ ಮೊದಲಲ್ಲಿ ಹೊಯ್ಸಳ 
ಸಾಮ್ರಾಜ್ಯದ ಕನ್ನಡ ತಮಿಳು ಪ್ರಾಂತಗಳನ್ನು ಒಟ್ಟು ಗೂಡಿಸುವುದ 
ರಲ್ಲೂ ಅನಂತರ ಮಲ್ಲಿಕಾಫರ್‌, ಮಹಮ್ಮದ್‌ಬಿನ್‌ ತುಗ್ಗಖ್‌ 
ಮತ್ತು ಮಧುರೈ ಸುಲ್ತಾನರನ್ನು ಎದುರಿಸುವುದರಲ್ಲೂ ನಿರತನಾಗಿದ್ದನು. 
ಅಂತೆಯೇ ದೇವಗಿರಿ ಯಾದವ, ಕಂಪಿಲಿ ರಾಮನಾಥ, ಓರುಗಲ್ಲಿನ 
ಪ್ರತಾಸರುದ್ರ ಮತ್ತು ಪಾಂಡ್ಯರೊಡನೆಯೂ ಹೋರಾಡುತ್ತಿದ್ದನು. 
ಅರುಣಸಮುದ್ರ ಬಲ್ಲಾಳಸಟ್ಟಣ(ತಿರುವಣ್ಣಾಮಲೈ)ವನ್ನು ರಾಜಧಾನಿ 
ಮಾಡಿಕೊಂಡನು. ಕ್ರಿಸ್ತ ಶಕ ೧೩೧೦-೧೧ರಲ್ಲಿ ಮಲ್ಲಿಕಾಫರನು ದ್ವಾರ 
ಸಮುದ್ರಕ್ಕೆ ಮುತ್ತಿಗೆ ಹಾಕಿದಾಗ ಬಲ್ಲಾಳನು ಅವನಿಗೆ ಅಪಾರವಾದ 
ದ್ರವ್ಯವನ್ನು ಕೊಟ್ಟು ಪಾಂಡ್ಯರಮೇಲೆ ಕಳುಹಿಸಿದನೆಂದೂ, ಮಲ್ಲಿಕಾಫರನು 
ಡಿಲ್ಲಿಗೆ ಹಿಂತಿರುಗಿದಾಗ ತನ್ನ ಮಗನಾದ ನಾಲ್ಕನೆಯ ಬಲ್ಲಾಳನನ್ನು 
ಮಲ್ಲಿಕಾಫರನೊಡನೆ ಅಲಾಉದ್ದೀನ್‌ ಖಿಲ್ಜಿಯ ದರ್ಬಾರಿಗೆ ಕಳುಹಿಸಿದ 
ನೆಂದೂ ಮುಸ್ಲಿಮ್‌ ಚರಿತ್ರಕಾರರಾದ ಅವಿಸಾರ್‌ ಖುಸ್ರು ಮತ್ತು 


ಹೊಯ್ಸಳ ರೀತಿ ೬ 


ಈಶಾಮಿ ಹೇಳುವರು. ಬಲ್ಲಾಳನು ರಾಜಧಾನಿಯನ್ನು ಪುನಃ ಜೀರ್ಣೋ 
ದ್ಧಾರಮಾಡಿ ಪುರಪ್ರವೇಶ ಮಾಡಿದನು. ಮುಸ್ಲಿಮರು ದೋರಸಮುದ್ರದ 
ಹೊರಭಾಗದಲ್ಲಿದ್ದ ಕೆಲವು ದೇವಾಲಯಗಳನ್ನು ನಾಶಸಡಿಸಿದರೂ 
ಬೇಲೂರು ಹಳೇಬೀಡು ಸೋಮನಾಥಪುರ ದೇವಾಲಯಗಳಿಗೆ ಹಾನಿ 
ಯಾಗಲಿಲ್ಲನೆಂದು ಕಂಡುಬರುತ್ತದೆ. ಅಲ್ಲಿನ ಶಾಸನಗಳಿಂದ ಹೊಯ್ಸಳರ 
ಅನಂತರವೂ ಪೂಜೆಗಳು ನಡೆಯುತ್ತಿ ದ್ದನೆಂದು ತಿಳಿದುಬರುವುದು. ವಿಜಯ 
ನಗರ ಸಾಮ್ರಾಜ್ಯದ ಆರಂಭದಲ್ಲಿ ದ್ರಾನಿಡ ರೀತಿಯು ಹೊಯ್ಸಳ ರೀತಿ 
ಯೊಡನೆ ಮಿಳನವಾಯಿತೆಂದು ವಿದ್ಯಾಶಂಕರ ದೇವಾಲಯ (ಶೃಂಗೇರಿ), 
ಹಂಪಿಯ ಹೇಮಕೂಟದ ದೇವಾಲಯಗಳು, ಹದಿನೈದನೆಯ ಶತಮಾನಕ್ಕೆ 
ಹಿಂದೆಯೇ ಆರಂಭಿಸಲ್ಪಟ್ಟಿ ಹೆಂಪಿ ವಿಠ್ಠಲ ದೇವಾಲಯಗಳಿಂದ 
ಕಂಡುಬರುತ್ತದೆ. ಸುಮಾರು ಕ್ರಿಸ್ತ ಶಕ ೧೩೦೦ಕ್ಕೆ ಶುದ್ಧ ಜಾಳುಕ್ಯ- 
ಹೊಯ್ಸಳ ರೀತಿಯು ಕೊನೆಗೊಂಡಿತೆಂದು ನಿಶ್ಚಯಿಸಬಹುದು. 

ದೇವಾಲಯಗಳೇ ಅಲ್ಲದೆ ಹೊಯ್ಸಳರ ಕಾಲದ ಅರಮನೆಗಳೇ 
ಮುಂತಾದ ಕಟ್ಟಡಗಳು ವಿಶೇಷವಾಗಿದ್ದಿರಬೇಕು. ಬೇಲೂರು, ಹಳೇ 
ಬೀಡು, ಬಂಕಾಪುರ, ಲೊಕ್ಕಿಗುಂಡಿ, ವಿರೂಪಾಕ್ಷಪುರ, ಬೇತಮಂಗಲ, 
ತಲಕಾಡು, ಕುಂದಾಣಿ, ತಿರುವಣ್ಣಾಮಲೈ, ಕಣ್ಣಾನೂರು ಪ್ರಸಿದ್ಧ 
ಪಟ್ಟಣಗಳಾಗಿದ್ದವು. ಆದರೆ ನಗರನಿರ್ಮಾಣ, ಸಾಮಾನ್ಯ ಜನರ 
ಮನೆಗಳು, ರಾಜಕೀಯ ಕಟ್ಟಡಗಳು-ಎಲ್ಲವೂ ನಾಶನಾದಂತೆ ಕಂಡು 
ಬರುತ್ತದೆ. ಹೆಚ್ಚಾಗಿ ಭೂಶೋಧನೆ ನಡೆದರೆ ಕೆಲವು ಕುರುಹುಗಳು ಕಂಡು 
ಬರಬಹುದು. ಅದುವರೆಗೆ ಹೊಯ್ಸಳೆ ವಾಸ್ತುಶಿಲ್ಪ ಎಂದರೆ ದೇವಾಲಯ 
ಗಳನ್ನೇ ಗಣಿಸಬೇಕಾಗುವುದು. 

೩. ಚಾಳುಕ್ಕ ಶಿಲ್ಪ (Chalukyan Architecture): ಚಾಳುಕ್ಯ- 
ಹೊಯ್ಸಳ ರೀತಿಯನ್ನು ಶಿಲ್ಪ ಶಾಸ್ತ್ರಗಳ “ ನೇಸರ ಪದ್ಧತಿಯೆಂದು 
ಕರೆಯಲಾಗಿದೆ. ಆದರೆ ಉತ್ತರದ “ ನಾಗರ”, ದಕ್ಷಿಣದ “ ದ್ರಾವಿಡ ? 
ರೀತಿಗಳ ಕೆಲವು ಲಕ್ಷಣಗಳು ಬಾದಾಮಿ ಚಾಳುಕ್ಯರ ಕಾಲದಲ್ಲೇ ಕಂಡು 
ಬರುತ್ತವೆ. ಶಿಖರ ನಿರ್ಮಾಣದಲ್ಲಿ ಈ ವ್ಯತ್ಯಾಸಗಳಿವೆ. ಬೊಂಬುಗಳನ್ನು 
ಭೂಮಿಯಲ್ಲಿ ನಟ್ಟು, ಅವುಗಳ ಕೊನೆಗಳನ್ನು ಬಗ್ಗಿಸಿ ಕಟ್ಟಿದರೆ ಉತ್ತರ 


ಲ ಹೊಯ್ಸಳ ವಾಸ್ತುಶಿಲ್ಪ 


ಭಾರತ ರೀತಿಯ ಶಿಖರಗಳಾಗುತ್ತವೆ. ಚಪ್ಪಟಿ ಕಲ್ಲುಗಳ ಮಂಡಸದ 
ಮೇಲೆ ಮೆಟ್ಟಿಲು ಮೆಟ್ಟಿ ಲಾಗಿ ಅಂತಸ್ತುಗಳನ್ನು ಕಟ್ಟಿದರೆ ದಕ್ಷಿಣ ರೀತಿಯ 
ಶಿಖರವುಂಟಾಗುತ್ತದೆ. ಗುಹಾಲಯಗಳಲ್ಲಿಯೂ ಬೊಂಬು ಮರಕೆಲಸದ 
ರೀತಿಯನ್ನೆ ಅನುಸರಿಸಿ ಕಲ್ಲಿನಲ್ಲಿ ಮೇಲ್ಚಾವಣಿಗಳನ್ನು ಮಾಡಿರುವುದು 
ಸ್ಪಷ್ಟವಾಗಿದೆ. ಅಂತೆಯೇ ಸ್ತಂಭಗಳ ನಿರ್ಮಾಣದಲ್ಲೂ ಮರದ 
ಕಂಬಗಳನ್ನ ನುಸರಿಸಿರುವರು. ಬಡಗಿಯನ್ನು ರೂವಾರಿಯು ಅನುಸರಿಸಿರು 
ವನು. ಆದುದರಿಂದ ಚಾಳುಕ್ಯ-ಹೊಯ್ಸಳ ಶಿಲ್ಪದಲ್ಲಿ "ಎಂಜಿನೀರ್‌'ನ 
ಕೌಶಲ್ಯಕ್ಕಿಂತ ಬಡಗಿ ಮತ್ತು ಸುವರ್ಣಕಾರರ ಕೈ ವಾಡವೇ ಹೆಚ್ಚಾಗಿದೆ. 
ದ್ರಾನಿಡ ದೇವಾಲಯಗಳಲ್ಲಿ ವಿಶಾಲವಾದ ಪ್ರದೇಶವನ್ನು ಆವರಿಸು 
ವಂತೆ ಕಣಶಿಲೆ(ಆ7೩/10) ಯನ್ನು ಸಯೋಗಿಸಿ ಬೃಹದಾಕಾರದ ಗೋಪುರ 
ಗಳನ್ನು ಹೆಚ್ಚಾಗಿ ನಿರ್ನಿಸಲು ಸಾಧ್ಯವಾಯಿತು. ಚಾಳುಕ್ಯ-ಹೊಯ್ಸಳ 
ರೀತಿಯಲ್ಲಿ ಅಲಂಕರಣೆ ಮುಖ್ಯವಾದುದರಿಂದ ಮೃದುವಾಗಿರುವ ಬಳಪದ 
ಕಲ್ಲನ್ನು ಉಪಯೋಗಿಸಿ ಸೂಕ್ಷ್ಮವಾದ ಕೆತ್ತನೆ ಕೆಲಸ ಮಾಡಿರುವರು. 
ಆದರೆ ದೇವಾಲಯಗಳು ದ್ರಾವಿಡ ದೇವಾಲಯಗಳಷ್ಟು ಎತ್ತರನಿಲ್ಲ. 
ವೈ ಶಾಲ್ಯಸಡೆಯಬೇಕಾದರಿ ಹತ್ತಿರ ಹತ್ತಿರ ಸ್ತಂಭಗಳನ್ನು ಸ್ಥಾಪಿಸಿ 
ಅಂಕಣಗಳನ್ನು ಮಾಡಿ ಮಂಡಪಗಳನ್ನು ಸೇರಿಸಬೇಕಾಯಿತು. ಇದರಿಂದ 
ಕೆತ್ತನೆ ಕೆಲಸಕ್ಕೆ ಹೆಚ್ಚು ಅವಕಾಶವಾದರೂ ಗಾಳಿ ಬೆಳಕಿಗೆ ಅಡಚಣೆ 
ಯಾಗಿ ಕೆಲವು ದೇವಾಲಯಗಳಲ್ಲಿ ಕಲ್ಲಿನ ಜಾಲಂದ್ರಗಳನ್ನು ಸೇರಿಸ 
ಬೇಕಾಯಿತು. 

ಸುಮಾರು ಏಳು ಎಂಟನೆಯ ಶತಮಾನಗಳ ಐಹೊಳೆ ಪಟ್ಟದಕಲ್‌ 
ದೇವಾಲಯಗಳಲ್ಲಿ ಗುಹಾಲಯಗಳಿಂದ ಚಾಳುಕ್ಯ ರೀತಿಯು ಹೇಗೆ 
ಬಂದಿತೆಂದು ಕಾಣಬಹುದು. ಗುಹೆಗಳ ಅಂಡಾಕಾರ (೩£61666) ತಲ 
ವಿನ್ಯಾಸವು ದುರ್ಗಿಗುಡಿಯಲ್ಲಿ ಕಂಡುಬರುತ್ತದೆ. ದೇವಾಲಯದ ಎರಡು 
ಮುಖ್ಯಭಾಗಗಳು ವಿಮಾನ ಮತ್ತು ಮಂಡಪ. ವಿಮಾನಕ್ಕೆ ಕಳಶಾಕಾರದ 
ಅಗ್ರಭಾಗವುಳ್ಳ ಮೆಟ್ಟಿ ಲುಮೆಟ್ಟಲು ಪಿರಮಿಡ್‌ ಆಕಾರದ ಶಿಖರವಿರುತ್ತದೆ. 
ಮುಂದಿನ ಮಂಡಪಕ್ಕೆ ಚಪ್ಪಟಿಯಾದ ಮೇಲ್ಬಾವಣಿ ಇರುತ್ತದೆ. 


ಬ್ರ 
ಬರುತ್ತ ವಿಮಾನದ ವಿಭಾಗಗಳಲ್ಲಿ ಅಲಂಕಾರವಾಗಿ ಒಂದರಮೇಲೊಂದು 


ಹೊಯ್ಸಳ ರೀತಿ ೯ 


ಗವಾಕ್ಷಗಳನ್ನು ಮಾಡಿ ಲಂಬಮಾನಕ್ಕೆ ಪ್ರಾಧಾನ್ಯ ಕೊಡಲಾಯಿತು. 
ಇದು ನಾಗರ ರೀತಿಯ ಲಕ್ಷಣ. ಮತ್ತು ಚಾಳುಕ್ಯ ಶಿಲ್ಪದಲ್ಲಿ ದ್ರಾವಿಡ 
ದಲ್ಲಿದ್ದಂತೆ ಸಾಂಧಾರ ಪ್ರದಕ್ಷಿಣಮಾರ್ಗ ಗರ್ಭಗುಡಿಯ ಸುತ್ತಲೂ 
ಇರುವುದಿಲ್ಲ... ಮಂಡಪಗಳು ವಿಮಾನಕ್ಕಿಂತ ವಿಸ್ತಾರವಾಗಿರುತ್ತವೆ. 
ಗೋಡೆಗಳನ್ನು ನಾಗರ ರೀತಿಯಂತೆ "ರಥ'ಗಳಾಗಿ ವಿಂಗಡಿಸಿ ಅವುಗಳ 
ಮಧ್ಯೆ ದ್ರಾವಿಡ ರೀತಿಯ ಸಣ್ಣ ಕಂಬಗಳನ್ನು ಮಾಡಲಾಗಿದೆ. ಇವುಗಳ 
ಅಂತರದಲ್ಲಿ ಗವಾಕ್ಷಗಳನ್ನು ಮಾಡಿ ದೊಡ್ಡ ವಿಗ್ರಹಗಳನ್ನಿ ಟ್ಟಿ ರುವುದರಿಂದ 
ಶಿಲ್ಪ ಕೌಶಲ ವನ್ನು ಪ ಪ್ರದರ್ಶಿಸುವುದಕ್ಕೆ ಅವಕಾಶವಾಯಿತು. 

ತಲವಿನ್ಯಾ ಸದಿ ಅಂಡಾಕಾರವು ಚತುರಸ್ರಾಕಾರವಾಗುತ್ತದೆ. 
ಈ ಚತುರಸ್ರವನ್ನು ಒಂದೇ ಅಕ್ಷದಮೇಲೆ ತಿರುಗಿಸುತ್ತ PE 
ಕೋಣವನ್ನು ಗುರ್ತುಮಾಡುತ್ತ ಬಂದರೆ ನಕ್ಷತ್ರಾಕಾರದ. ತಲವಿನ್ಯಾಸವು 
ಬರುತ್ತದೆ. ಚಾಳುಕ್ಯ ರ ಕಾಲದ ಕಟ್ಟ ಡಗಳಲ್ಲಿ ಡಂಬಳದ ದೊಡ್ಡ 
ಜಸವಡಿಯಣ್ಕೊಹಿದ್ಲ ಮಾತ್ರ ಈ ನಕ್ಷತ್ರಾಕಾರದ ತಲವಿನ್ಯಾಸವಿದೆ. 
ಹೊಯ್ಸಳ ಕಾಲದಲ್ಲಿ ಇದು ಸಾಮಾನ್ಯವಾಗಿ ಕಂಡುಬರುತ್ತದೆ. 

ಸ್ತಂಭಗಳನ್ನು, ಯಂತ್ರದಮೇಲೆ ತಿರುಗಿಸಿ ಹೊಳಪನ್ನು ಕೊಟ್ಟು 
ವಿಶೇಷಾಲಂಕಾರಮಾಡಿರುವರು. ಈ ಸ್ತಂಭಗಳು ಮೇಲ್ಟ್ಬಾವಣಿಯನ್ನು 
ಅಂಕಣಗಳಾಗಿ ವಿಭಜಿಸಿ ಭುವನೇಶ್ವರಿಯನ್ನು ಧರಿಸಿರುವುವು. ಬಳಪದ 
ಕಲ್ಲಿನ ಈ ಸ್ತಂಭಗಳು ದ್ರಾವಿಡ ರೀತಿಯ ಕಣಶಿಲೆಯ ಸ್ಮಂಭಗಳಂತೆ 
ಎತ್ತರವಿಲ್ಲದಿದ್ದರೂ ಕೌಶಲ್ಯಕ್ಕೆ ಅವಕಾಶಕೊಟ್ಟವೆ. ಕುಕ್ಳನೂರಿನ 
ಕಲ್ಲೇಶ್ವರ ಗುಡಿಯಲ್ಲಿ ದ್ರಾವಿಡ ರೀತಿಯ ವಿಮಾನ ಚಾಳುಕ್ಯ ರೀತಿಗೆ 
ತಿರುಗುತ್ತಿರುವುದನ್ನು ನೋಡಬಹುದು. ಹೊರಗಿನ ಗೋಡೆಗಳಲ್ಲಿ ಸಣ್ಣ 
ಕಂಬಗಳು ಶಿಖರವನ್ನು ಸೂಚಿಸುತ್ತ ಶಿಖರದ ಅಂತಸ್ತುಗಳಿಗೆ ಊರ್ಧ್ವ 
ಆಕಾರವನ್ನು ಕೊಟ್ಟಿ ವೆ; ಮತ್ತು ಶಿಖರದ ಒಂದೊಂದು ಅಂತಸ್ತಿನಲ್ಲೂ 
ಮಧ್ಯ ದಲ್ಲಿ ಗವಾಕ್ಷವಿದ್ದು ಜುಂ ಬಗ್ಗು ಇರುವ ಕಲಶವನ್ನು ರಿರ್ದೇಶಿಸು 
ವಿಷ ಎತ್ತ ರನೆಂಬ ಜವ ಬರುತ್ತ ಡೆ 

ಮುಂದಿನ ಬೆಳವಣಿಗೆಯನ್ನು ಗದಗಿಗೆ ಪೂರ್ವದಲ್ಲಿರುವ ಲಕ್ಕುಂಡಿ 
(ಲೊಕ್ಕಿಗುಂಡಿ)ಯ ಜೈನದೇವಾಲಯದಲ್ಲಿ ಕಾಣಬಹುದು. ಮರಳು 


೧೦ ಹೊಯ್ಸಳ ವಾಸ್ತುಶಿಲ್ಪ 


ಕಲ್ಲನ್ನು ಬಿಟ್ಟು ಬಳೆಸದಕಲ್ಲನ್ನು ಉಸಯೋಗಿಸಿರುವುದರಿಂದ ವಿಸ್ತಾರವು 
ಕಡಿಮೆ ಆದರೂ ಅಲಂಕರಣೆಗೆ ಹೆಚ್ಚು ಅವಕಾಶವಾಯಿತು. ವಿಮಾನ, 
ಅರ್ಧಮಂಡಪ, ಮಂಡಪ ಮತ್ತು ತೆರೆದಿರುವ ರಂಗಮಂಡಪಗಳು 
ಮೊದಲು ಕಂಡುಬರುತ್ತವೆ ಎಂದು ಹೇಳಬಹುದು. ಮತ್ತು ಮೇಲ್ಭಾ 
ವಣಿಯು ತೆರೆದಿರುವ ಮಂಡಪದ ಸುತ್ತಲೂ ಮುಂದಕ್ಕೆ ಚಾಚಿಕೊಂಡಿದೆ. 
ಚೌಡದಾಮಪುರದ ಮುಕ್ತೇಶ್ವರ, ಹಾವೇರಿ ಸಿದ್ಧೇಶ್ವರ, ಹರಳ ಹಳ್ಳಿಯ 
ಸೋಮೇಶ್ವರ, ನೀರಲ್ಲಿಯ ಸಿದ್ಧರಾಮೇಶ್ವರ ದೇವಾಲಯಗಳು ಬೆಳವಣಿ 
ಗೆಯ ಕಾಲಕ್ಕೆ ಸೇರಿವೆ. ಚೌಡದಾಮಪುರದ ದೇವಾಲಯದಲ್ಲಿ ಮಂಡಪದ 
ಕಂಬಗಳ ಮಧ್ಯೆ ಜಗಲಿ ಅಥವಾ ಕಕ್ಸಾಸನಗಳಿವೆ. ಗೋಡೆಗಳ ಹೊರ 
ಭಾಗಗಳಲ್ಲಿ ಮತ್ತು ಜಗತಿಯಲ್ಲಿ ಅಲಂಕರಣಗಳು ಹೆಚ್ಚಾಗಿವೆ. ಶಿಖರವು 
ಚಾಳುಕ್ಯರೂಪವನ್ನು ಪಡೆದಿದೆ. ಕಳಶವು ಶಿಖರದಮೇಲೆ ಎರಡು ಬಗ್ಗಿ 
ನಿಂದ ಮತ್ತು ಮಧ್ಯದಲ್ಲಿ ಪಟ್ಟಿ ಕೆಯಿಂದ ಕೂಡಿದೆ. ಹರಳೆ ಹಳ್ಳಿಯ 
ಸೋಮೇಶ್ವರ ದೇವಾಲಯದಲ್ಲಿ ಶ್ರಿಕೂಟಗಳಿವೆ. ಲಕ್ಟುಂಡಿಯ ಕಾಶೀ 
ವಿಶ್ವೇಶ್ವರ ದ್ವಿಕೂಟ ದೇವಾಲಯವಾಗಿದೆ. ಪಶ್ಚಿಮ ಮತ್ತು ಪೂರ್ವಗಳಲ್ಲಿ 
ಎರಡು ಗರ್ಭಗೃಹಗಳಿವೆ. ಮೆಟ್ಟಲು ಮೆಟ್ಟಲಾದ ಶಿಖರಗಳು ಕೆತ್ತನೆ 
ಕೆಲಸದಿಂದ ಊರ್ಧ್ವಭಾವವನ್ನು ಸೂಚಿಸುತ್ತವೆ. ಜಗತಿಯಲ್ಲೂ 
ಗೋಡೆಗಳ ಪಟ್ಟಿಕೆಗಳಲ್ಲೂ ಆಳವಾಗಿ ಕೆತ್ತಿರುವುದರಿಂದ ನೆರಳು-ಜೆಳಕು 
ವ್ಯಕ್ತವಾಗಿ ಕಾಶೀವಿಶ್ವೇಶ್ಚರ ದೇವಾಲಯ ಪ್ರಖ್ಯಾತವಾಗಿದೆ. ಕ್ರಿ. ಶ. 
೧೧೧೨ರಲ್ಲಿ ನಿರ್ಮಿತವಾದ ಇಟ್ಟಗಿಯ ಮಹಾದೇವ ಜೀವಾಲಯವನ್ನು 
" ದೇವಾಲಯ ಚಕ್ರವರ್ತಿ? ಎಂದು ಕರೆಯಲಾಗಿದೆ. ಹಳೆಯಬೀಡಿನ 
ದೇವಾಲಯದ ಅನಂತರ ಇದೇ ಅತ್ಯಂತ ಸುಂದರವೆಂದು ಕೌಸೆನ್ಸ್‌ 
ಹೇಳುವನು. ಎತ್ತರವಾದ ಜಗತಿಯ ಮೇಲೆ ದೇವಾಲಯದ ಗರ್ಭಗೃಹ, 
ಅರ್ಧಮಂಡಪ ಮತ್ತು ೬೮ ಕಂಬಗಳುಳ್ಳ ರಂಗಮಂಡಸಪ ನಿರ್ಮಿತವಾಗಿನೆ. 
ಮಧ್ಯದಲ್ಲಿರುವ ನಾಲ್ಕು ಕಂಬಗಳು, ಮೇಲಿನ ಭುವನೇಶ್ವರಿ, ದ್ವಾರಬಂಧ, 
ಗೋಡೆಯ ಹೊರಭಾಗ, ಶಿಖರ ಎಲ್ಲವೂ ಅತ್ಯಂತ ಸೂಕ್ಷ್ಮವಾದ ಕೆತ್ತನೆ 
ಗಳಿಂದ ಕೂಡಿವೆ. ಇದರ ಶಿಖರ ಹೊಯ್ಸಳ ಶಿಖರವನ್ನು ಹೋಲುವುದು. 
ಸುರುವತ್ತಿಯ : ಮಲ್ಲಿಕಾರ್ಜುನ. ದೇವಾಲಯದ ಕಂಬಗಳ ಮೇಲೆ 


ಹೊಯ್ಸಳ ರೀತಿ ೧೧ 


ಮೇಲ್ಭ್ಬಾವಣಿಯನ್ನು ಧರಿಸಿರುವ ಮದನಿಕೆ ವಿಗ್ರಹಗಳಿವೆ. ಗದಗಿನ 
ಸರಸ್ಪತಿ ದೇವಾಲಯದಲ್ಲಿ ಪ್ರದಕ್ಷಿಣಮಾರ್ಗ ಮುಚ್ಚಲ್ಬಟ್ಟಿದೆ. ಚಾಳುಕ್ಯ- 
ಹೊಯ್ಸಳ ಶಿಲ್ಪದಲ್ಲಿ ಇದೊಂದೇ ಸಾಂಧಾರ ಪ್ರದಕ್ಷಿಣವಾಗಿದೆ. ಗದಗಿನ 
ಸೋಮೇಶ್ವರ ಗುಡಿಯ ಜಗತಿ, ಗೋಡೆಗಳ ವಿಭಾಗಗಳು ಮತ್ತು ವಿಗ್ರಹ 
ಗಳು ಚಾಳುಕ್ಯ ಮತ್ತು ಹೊಯ್ಸಳ ರೀತಿಗಳ ಸಂಪರ್ಕವನ್ನು ಸೂಚಿಸು 
ತ್ತವೆ. ಚಾಳುಕ್ಯಶಿಲ್ಪದಲ್ಲಿ ನಕ್ಷತ್ರಾ ಕಾರದ ತಲವಿನ್ಯಾಸ ಕಂಡುಬಂದಿರು 
ವುದು ಡಂಬಳದ ದೊಡ್ಡ ಬಸವ ದೇವಾಲಯದಲ್ಲಿ ಮಾತ್ರ. ಹೊಯ್ಸಳ 
ರೀತಿಯಲ್ಲಿ ನಕ್ಷತ್ರಾಕಾರದ ತಲವಿನ್ಯಾಸ ಗರ್ಭಗುಡಿಗೆ ಮಾತ್ರ ಇರುತ್ತದೆ. 
ಮುಂದಿನ ಮಂಡಪ ಚತುರಸ್ರ ಅಥವಾ ದೀರ್ಥಚತುರಸ್ರವಾಗಿರುತ್ತದೆ. 
ಡಂಬಳದಲ್ಲಿ ಗರ್ಭಗುಡಿ ಮಂಡಪಗಳೆರಡು ನಕ್ಷತ್ರಾಕಾರವಾಗಿವೆ. ಗರ್ಭ 
ಗುಡಿ ಆರು ಶಾಖೆಗಳುಳ್ಳ (೨೪ ಕೋಣ), ಮಂಡಪವು ಎಂಟು ಶಾಖೆ 
ಗಳುಳ್ಳ (೩೨ ಕೋಣ) ನಕ್ಷತ್ರನಿನ್ಯಾಸದ ಮೇಲೆ ರಚಿತವಾಗಿರುವುದ 
ರಿಂದ ಎರಡೂ ಸೇರಿ ೦೦ ಆಕಾರ ಬಂದಿದೆ. ಆದರೆ ಪೂರ್ವದಲ್ಲೂ ದಕ್ಷಿಣ 
ದಲ್ಲೂ ದ್ವಾರಗಳಿರುವುದರಿಂದ ಗರ್ಭಗೃಹಕ್ಕೆ ೧೯ ಮಂಡಪಕ್ಕೆ ೧೧ ಕೋಣ 
ಗಳು ಮಾತ್ರ ಕಂಡುಬರುತ್ತವೆ. ಈ ಕೋಣಗಳ ರೇಖೆಗಳನ್ನೆ ಅನು 
ಸರಿಸಿ ಜಗತಿ, ದೇವಾಲಯದ ಗೋಡೆ, ಅದರಮೇಲಿನ ಶಿಖರ ಎಲ್ಲವೂ 
ರಚಿತವಾಗಿರುವೆದರಿಂದ ಊರ್ಧ್ವ ತ್ವ, ನೆರಳು-ಜೆಳಕು, ಗೋಪುರದ 
ಮೆಟ್ಟಲು, ಶಿಖರದಮೇಲಿನ ಆಮಲಕ, ಇತ್ಯಾದಿ ಹೊಯ್ಸಳ ಲಕ್ಷಣ 
ಗಳೆಲ್ಲ ಇಲ್ಲಿ ಸೂಚಿತವಾಗಿವೆ ಎಂದು ಹೇಳಬಹುದು. 

೪, ಹೊಯ್ಸೆಳೆ ದೇನಾಲಯಗಳೆ ನಿಭಾಗಗಳು (Parts of 
Hoysala Temple) ; ಹೊಯ್ಸಳ ರೀತಿಗೆ ಸೇರಿಸಬಹುದಾದ ಸುಮಾರು 
ಎಂಬತ್ತು ಮುಖ್ಯ ದೇವಾಲಯಗಳನ್ನು ಗರ್ಭಗುಡಿಗಳ ಸಂಖ್ಯೆಗೆ 
ಅನುಸಾರವಾಗಿ ಏಕ, ದ್ರಿ, ತ್ರಿ, ಚತುಷ್‌ ಮತ್ತು ಸಂಚಕೂಟಿಗಳಂದು 
ವಿಭಾಗಿಸಬಹುದು. ದೊಡ್ಡಗದ್ದವಳ್ಳಿಯ ಲಕ್ಷ್ಮೀದೇವಾಲಯ ಚತು 
ಸ್ಥೂಟಿವಾಗಿಯೂ ಸೋಮನಾಥಪುರದ ಪಂಚಲಿಂಗ, ಕಂಬದಹಳ್ಳಿಯ 
ಪಂಚಕೂಟ ಬಸದಿ ಸಂಚಕೂಟನಾಗಿಯೂ ಇವೆ. ತ್ರಿಕೂಟಾಚಲಗಳೇ 
ವಿಶೇಷವಾಗಿವೆ. ಮರಳೆ ಮತ್ತು ಮೊಸಳೆಯಲ್ಲಿ ಪ್ರತ್ಯೇಕವಾದ ಜವಳಿ 


೧೨ ಹೊಯ್ಸಳ ವಾಸ್ತುಶಿಲ್ಪ 


ದೇವಾಲಯಗಳಿವೆ. ಶಿಖರವೇ ಹೊಯ್ಸಳ ರೀತಿಗೆ ಮುಖ್ಯವಾದುದರಿಂದ 
ಗರ್ಭಗುಡಿಯ ಮೇಲಿನ ಶಿಖರ ಅಥವಾ ಕೂಟವನ್ನು ಗಣಿಸಲಾಗಿದೆ. 
ದೇಹವೇ ದೇವಾಲಯವೆಂದೂ, ದೇವಾಲಯವನ್ನು ದೇವರ ದೇಹವೆಂದೂ 
ಭಾವಿಸಿರುವುದರಿಂದ ಪ್ರಾಸಾದಪುರುಷನ ಭಾಗಗಳಿಗೆ ಮನುಷ್ಯದೇಹದ 
ಅಂಗಗಳ ಹೆಸರನ್ನು ಇಡಲಾಗಿದೆ. ದೇವಾಲಯವು ಪವಿತ್ರವಾದ ತೀರ್ಥ 
ವಾದುದರಿಂದ ಸಾ ್ಲಿನಕ್ಟಾಗಿ ಕೊಳ (ಕಲ್ಯಾ ಣಿ), ಚೈತ್ಯವೃಕ್ಸ, ಬಲಿಪೀಠ, 
ಧ್ವಜಸ್ತಂಭ, ಯಾಗಶಾಲೆ, ಪ್ರಾಕಾಶಬಳ್ಲಿ ಆವರಣದೇವತೆಗಳು, 
ಕಲ್ಯಾ ಣಮಂಡಪ, ನಾಟ್ಯ ಶಾಲೆ, ಭಂಡಾರ; ಧರ್ಮಾಸನ, ವಿದಾ ಲಯ, 
ವೈದ್ಯಾಲಯ ಮಾರುತ ನ್ನು ನಿರ್ಮಿಸಬೇಕು. ಭಾರತೀಯ ಸಂಸ್ಕತಿ 
ಯಲ್ಲಿ ದೇವಾಲಯಗಳ ಪಾಶ್ರಪ್ರಿ ಬಹು ಮುಖ್ಯವಾದುದು. ಆಹಾರ, 
ಅಭಯ, ಭೈೈಸಜ್ಯ, ಶಾಸ್ತ್ರದಾನಗಳಿಗೆ ದೇವಾಲಯವೇ ಕೇಂದ್ರ 
ವಾಗಿದ್ದಿತು. ಶಿಲ್ಪ, ಚಿತ್ರಕಲೆ, ಸಂಗೀತ್ರ ನಾಟ್ಯ, ಇತ್ಯಾದಿ ಕಲೆಗಳನ್ನು 
ಪ್ರೋತ್ಸಾಹಿಸುವ ಸ್ಥಳವಾಗಿದ್ದಿತು. ಸಮಾಜದ ಉದ್ದಾರಕ್ಕಾಗಿ ಜಾನ 
ಪ್ರಸಾರಮಾಡುವ, ಆರ್ಥಿಕ ದೃಷ್ಟಿ ಯಿಂದ ಜನರಿಗೆ ಸಹಾಯಮಾಡುವ, 
ರಾಜಕೀಯ ದೃಷ್ಟಿ ಬಾಯಿಂದ ನ್ಯಾಯವನ್ನು ತೀರ್ಮಾನಿಸುವ, ಶರಣಾಗತ 
ರಿಗೆ ಅಭೆಯನನ್ನು ಕೊಡುವ ಕೆಲಸವನ್ನು ದೇವಾಲಯಗಳು ಮಾಡು 
ತ್ತಿದ್ದವು. ಉಪಸಸ್ತ ರಿಂದ ಧರ್ಮದ ಹೆಸರಿನಲ್ಲಿ ದ್ರವ್ಯವನ್ನು ಸಂಗ್ರಹಿಸಿ 
ಸಾರ್ವಜನಿಕರಿಗೆ ಹಂಚುವ ಕಾರ್ಯವನ್ನು ದೇವಾಲಯಗಳು ಮಾಡು 
ತ್ರಿದ್ದವು. ವ್ಯಕ್ತಿಯ ಮತ್ತು ಸಮಾಜದ ಸರ್ವತೋಮುಖವಾದ 
ಅಭ್ಯುದಯಕ್ಕಾಗಿ ಭಾರತದ ದೇವಾಲಯಗಳು ನಿರ್ಮಿತವಾಗಿದ್ದವು. 
ಹೊಯ್ಸಳ ದೇವಾಲಯಗಳಲ್ಲಿ ವಿಗ್ರಹಗಳನ್ನು ಯಾವ ಶಿಲ್ಪ 
ಶಾಸ್ತ್ರವನ್ನನುಸರಿಸಿ ಶಿಲ್ಪಿಗಳು ಮಾಡಿದರೆಂಬುದನ್ನು ನಿರ್ಧರಿಸುವುದು 
ಕಷ್ಟವಾಗಿದೆ. ಹೊಯ್ಸಳರ ಆಶ್ರಯದಲ್ಲಿ ಸಂಸ್ಕೃತದಲ್ಲಾಗಲಿ ಕನ್ನಡ 
ದಲ್ಲಾಗಲಿ ಯಾವ ಶಿಲ್ಪಗ್ರಂಥವೂ ರಚಿತವಾದಂತೆ ಕಂಡುಬರುವುದಿಲ್ಲ. 
ವರಾಹಮಿಹಿರನ ಬೃಹತ್ಸಂಹಿತಾ, ಮಾನಸಾರ, ' ಅಭಿಲಸಿತಾರ್ಥ 
ಚಿಂತಾಮಣಿ, ಇತ್ಯಾದಿ ಗ್ರಂಥಗಳಲ್ಲಿ ಕಂಡುಬರುವ ಅಂಶಗಳಿಗಿಂತ 
ಭಿನ್ನನಾದ ಕೆಲವು ಅಂಶಗಳು ಹೊಯ್ಸಳರ ಕಟ್ಟಡಗಳಲ್ಲಿ ಕಂಡು 


ಹೊಯ್ಸಳ ರೀತಿ ೧೩ 


ಬರುತ್ತವೆ. ವೈಷ್ಣನ ದೇವಾಲಯಗಳಿಗೆ ವೈಖಾನಸ ಅಥವಾ ಪಾಂಚ 
ರಾತ್ರ ಆಗಮಗಳು, ಶೈವ ದೇವಾಲಯಗಳಿಗೆ ಕಾರಣಾಗಮ ಈಶಾನ 
ಗುರುಪದ್ಧತಿ ಇತ್ಯಾ ದಿಗಳು, ಜೈನ ಬಸದಿಗಳಿಗೆ ಜೈನಪ್ರರಾಣಗಳು 
pinch ದು ಹೇಳಲು ಸಾಧ್ಯವಿಲ್ಲ. ದೇವಾಲಯದ 
ಮುಖ್ಯಾ ೦ಶಗಳಲ್ಲಿ ಜೈನ, ಮೆ; ೈಷ್ಟವ, ಶೈವಭೇದಗಳು ಕಂಡುಬರುವುದಿಲ್ಲ. 
irs ಳರ ಕಾಲದ ಕನ್ನಡ ಸಾಹಿತ್ಯದಲ್ಲೂ ಕೂಡ ಪ್ರಾಚೀನ ಸಂಸ್ಕೃತ 
ಗ್ರಂಥಗಳಲ್ಲಿ ಚೂಚುಯಿರುನ ಶಿಲ್ಪ ಶಾಸ್ತ್ರದ ಸರಿಭಾಷಾ ಪದಗಳೇ ಉಪ 
ಯೋಗಿಸಲ್ಪ ಟ್ಟ ವೆ. ಆದರೂ ರೂವಾರಿಗಳು ತಾಲಮಾನ ವಿಗ್ರಹಲಕ್ಸಣ 
ಇತ್ಯಾದಿ ಅಂಶಗಳಲ್ಲಿ ತಮ್ಮಲ್ಲಿ ಪ್ರಚಾರವಾಗಿದ್ದ ಸೋ ಶಿಲ್ಪ 
ಶಾಸ್ತ್ರ ವನ್ನ ಸುಸರಿಸಿದ್ದ ಂತೆ ಕಂಡುಬರುತ್ತ ದೆ. 

ಜೊಯ್ಸಹ ದೇವಾಲಯಗಳ ಕಾಲವನ್ನು ಶಾಸನಾಧಾರಗಳಿಲ್ಲ 
ದಿದ್ದರೆ ಕೇವಲ ಶಿಲ್ಪದಿಂದಲೆ ಬವ ಯ ರಾಜರಾದ ವಿಷ್ಣು 
ವರ್ಧನ ಬಲ್ಲಾಳ ME: ತಾವೇ ನಿರ್ಮಿಸಿದ ರಾಜಧಾನಿ 
ಗಳಲ್ಲಿದ್ದ ದೇವಾಲಯಗಳಿಗೆ ವಿಶೇಷ ಗಮನಕೊಡುತ್ತಿದ್ದರು. ದೇಶ 
ಹೇಸ ಶ್ರಸಿದ್ಧ ಶಿಲ್ಪಿ ಗಳನ್ನು ಕರೆಸಿ ಧನವ್ಯ ಯಮಾಡಿ ದೇವಾಲಯ 
ಗಳನ್ನು ರು, ಅಂತೆಯೇ ಟಕ » ಪೋಲಾ ಛ್ರ್ರ 
ದಂಡನಾಥ, ಎದ Rc ಉಪಪನ್ನರಾದ ಸಂಕು 
ಹಣ ವೆಚ್ಚಮಾಡಲು ಸಮರ್ಥರಾಗಿದ್ದರು. ಸಾಮಾನ್ಯಜನರು ಕೂಡ 
ತಮ್ಮ ಯೋಗ್ಯತೆಗೆ ತಕ್ಕಂತೆ ಸಾಧಾರಣ ರೀತಿಯಲ್ಲಿ ಗುಡಿಗಳನ್ನು 
ಕಟ್ಟಿ ಸುತ್ತಿದ್ದರು. ಆದ್ದರಿಂದ ಸಾಮಾನ್ಯ ಶಿಲ್ಪದ ಕಟ್ಟಡಗಳು ಪ್ರಾಚೀನ 
ವೆಂದೂ ಹೆಚ್ಚು ಕಲಾಕೌಶಲ್ಯವನ್ನು ತೋರಿಸುವ ದೇವಾಲಯಗಳು 
ಅನಂತರ ಬೆಳೆದವೆಂದೂ ತೀರ್ಮಾನಿಸುವುದು ಕಷ್ಟ. ಶಿಲ್ಪಿಗಳು ಕನ್ನಡ 
ದೇಶದವರೇ ಆಗಿದ್ದಂತೆ ಕಂಡುಬರುತ್ತದೆ. ಜಕಣಾಚಾರಿ ನಿಷಯವಾದ 
ಕಥೆ ಪ್ರಚಾರದಲ್ಲಿದ್ದರೂ ಇದಕ್ಕೆ ಶಾಸನಾಧಾರವಿಲ್ಲ. ಭಾರತದ ಮತ್ತಾವ 
ಭಾಗದ ದೇವಾಲಯಗಳಲ್ಲೂ ಶಿಲ್ಪಿಗಳ ಹೆಸರು ಕಂಡುಬರುವುದಿಲ್ಲ. 
ಹೊಯ್ಸಳ ಕಟ್ಟಡಗಳಲ್ಲಾದರೆ ಶಿಲ್ಪಿಗಳ ಹೆಸರುಗಳು ಅವರ ಬಿರುದುಗಳು 
ಕಂಡುಬರುತ್ತವೆ. ಈ ಶಿಲ್ಪಿಗಳ ಹೆಸರುಗಳಲ್ಲಿ ಜಕ್ಕಣ ಡೆಂಕಣ ಕಂಡು 


೧೪ ಹೊಯ್ಸಳ ವಾಸ್ತುಶಿಲ್ಪ 


ಬರುವುದಿಲ್ಲ. ಆಚಾರಿ ಎಂಬುದಕ್ಸಿಂತ ಓಜ ರೂವಾರಿ ಎಂಬ ಪದಗಳೇ 
ಹೆಚ್ಚಾಗಿವೆ. ಈ ಮುಖ್ಯ ಶಿಲ್ಪಿಗಳ ನೇತೃತ್ವದಲ್ಲಿ ಅನೇಕ ಸಾಮಾನ್ಯ 
ಶಿಲ್ಪಿಗಳು ಕೆಲಸಮಾಡುತ್ತಿದ್ದರು. ಕಲ್ಲಿನ ಕಂಬಗಳಿಗೆ ಹೊಳಪನ್ನು 
ಸೊಡಲು ಕಂಬವನ್ನು ಚಕ್ರದಮೇಲಿಟ್ಟು ತಿರುಗಿಸುತ್ತ ಉಳಿಯಿಂದ 
ಕೊರೆಯುತ್ತಿದ್ದರು. ಈ ಭಾರವಾದ ಕಂಬವನ್ನು ತಿರುಗಿಸಲು ಎತ್ತು 
ಗಳನ್ನುಪಯೋಗಿಸುತ್ತಿದ್ದರು. ಮುಖ್ಯ ಸೂತ್ರಧಾರನು ದೇವಾಲಯದ 
ವಿನ್ಯಾಸವನ್ನು ಬರೆದು ಪ್ರತಿಯೊಂದು ಭಾಗದ ಅಳತೆಯನ್ನ ನಿರ್ಧರಿಸಿದ 
ಮೇಲೆ ಕಲ್ಲುಗಳನ್ನು ಕಡೆದು ಜೋಡಿಸಲು ಓಜರು ಕಲ್ಲಿನ ಮೇಲೆ 
" ಯಾವ ದಿಕ್ಕಿನ ಯಾವ ಭಾಗ ಎಂದು ಗುರ್ತಿಸಲು ತಮ್ಮ ಚಿಹ್ನೆಗಳನ್ನು 
ಹಾಕುತ್ತಿದ್ದರು. ಈ ಗುರ್ತುಗಳನ್ನು ಈಗಲೂ ನೋಡಬಹುದು. 
ಅಡಿಪಾಯ ಭದ್ರವಾದಮೇಲೆ ಅಂಗಳದಲ್ಲಿ ಸುಮಾರು ಐದು ಅಡಿ 
ಎತ್ತರದ ಜಗತಿಯನ್ನು ಹಾಕುತ್ತಿದ್ದರು. ಇದರ ಮಧ್ಯದಲ್ಲಿ ದಪ್ಪವಾದ 
ಗೋಡೆಗಳನ್ನು ಜಲ್ಲಿಕಲ್ಲು ಮುಂತಾದವುಗಳಿಂದ ತುಂಬಿ ಗೋಡೆಯ 
ಹೊರಭಾಗಕ್ಕೆ ಕೆತ್ತನೆ ಕೆಲಸ ಮಾಡಿದ ಶಿಲಾಫಲಕಗಳನ್ನು ತಾಮ್ರದ 
ಶಲಾಕೆಗಳಿಂದ ಅದುಕಿಸುತ್ತಿದ್ದರು. ಇಂತಹ ತಾಮ್ರ ಮತ್ತು ಕಬ್ಬಿಣ 
ಶಲಾಕೆಗಳನ್ನು ಬೇಲೂರು ಹಳೇಬೀಡು ದೇವಸ್ಥಾನಗಳಲ್ಲಿ ನೋಡ 
ಬಹುದು... ಗೋಡೆಗಳ ದಪ್ಪದಿಂದ ಒಳಭಾಗವು ಸಂಕುಚಿತವಾದಂತೆ 
ಕಂಡುಬರುತ್ತದೆ. ಹೊಯ್ಸಳ ದೇವಾಲಯದಲ್ಲಿ ಸುಕನಾಸಿಯ ಮೇಲೆ 
ಸಳನು ಹುಲಿಯನ್ನು ಕೊಲ್ಲುತ್ತಿರುವ ವಿಗ್ರಹವಿರುತ್ತದೆ. 

ಹೊಯ್ಸಳ ದೇವಾಲಯಗಳನ್ನು ವಿವಿಧ ಭಾಗಗಳಾಗಿ ವಿಂಗಡಿಸಿ 
ವೈಶಿಷ್ಟ್ಯವನ್ನು ತಿಳಿಯಬಹುದು. ಕಟ್ಟಿಡದ ಆಕಾರ ಮತ್ತು ತಲ 
ವಿನ್ಯಾಸ, ಗೋಡೆಗಳು, ಶಿಖರದ ರಚನೆ ಮತ್ತು ಕಂಬಗಳು ಮುಖ್ಯ 
ವಾದವು. ವಿಶಾಲವಾದ ಅಂಗಳದಲ್ಲಿ ಪ್ರಾಕಾರದ ಗೋಡೆಯ ಹತ್ತಿರ 
ಮಂಡಸಗಳಿದ್ದು ಮಧ್ಯದಲ್ಲಿ ದೇವಾಲಯವಿರುತ್ತದೆ. ಇದರಲ್ಲಿ ಗರ್ಭಗೃಹ 
ಸುಕನಾಸಿ ಅಥವಾ ಅರ್ಧಮಂಡಪ, ಸ್ವಂಭಗಳಿರುವ ಮುಖಮಂಡಪ, 
ಕೆಲವು ಸಲ ರಂಗಮಂಡಪಗಳು ಜಗತಿಯಮೇಲೆ ಇರುತ್ತವೆ. ಎರಡು, 
ಮೂರು, ನಾಲ್ಕು, ಐದು ಗರ್ಭಗುಡಿಗಳಿಗಾಗಿ ತಲವಿನಾ ಸವನ್ನು 


ಹೊಯ್ಸಳ ರೀತಿ ೧೫ 


ವಿಸ್ತರಿಸಿರುವರು. ಅಥವಾ ಜವಳಿ ದೇವಾಲಯಗಳನ್ನು ಒಂದೇ ಪ್ರಮಾಣ 
ದಲ್ಲಿ ಒಂದೇ ಅಂಗಳದಲ್ಲಿ ಪ್ರತ್ಯೇಕವಾಗಿ ಕಟ್ಟಿರುವರು. 

(೧) ನಸ್ತತ್ರಾಕಾರದ ತಲನಿನ್ಯಾಸ: ಪಶ್ಚಿಮ ಭಾರತದ ಕೆಲವು ದೇವಾ 
ಲಯಗಳಲ್ಲಿ ರಾಜಪುಬಾಣ, ಪಾಟಿ, ಕೋಕಂಥಮ್‌್‌ ಲೋನಾರ್‌, 
ಅಸ್ಸಾಮಿನ ಗೌಹತಿ ಇತ್ಯಾದಿ ಸ್ಥಳಗಳಲ್ಲೂ ನಕ್ಸತ್ರಾಕಾರವು ಕಂಡು 
ಬರುತ್ತದೆ. ಆದರೆ ಇವುಗಳಲ್ಲಿ ನಕ್ಷತ್ರರೂಪವನ್ನು ಮುಂಜಿ. ಜಾಚಿ 
ಹಿಂದಕ್ಕೆ ಎಳೆದುಕೊಂಡ ಸಮಕೋಣ ಮತ್ತು ಬಗ್ಗುಗಳಿಂದ ಮಾಡಿದಂತೆ 
ಕಂಡುಬರುತ್ತದೆ. ಹೊಯ್ಸಳ ಶಿಲ್ಪದ ಅಷ್ವಭದ್ರ ತಲವಿನ್ಯಾಸ ಬೇಕೆ 
ರೀತಿಯಲ್ಲಿ ಹುಟ್ಟಿತೆಂದು ಹೇಳಬಹುದು. ಸಮಚತುರಸ್ರಗಳಿಗೆ ಒಂದೇ 
ಕೇಂದ್ರವಿರುವಂತೆ ಆದರೆ ಭಾಜಕರೇಖೆಗಳು ಬೇಕೆ ಬೇಕೆ ಅಂಶ(ಡಿಗ್ರಿ) 
ಗಳಲ್ಲಿರುವಂತೆ, ಎಷ್ಟು ಕೋಣಗಳು ಅವಶ್ಯ ಕವೊ ಅದಕ್ಕೆ ತಕ್ಕಂತೆ ಅಂಶ 
ಗಳನ್ನು ಬದಲಾಯಿಸಿಕೊಂಡು ಗುರುತುಮಾಡಿಕೊಂಡರೆ ನಕ್ಸತ್ರರೂಪವು 
ಬರುವುದು. ಎಂದರೆ ಒಂದು ಸಮಚತುರಸ್ರವನ್ನು ಅಕ್ಸದ ಮೇಲೆ 
ತಿರುಗಿಸುತ್ತ ಬಂದರೆ ಎಷ್ಟು ಕೋಣಗಳ ನಕ್ಸತ್ರ ಜೇಕೊ ಅಷ್ಟನ್ನು 
ವೃತ್ತದಲ್ಲಿ ತರಬಹುದು. ನಾಲ್ಕು, ಆರು, ಎಂಟು, ಹನ್ನೆರಡು, ಹದಿನಾರು 
ಶಾಖೆಗಳುಳ್ಳ ನಕ್ಸತ್ರಾಕಾರದ ತಲವಿನ್ಯಾಸಗಳು ಕಂಡುಬರುತ್ತವೆ. 

(೨) ಜಗತಿ: ಈ ತಲವಿನ್ಯಾಸದ ಮೂಲೆಗಳನ್ನೇ ಅನುಸರಿಸಿ 
ಸುಮಾರು ಐದು ಅಡಿ ಎತ್ತರದ ಜಗಲಿ ಇರುತ್ತದೆ. ಇದು ಅಗಲವಾಗಿದ್ದು 
ಮಧ್ಯದಲ್ಲಿ ದೇವಾಲಯವನ್ನು ಹೊಂದಿರುತ್ತದೆ. ಸಾಮಾನ್ಯವಾಗಿ 
ಹೊಯ್ಸಳ ದೇವಾಲಯದಲ್ಲಿ ಒಳಗೆ ಪ್ರದಕ್ಷಿಣ ಮಾರ್ಗವಿರುವುದಿಲ್ಲ. 
ಪ್ರದಕ್ಷಿಣೆಗಾಗಿ ಜಗತಿಯನ್ನೆೇ ಉಪಯೋಗಿಸಲಾಗಿದೆ. ಈ ಜಗತಿಯು 
ಮೆಟ್ಟು ಮೆಟ್ಟಿ ಲಾಗಿ ಕೆತ್ತನೆ ಕೆಲಸದಿಂದ ಅಲಂಕೃತವಾಗಿರುತ್ತದೆ. ಮತ್ತು 
ಮುಖ್ಯ ದಿಕ್ಕುಗಳಲ್ಲಿ ದೇವತಾ ವಿಗ್ರಹೆಗಳನ್ನು ಹೊಂದಿರುವ ಗೋಪುರ 
ಗಳಿರುತ್ತವೆ. ದೇವಾಲಯದ ದ್ವಾರಕ್ಕೆ ಎದುರಾಗಿ ಜಗತಿಯನ್ನು ಹತ್ತಲು 
ಮೆಟ್ಟಿಲುಗಳಿರುತ್ತವೆ. 

(೩) ಕುಡ್ಕಗಳು: ನಕ್ಸತ್ರಾ ಕಾರದ ಜಗತಿಯನ್ನನುಸರಿಸಿ ಗೋಡೆಗಳು 
ಇರುವುದರಿಂದ ಎತ್ತರನಾಗಿದ್ದಂತೆ ಕಂಡುಬರುವುದಿಲ್ಲ. ಆದರೂ ಗೋಡೆ 


೧೬ ಹೊಯ್ಸಳ ವಾಸು ಶಿಲ್ಪ 


ಗಳನ್ನು ಪಟ್ಟಿಕೆಗಳಾಗಿ ವಿಂಗಡಿಸಿರುವುದರಿಂದ ಊಧಗಣ್ವತ್ವದ ಭಾವನೆ 
ಬರುತ್ತದೆ. ಗರ್ಭಗೃಹದ ಗೋಡೆಯನ್ನು ಮೂರು ಭಾಗವಾಗಿಯೂ 
ಮಂಡಸದ ಗೋಡೆಯನ್ನು ಎರಡು ಭಾಗವಾಗಿಯೂ ಮಾಡಿರುವರು. 
ಎರಡನ್ನೂ ವಿಶಾಲವಾದ ಮೇಲ್ಭಾವಣಿಯಿಂದ ಸಂಬಂಧಿಸಿರುವರು. 
ಗೋಡೆಗಳ ಕೆಳಭಾಗವನ್ನು ಪಟ್ಟಿಕೆಗಳಾಗಿ ವಿಂಗಡಿಸಿ ಒಂದೊಂದು 
ಪಟ್ಟ ಕೆಯಲ್ಲೂ ಆನೆ ಕುದುರೆ ಲತಾತೋರಣ ಕೀರ್ತಿಮುಖಗಳ ಸಾಲು 
ಗಳಿರುತ್ತವೆ. ಇವುಗಳ ಮೇಲೆ ಕಣ್ಣಿಗೆ ನೇರವಾಗಿ ಮಹಾಭಾರತ 
ರಾಮಾಯಣ ಭಾಗವತ ಪೌರಾಣಿಕ ಕಥೆಗಳು ಚಿತ್ರಿತವಾಗಿವೆ. ಇವುಗಳ 
ಮೇಲೆ ಯಾಳಿ ಹಂಸ ಮುಂತಾದ ಚಿತ್ರಗಳಿರುತ್ತವೆ. ಇವುಗಳ ಮೇಲೆ 
ದೊಡ್ಡ ವಿಗ್ರಹಗಳೂ ಜಾಲಂದ್ರಗಳೂ ಇವೆ. 

ಗರ್ಭಗುಡಿಯ ಗೋಡೆಗಳು ಮೂರು ಭಾಗಗಳಾಗಿದ್ದು ಸಣ್ಣ 
ಕಂಬಗಳು ಮೇಲಿನ ಭಾಗದಲ್ಲಿ ಮಾತ್ರ ಕಂಡುಬರುತ್ತವೆ. ದ್ರಾವಿಡ 
ಶಿಲ್ಪದಲ್ಲಿದ್ದಂತೆ ಈ ಸಣ್ಣ ಕಂಬಗಳು ಪ್ರಮುಖವಾಗಿ ಕಂಡುಬರುವುದಿಲ್ಲ. 
ಮೇಲ್ಛಾವಣಿಯ ಮೇಲಿನ ಮತ್ತು ಕೆಳಗಿನ ಬೋದಿಗೆಗಳ ಮೇಲೆ 
ಊರ್ಧವ_ ಭಾಗವನ್ನು ಸೂಚಿಸಲು ಇರುತ್ತವೆ. ಗೋಡೆಯ ವಿಶಾಲವಾದ 
ಮಧ್ಯಭಾಗದಲ್ಲಿ ಗವಾಕ್ಟರೂಸವಾದ ಗೂಡುಗಳನ್ನು ಮಾಡಿ ಲತಾ 
ತೋರಣಗಳ ಕೆಳಗೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು ಇಟ್ಟಿ ರುವರು. 

(೪) ಮೇಲ್ಜಾವಣಿ ಮತ್ತು ಶಿಖರ: ನಕ್ಷತ್ರವಿನ್ಯಾಸವನ್ನೇ ಅನುಸರಿಸಿ 
ಗರ್ಭಗುಡಿ ಸುಕನಾಸಿ ಮತ್ತು ಮಂಡಪಗಳ ಮೇಲೆ ಒಂದು ಅಥವಾ 
ಎರಡು ಮೇಲ್ಭ್ಬಾವಣಿಗಳಿರುತ್ತವೆ. ಮೇಲ್ಭಾವಣಿಯ ಅಂಚು ಗೋಡೆ 
ಯಿಂದ ಮುಂದಕ್ಕೆ ಚಾಚಿಕೊಂಡು ಮಳೆಯ ನೀರು ಹೋಗುವುದಕ್ಕಾಗಿ 
ಒಂದು ಅಥವಾ ಎರಡು ಬಗ್ಗನ್ನು ಹೊಂದಿರುತ್ತವೆ. ಗರ್ಭಗುಡಿಯ ಶಿಖರ 
ಅದೇ ನಕ್ಷತ್ರಾಕಾರವಾಗಿ ಮೆಟ್ಟಲುಮೆಟ್ಟಲಾಗಿ ಮೇಲಕ್ಕೆ ಹೋಗುತ್ತದೆ. 
ಊರ್ಧ್ವ, ಭಾಗದಲ್ಲಿ ಮೆಟ್ಟಲುಗಳು ಸಣ್ಣದಾಗುತ್ತ ಛತ್ರಾಕಾರದ ಕಲ್ಲಿನಲ್ಲಿ 
ಕೊನೆಗೊಳ್ಳುತ್ತವೆ. ಶಿಖರದ ಪ್ರತಿಯೊಂದು ಮೆಟ್ಟಲಿನಲ್ಲೂ ಕೀರ್ತಿಮುಖ 
ದೇವತಾವಿಗ್ರಹ ಲತಾಸಟ್ಟಿಗಳು ಇರುತ್ತವೆ. ಮೇಲಿರುವ ಛತ್ರಾಕಾರದ 
ಕಲ್ಲಿನ ಮೇಲೆ ಅಮೃತಕಳಶ ಮತ್ತು ಶಲಾಕೆ, ಪ್ರಾ ಸಾದಪುರುಷ ವಿಗ್ರಹ 


ಹೊಯ್ಸಳ ರೀತಿ ೧೩ 


ವಿರುತ್ತವೆ.. ಶಿಖರದ ಮುಂಭಾಗ ಸುಕನಾಸಿವರೆಗೂ ಬಂದಿದ್ದು ಅದರ 
ಮೇಲೆ ಸಳನ ನಿಗ್ರಹವಿರುತ್ತದೆ. ಒಟ್ಟಿ ನಲ್ಲಿ ಶಿಖರವು ಒಂದು ಅಂಡಾ 
ಕಾರದ (0೩8೩ಂ18) ಭಾಗದಂತೆ ಕಂಡುಬರುವುದರಿಂದ ದ್ರಾವಿಡ 
ಗೋಪುರಗಳಷ್ಟು ಬೃಹತ್ತಾಗಿಲ್ಲದಿದ್ದರೂ ತ್ರಿಕೂಟಾಚಲದ ಮೂರು 
ಶಿಖರಗಳು ಕಲಾದೃಷ್ಟಿಯಿಂದ ಹೆಚ್ಚು ಆಕರ್ಷಕವಾಗಿವೆ ಎಂದು ಹೇಳ 
ಬಹುದು. ಮರಾಮತ್ತು ತತ್ತ್ವಗಳಿಂದ ನೋಡಿದರೆ ಅಷ್ಟು ಭದ್ರವೆಂದು 
ಕಂಡುಬರುವುದಿಲ್ಲ. ಬೇಲೂರು ದೇವಾಲಯದ ಗೋಪುರ ಅನೇಕ ಸಲ 
ಜೀರ್ಣೋದ್ಧಾರವಾದಂತೆ ಕಂಡುಬರುತ್ತದೆ. 

ಸ್ತಂಭಗಳು ಮತ್ತು ಬೋದಿಗೆ: ಕಂಬಗಳ ಜೋಡಣೆ (Order) 
ದ್ರಾವಿಡ ರೀತಿಯ ಚತುರಸ್ರ ಬೋದಿಗೆಗಳುಳ್ಳ ಕಂಬಗಳನ್ನ ನುಸರಿಸಿದೆ. 
ಆದರೆ ಹೊಯ್ಸಳ ಕಂಬಗಳಿಗೆ " ಲೇತ್‌' ಯಂತ್ರದ ಮೇಲೆ ತಿರುಗಿಸಿ 
ಮಾಡಿರುವುದರಿಂದ ಒಂದು ವಿಶಿಷ್ಟರೂಪ ಬಂದಿದೆ. ಬಳಪದ ಕಲ್ಲಿನ 
ಉದ್ದವಾದ " ದಿಮ್ಮಿ'ಗಳನ್ನು ಮೊದಲು ಕೈಯಿಂದ ತಕ್ಕಮಟ್ಟಿಗೆ 
ಕಡೆದು ಚಕ್ರದಮೇಲಿಟ್ಟು ತಿರುಗಿಸುತ್ತಿದ್ದರು. ಕಂಬವು ತಿರುಗುತ್ತಿರು 
ವಾಗ ಉಳಿಗೆ ತಗಲುವಂತೆ ಮಾಡಿ ಕಂಬದ ವಿವಿಧ ಭಾಗಗಳನ್ನು 
ವಿಂಗಡಿಸುತ್ತಿದ್ದರು. ಇದರಿಂದ ಕಲ್ಲಿನಮೇಲೆ ಉಂಗುರರೇಖೆಗಳು, ನಕ್ಷತ್ರಾ 
ಕಾರದ ಭಾಗಗಳು, ಚತುರಸ್ರ ಫಲಕಗಳು, ಮೇಲ್ಭಾಗದ ಬಾಳೆಯ 
ಹೊಗೊಂಚಲು ಮುಂತಾದುವನ್ನು ಮಾಡಲು ಸಾಧ್ಯವಾಗುತ್ತಿದ್ದಿತು. 
ಕಲ್ಲಿನ ಕೆಳಭಾಗವನ್ನು ಹಾಗೆಯೇ ಚತುರಸ್ರವಾಗಿ ಬಿಟ್ಟು ಅನಂತರ 
ಅದರ ಮೇಲೆ ಕೆತ್ತನೆ ಕೆಲಸ ಮಾಡುತ್ತಿದ್ದರು. ಅದರ ಮೇಲೆ ಕುಂಭ 
ಅಥವಾ ಗಂಟಿಯ ಆಕಾರದ ಭಾಗ ಎಲ್ಲ ಕಂಬಗಳಲ್ಲಿದ್ದರೂ ಹೊಯ್ಸಳ 
ಶಿಲ್ಪಿಗಳು ಅದ್ಭುತವಾದ ವೈವಿಧ್ಯವನ್ನು ತೋರಿಸಿರುವರು. ಸ್ಮಂಭಗಳಿಗೆ 
ಕೊಟ್ಟಿ ಹೊಳಪಿನಿಂದ ಬೆಳಕು ಕನ್ನಡಿಯಿಂದ ಪ್ರತಿಫಲಿಸುವಂತೆ 
ಕಂಡುಬರುತ್ತದೆ. ಇಂತಹ ಚಕ್ರದ ಮೇಲೆ ತಿರುಗಿಸಿದ ಕಂಬಗಳನ್ನು 
ತಯಾರಿಸಲು ಅನೇಕ ಜನರು ಶ್ರಮಪಟ್ಟಿರಬೇಕು. ಕಂಬದ ಮೇಲ್ಭಾಗ 
ದಲ್ಲಿ ಅದಕ್ಕೂ ಮೇಲ್ಬಾವಣಿಗೂ ಸಂಬಂಧಿಸಿದಂತೆ ದೊಡ್ಡ “ ಮದನಿಕೆ' 
ವಿಗ್ರಹಗಳು ಬಗ್ಗಿಕೊಂಡು ಕೆಳಗೆ ನೋಡುತ್ತಿರುವಂತೆ ಸೇರಿಸಲ್ಪಟ್ಟಿವೆ. 

4 


೧೮ ಹೊಯ್ಸಳ ವಾಸ್ತುಶಿಲ್ಪ 


ಭುವನೇಶ್ವರಿ: ಮಂಡಪದಲ್ಲಿ ಕಂಬಗಳನ್ನು ಜೋಡಿಸಿರುವುದರಲ್ಲಿ 
ಸಾಮಾನ್ಯವಾಗಿ ಮಧ್ಯದಲ್ಲಿರುವ ನಾಲ್ಕು ಕಂಬಗಳು ಒಂದೇ ರೀತಿ 
ಯಲ್ಲಿದ್ದು ಭುವನೇಶ್ವರಿಯನ್ನು ಧರಿಸಿರುವುವು. ಮಂಡಪವನ್ನು ಅಂಕಣ 
ಗಳಾಗಿ ವಿಭಾಗಿಸುವಾಗ ಕಂಬಗಳ ಮೇಲೆ ಬರುವ ಚಪ್ಪಟ ಕಲ್ಲುಗಳನ್ನು 
ರೇಖಾಚಿತ್ರ ಬರುವಂತೆ ಹರಡಿರುವರು. ಅಸ್ಟಕೋಣಗಳಲ್ಲಿ ಅಷ್ಟ 
ದಿಕ್ಸಾಲಕರು ಇರುವರು. ಅದರ ಮಧ್ಯದಲ್ಲಿ ಕಮಲವನ್ನು ಮಗುಚಿ 
ಹಾಕಿದಂತೆ ಭುವನೇಶ್ವರಿ ಇರುವುದು. ಶಿಲ್ಪಿಯು ತನ್ನ ಕೌಶಲವನ್ನೆಲ್ಲ 
ಇಲ್ಲಿ ತೋರಿಸಲು ಯತ್ನಿಸುವನು. ಕಮಲದ ಕೇಸರ ಮೇಲಿನಿಂದ 
ಜೋಲಾಡುತ್ತಿದ್ದು ಅದರ ಕೊನೆಯಲ್ಲಿ ನರಸಿಂಹ, ನಟರಾಜ, ಇತ್ಯಾದಿ 
ವಿಗ್ರಹವನ್ನು ಕೆತ್ತಿರುವರು. ಅದರ ಸುತ್ತಲೂ ದಶಾವತಾರ, ದೇವತಾ 
ಗಣಗಳು, ಲತಾಸಟ್ಟಿಕೆ, ಇತ್ಯಾದಿ ಚಿತ್ರಗಳಿರುವುವು. ಕೆಲವು ದೇವಾಲಯ 
ಗಳಲ್ಲಿ ಎರಡು ಮೇಲ್ಬಾವಣಿಗಳಿದ್ದು ಇವುಗಳ ನಡುವೆ ದೇವಾಲಯದ 
ಭಂಡಾರ ಆಭರಣಗಳನ್ಸಿ ಡಲು ಅವಕಾಶ ಮಾಡಿರುವರು. 

ಸುಕನಾಸಿ ಅಥನಾ ಅರ್ಥ ಮಂಡಪ: ಗರ್ಭಗುಡಿಗೂ ರಂಗಮಂಡ 
ಪಕ್ಕೂ ಮಧ್ಯೆ ಉತ್ಸವ ವಿಗ್ರಹೆಗಳೆನ್ನಿಡಲು ಸುಕನಾಸಿ ಇರುತ್ತದೆ. 
ಹಳೆಯ ದೀವಾಲಯಗಳಲ್ಲಿ ಅರ್ಧಮಂಡಪ ಇರಲಿಲ್ಲ. ಗರ್ಭಗುಡಿಯ 
ಮುಂದೆಯೇ ಮಂಡಪನಿದ್ದು ಪ್ರೇಕ್ಷಕರು ನೇರವಾಗಿ ಮೂಲವಿಗ್ರ ಹೆವನ್ನು 
ನೋಡಬಹುದಾಗಿದ್ದಿತು. ಆಗಮಗಳ ಪ್ರಭಾವ ಹೆಚ್ಚಾದಂತೆ ಚಲಮೂರ್ತಿ 
ಗಾಗಿ ಅರ್ಧಮಂಡಪವನ್ನು ಸೇರಿಸಲಾಯಿತು. ಇದರ ದ್ವಾರಬಂಧದ 
ಮೇಲೆ ಗಜಲಕ್ಷ್ಮಿ ಮುಂತಾದ ವಿಗ್ರಹಗಳೂ ಪಕ್ಕಗಳಲ್ಲಿ ದ್ವಾರಪಾಲಕರು 
ತೀರ್ಥವನ್ನು ಸೂಚಿಸುವ ಲತಾಪಟ್ಟಿಕೆಗಳೂ ಇರುವುವು. ಸುಕನಾಸಿಯ 
ಗೂಡಿನಲ್ಲಿ ಚಲಮೂರ್ತಿಯನ್ನು ಇಟ್ಟಿರುವರು. ಸುಕನಾಸಿಯ ದ್ವಾರದ 
ಹೊಸಲಿನ ಮೇಲೆ ಭುವನವನ್ನು ಸೂಚಿಸುವುದಕ್ಕೆ, ಮಹಾದ್ವಾರದ 
ಹೊಸಲಿನಲ್ಲಿದ್ದಂತೆಯೇ ಕಮಲವು ಕೆತ್ತಲ್ಪಟ್ಟಿದೆ. ಶಿವದೇವಾಲಯಗಳಲ್ಲಿ 
ನಂದಿಯನ್ನು ಈ ಅಂತರಾಳದಲ್ಲಿಟ್ಟರುವರು. | 

ಗರ್ಭಗೃಹ: ವೃತ್ತ ಅಥವಾ ನಕ್ಷತ್ರಾಕಾರದ ತಲನಿನ್ಯಾಸದ 
ಮೇಲೆ ಚತುರಸ್ರಾ ಕಾರವಾಗಿ ಗರ್ಭಗುಡಿ ಇರುತ್ತದೆ. ಇದರ ಮಧ್ಯದಲ್ಲಿ 


ಹೊಯ್ಸಳ ರೀತಿ ೧೯ 


ನಿಂಡಿಕೆಯನ್ನ್ನಿಟ್ಟು ಅದರಮೇಲೆ ಪ್ರಭಾವಳಿ, ಲತಾಕೋರಣ, ಕೀರ್ತಿ 
ಮುಖಗಳ ಮಧ್ಯೆ ಮೂಲಜೇರನನ್ನು ಸ್ಥಾಪಿಸಿರುವರು. ಶಿವಲಿಂಗ 
ವಾಗಿದ್ದಲ್ಲಿ ಅದರ ಗೋಮುಖ ಉತ್ತರ ಆಥವಾ ಪೂರ್ವಕ್ಕೆ ತಿರುಗಿ 
ಕೊಂಡಿರಬೇಕು. ಅಭಿಷೇಕದ ಜಲವು ಪೂರ್ವ ಅಥವಾ ಉತ್ತರ 
ಪ್ರವಣವಾಗಬೇಕೆಂದು ಆಗಮಗಳಲ್ಲಿ ವಿಧಿಸಿದೆ. ಈ ನೀರು ಜೀನಾಲಯದ 
ಹೊರಕ್ಕೆ ಹೋಗಿ ಅಂಗಳದಲ್ಲಿರುವ ತೀರ್ಥದಲ್ಲಿ ಬೀಳುತ್ತದೆ. ಮೂಲ 
ಬೇರದ ಪಿಂಡಿಕೆ(ಪೀತ)ಯನ್ನು ' ಸ್ಥಾಪಿಸುವುದಕ್ಕೆ ಮುಂಜಿ ವಾಸ್ತು 
ುನಿಂಡಲದ ಮಧ್ಯ ಭಾಗವಾದ ಬ್ರಹ್ಮಸ್ಥಾನದಲ್ಲಿ ಬೀಜಾವಾಪನ, ಶಂಕು 
ಸ್ಥಾಸನ ಮುಂತಾದುವನ್ನು ಮಾಡಿ ಗರ್ಭಗುಡಿಯ ಪೂರ್ವ ಅಥವಾ 
ಉತ್ತರ ಗೋಡೆಯಲ್ಲೂ ಜಯ ಬೀಜಾವಾಪನಮಾಡಿ ರಹಸ್ಯವಾಗಿ 
ಮುಚ್ಚಬೇಕೆಂದು ಆಗಮಗಳಲ್ಲಿ ಹೇಳಿದೆ. ಮೂಲಬೇರದ ಸ್ಥಾಪನೆಯಾದ 
ಸಾ ತ್ರಾಣಪ್ರತಿಷ್ಕಾ ನೇತ್ರೊ ನ್ಮ (ಲನಾದಿಕರ್ಮಗಳನ್ನು ವಿಧಿನತ್ತಾ ಗಿ 
ಮಾಡಿದರೆ ಕ್ಷೇತ್ರವು ಜಾಗ್ಗ ಸತವಾಗುವುದು. ಟಾ ಬದ ದೃಸ್ಟಿ 
ಹೊರಗಿರುವ ಬಲಿಪೀಠದ ಮೇಲೆ ಬೀಳುವಂತಿರಬೇಕು. 
ಬಲಿಪೀಠ ಮತ್ತು ಧ್ವಜಸ್ತಂಭ: ಇವುಗಳ ಪ್ರಮಾಣವು ಮೂಲ 
ಬೇರದ ಪ್ರಮಾಣವನ್ನನ ನುಸರಿಸಿರುತ್ತದೆ. ಪ್ರಧಾನ ದೇವತೆಯ ನಾಹನ, 
ಲಾಂಛನಗಳು, ಪಾದುಕೆಗಳು ಇಲ್ಲಿ ಇರುತ್ತ ವ್ರ ಪರಿವಾರದೇವತೆಗಳಿಗಾಗಿ 
ನಿರ್ದಿಷ್ಟಸ್ಥಾ ನವಿರುತ್ತದೆ. ಮಂಡಪದನ್ಲಿಯೇ ಆಗಲಿ ಹೊರಗಿನ ಅಂಗಳ 
ದಲ್ಲಿಯೇ ಆಗಲಿ ನಿಯಮಿತ ಗಸ ಸ್ಥಾನಮಾಡಿರುವರು. ಅನೇಕ 
ಪ್ರಾಚೀನ ದೇವಾಲಯಗಳಲ್ಲಿ ದೇವಿಗೆ ಪ ಸ್ರತೈ ಕ ದೇವಾಲಯವಿರುವುದಿಲ್ಲ. 
ಮೂಲನಿಗ್ರಹದ ಹತ್ತಿ ರನೇ ಬಕನ ಸಂಬಂಧಿಸಿದಂತೆ ದೇವೀ 
ನಿಗ್ರಹವಿರುತ್ತದೆ. ಚೆ ಸಾರಕಗಳು ಬೆಳೆಯುತ್ತ ಬಂದಂತೆ ದೇವಿ, 
ನಂದಿ, ಹನುಮಂತ, ಗರುಡ, ಗಣೇಶ, ವೀರಭದ್ರ, ಸಪ್ತಮಾತೃಕಾ, 
ನವಗ್ರಹ, ಇತ್ಯಾದಿ ದೇವಾಲಯಗಳೂ, ಯಾಗಶಾಲೆ ಪಾಕಶಾಲೆ 
ಮುಂತಾದುವೂ ಸೇರಿಸಲ್ಪಟ್ಟಿ ವು. ಕಲ್ಯಾಣಮಂಡಪದಲ್ಲಿ ಸಂಗೀತ 
ನರ್ತನ ಇತ್ಯಾದಿ ಕುಶಲಕಲಾಪ್ರದರ್ಶನಕ್ಕಾಗಿ ಚಿತ್ರಫಲಕಗಳಿರುವುವು. 
ಮತ್ತೆ ಕೆಲವು ದೇವಾಲಯಗಳಲ್ಲಿ ಕಲ್ಲಿನ ಕಂಬ ಅಥವಾ ಮೆಟ್ಟಲು 


ಗಳಿಂದ ಸಂಗೀತದ ಸ್ಪರಗಳು ಉದ್ಭವಿಸುವಂತೆ ಮಾಡಿರುವರು. 


ಭಾಗ ೨ 
ಕೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು 


೧. ಬೇಲೂರು : ವೇಲಾಪುರವೆಂದು ಪುರಾಣಪ್ರಸಿದ್ಧವಾದ 
ಬದರೀ ಅಥವಾ ಯಗಚೀನದಿಯ ಹತ್ತಿರವಿರುವ ಸ್ಥಳವು ವೇದಪರ್ವತ 
ವೆಂದೂ ಮೋಹಿನೀ ಭಸ್ಮಾಸುರ ಕಥೆಯು ಇಲ್ಲಿ ನಡೆಯಿತೆಂದೂ ಸ್ಥಳ 
ಪುರಾಣಗಳು ಹೇಳುವುವು. ನಿಷ್ಣುರಹಸ್ಯ ಹಾರೀತಸಂಹಿತೆಯ ವೇಲಾಪುರ 
ಸೌಮ್ಯಕೇಶವ ಮಾಹಾತ್ಮ್ಮ್ಯದಲ್ಲಿ ಬ್ರಹ್ಮನ ನಿಗ್ರಹವೇ ಇಂದ್ರ ದ್ಯುಮ್ನ, 
ವೈವಸ್ವತರಿಗೆ ಪರಂಪರೆಯಾಗಿ ಬಂದಿತೆಂದು ಕಲಿಯುಗದಾರಂಭದವರೆಗು 
ಚಂದ್ರದ್ರೋಣಪರ್ವತದಲ್ಲಿದ್ದಿತೆಂದೂ ಅನಂತರ ಕೇಶವನು ಶ್ರೀ ರಾಮಾ 
ನುಜ ವಿಷ್ಣುವರ್ಧನರಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡನೆಂದೂ ಹೇಳಿದೆ. 
ಶ್ರೀರಾಮಾನುಜರು ದಾಶರಥಿ ಮೊದಲಿಯಾಂಡಾನನ್ನು ಮೇಲುಕೋಟಿ 
ಯಿಂದ ಕಳುಹಿಸಿ ನಿಶ್ವಕರ್ಮನಿಂದ ಏಳು ದಿನಗಳಲ್ಲಿ ನಿರ್ಮಿತವಾದ 
ದೇವಾಲಯದಲ್ಲಿ ಶಾಲಿವಾಹನ ಶಕ ೧೦೨೧ ಹೇವಿಳಂಬಿ ಚೈತ್ರ ಶುದ್ಧ 
ಪಂಚಮಿ ಸ್ಥಿರವಾರದಿಂದ ಶ್ರಯೋದಶಿವರೆಗೂ ಜಲಾಧಿವಾಸ ಮುಂತಾದ 
ಕರ್ಮಗಳು ನಡೆದಮೇಲೆ ತ್ರಯೋದಶಿ ಸ್ಥಿರವಾರ ಹಸ್ಮನಕ್ಷತ್ರ ವೃದ್ಧಿ 
ಯೋಗ ಅಭಿಜಿನ್ಮುಹೂರ್ತದಲ್ಲಿ ಕೇಶವ ಪ್ರತಿಷ್ಠೆ ಮಾಡಿಸಿದರು. 
ದೇವಾಲಯದ ಸುತ್ತಲು ಭಗವದ್ವೈಭವದ ವೇಲೆಯಂತೆ ' ನಗರ 
ನಿರ್ಮಾಣವಾಯಿತು. ಗರುಡನು ಅಮೃತಕಲಶವನ್ನು ಒಯ್ಯುತ್ತಿರು 
ವಾಗ ಒಂದು ಬಿಂದುವು ಕೆಳಕ್ಕೆ ಬಿದ್ದು ವಿಷ್ಣುಸಾಗರವಾಯಿತು. ಪರಶು 
ರಾಮನು ಸಮುದ್ರರಾಜನಿಗೆ ಆಜ್ಞೆ ಮಾಡಿ ಅಲ್ಲಿ ನೆಲಸುವಂತೆ ಮಾಡಿದು 
ದರಿಂದ ವಿಷ್ಣುಸಮುದ್ರದಲ್ಲಿ ಬಲ್ಮುರಿಶಂಖ ಮುತ್ತು ಮುಂತಾದವು 
ಉದ್ಭವಿಸುತ್ತವೆ. ನಿಷ್ಣುವರ್ಧನನಿಗೆ ಅನಂತರ ಶಿವನು ಪ್ರತ್ಯಕ್ಷನಾದುದ 
ರಿಂದ ಶಂಕರೇಶ್ವರ, ಪಾತಾಳೇಶ್ವರ, ಪಂಚಲಿಂಗೇಶ್ವರ, ಶಿಲಾಮಲ್ಲೇಶ್ವರ, 
ವಿಷಕಂಠೇಶ್ವರ ದೇವಾಲಯಗಳನ್ನು ಮಾಡಿಸಿದನು. ಚಂದ್ರದ್ರೋಣ 
ಪರ್ವತದಲ್ಲಿ ಖಯುಷ್ಯಶ್ಫಂಗನ ಕಮಂಡಲುವಿನಲ್ಲಿದ್ದ ಎಲ್ಲ ನದಿಗಳ ಜಲವು 
ಬದರೀಮರದ -ಬುಡದಲ್ಲಿ ಬಿದ್ದುದರಿಂದ ಬದರೀನದಿಯು ಹುಟ್ಟಿತು. 


ಬೇಲೂರಿನ ಚೆನ್ನಕೇಶನ ದೇವಾಲಯ 
ಮೋಹಿನಿ 


ನೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ೨೧ 


ಇದು ವೇಲಾಪುರದ ಪೂರ್ವತೀರ್ಥವಾಯಿತು. ಶ್ರೀ ರಾಮಾನುಜಾ 
ಚಾರ್ಯರು ಮೇಲುಕೋಟಿಯನ್ನು ಬಿಟ್ಟು ಶ್ರೀರಂಗಕ್ಕೆ ಹಿಂತಿರುಗುವಾಗ 
ಬೇಲೂರು ಸೌಮ್ಯಕೇಶವನನ್ನು ಮುವ್ಹತ್ತುದಿನ ಸ್ಪಹಸ್ತದಿಂದ ಪೂಜಿಸಿದ 
ರೆಂದು ವೇಲಾಪುರದ ಮಾಹಾತ್ಮ್ಯವು ಹೇಳುತ್ತದೆ. 

ಶಾಸನಗಳಿಂದ ವಿಷ್ಣುವರ್ಧನ ಮತ್ತು "ಶಾಂತಲೆ ಕ್ರಿಸ್ತ ಶಕ ೧೧೧೭ 
ಹೇವಿಳಂಬಿ, ಚೈತ್ರ ಶುದ್ಧ ಪಂಚಮಿ ವಡ್ಡವಾರ (ಶನಿವಾರ) ವಿಜಯ 
ನಾರಾಯಣ ಪ್ರತಿಷ್ಠೆಮಾಡಿದರೆಂದೂ ಆಗಲೆ ಶಾಂತಲೆಯು ನಿರ್ಮಿಸಿದ 
" ಕಫ್ಸೆಚೆನ್ಸಿಗ' ದೇವಾಲಯವು ಅದೇ ಅಂಗಳದಲ್ಲಿ ಪ್ರತಿಷ್ಕಿತವಾಯಿ 
ತೆಂದೂ ಕಂಡುಬರುತ್ತದೆ. ಈ ಅಂಗಳವು ೪೪೩ ೧/೨ ಅಡಿ ಉದ್ದ, 
೩೯೬ ಅಡಿ ಅಗಲವಿದೆ. ಇದರಲ್ಲಿ ತ್ರಿಕೂಟಾಚಲವಾದ ಕೇಶವ ದೇವಾ 
ಲಯ ೧೭೦ ಅಡಿ ಉದ್ದ ೧೫೬ ಅಡಿ ಅಗಲವಿದೆ. ಇದಕ್ಕೆ ಸ್ವಲ್ಪ ಹಿಂದೆ 
ದ್ವಿಕೂಟವಾದ ಕಪ್ಪ ಚೆನ್ನಿಗ ದೇವಾಲಯ ೧೨೪ ಅಡಿ ಉದ್ದ ೧೦೫ ಅಡಿ 
ಅಗಲ ಇದೆ. ಪೂರ್ವಕ್ಟೆ ಅಭಿಮುಖವಾಗಿರುವ ದೇವಾಲಯಗಳಿಗೆ 
ಉತ್ತರ ದಕ್ಷಿಣದಲ್ಲಿರುವ ಮಹಾದ್ವಾರಗಳಿವೆ. ಉತ್ತರ ಮಹಾದ್ವಾರದ 
ಮೇಲೆ ದೊಡ್ಡ ಗೋಪುರವಿದೆ. ವಿಷ್ಣುವರ್ಧನನು ಮೊದಲು ನಿರ್ಮಿಸಿದ್ದ 
ದೇವಾಲಯ ಸಣ್ಣ ದಾಗಿದ್ದಿತು. ನಕ್ಷತ್ರಾಕಾರದ ತಲನಿನ್ಯಾಸದಮೇಲೆ 
ಗರ್ಭಗುಡಿಯಿದ್ದಿತು. ಇದರ ಗೂಡುಗಳು ದಕ್ಷಿಣ ಪಶ್ಚಿಮ ಮತ್ತು 
ಉತ್ತರದಲ್ಲಿ ಸ್ವಲ್ಪ ದೊಡ್ಡದಾಗಿದ್ದವು. ಇವುಗಳು ಈಗ ಮುಚ್ಚಿ ಹೋಗಿವೆ. 
ಗರ್ಭಗುಡಿಯಲ್ಲಿ ವಿಜಯನಾರಾಯಣ ವಿಗ್ರಹವಿದ್ದಿತು. ಗರ್ಭಗುಡಿಯ 
ಮುಂದೆ ನವರಂಗಮಂಡಪಕ್ಕೆ ಬರುವಂತೆ ವಿಭಾಗಿಸದೆ ಇದ್ದ ಸುಕ 
ನಾಸಿಯು ಇದ್ದಿತು. ಅದರ ಪಕ್ಕಗಳನ್ನು ನವರಂಗದ ಪಶ್ಚಿಮ ಭಾಗ 
ವನ್ನು ಬಳೆಪದಕಲ್ಲಿನ ಗೋಡೆಗಳಿಂದ ಮುಚ್ಚಿದರು. - ಈ ಗೋಡೆಯ 
ಹೊರಭಾಗದಲ್ಲಿ ವಿಗ್ರಹಗಳೂ ಒಳಭಾಗದಲ್ಲಿ ಶಾಸನಗಳೂ ಇದ್ದವು. 
ಬೇಲೂರು ೫೮ ನೇ ಶಾಸನ ಇಲ್ಲಿದೆ. ನನರಂಗವು ವಿಶಾಲವಾಗಿದ್ದು 
ಪಶ್ಚಿಮದಲ್ಲಿ ವಿನಾ ಮಿಕ್ಕು ಎಲ್ಲ ದಿಕ್ಕುಗಳಲ್ಲೂ ತೆರೆದಿದ್ದಿತು. ಇದಕ್ಕ 
ಮೂರು ದ್ರಾರಗಳಿದ್ದು ದ್ವಾರಗಳ ಮಧ್ಯೆ ಕಲ್ಲಿನ ಜಗತಿಗಳಿದ್ದವು. 
ಪೂರ್ವದಿಂದ ಬಂದ ಜೆಳಕು ತಡೆ ಇಲ್ಲದೆ: ಗರ್ಭಗುಡಿಯವರೆಗೂ 


ಈ 


೨೨ ಹೊಯ್ಸಳ ವಾಸ್ತುಶಿಲ್ಪ 


ಹೋಗಲು ಅವಕಾಶನಿದ್ದಿತು. ಗರ್ಭಗೃಹದ ಮೇಲೆ ಇಟ್ಟಿಗೆ, ಮರ 
ಮತ್ತು ಗಾರೆಯಿಂದ ಮಾಡಿದ ಶಿಖರವಿದ್ದಿತು. ದೇವಾಲಯನೆಲ್ಲ ಎತ್ತರ 
ವಾದ ಜಗತಿಯ ಮೇಲಿದ್ದಿತು. ಜಗತಿಗೆ ಪೂರ್ವ ಉತ್ತರ ದಕ್ಷಿಣದಲ್ಲಿ 
ಮೆಟ್ಟಿಲುಗಳಿದ್ದು ಮೆಟ್ಟಿಲಿನ ಎರಡು ಪಕ್ಕದಲ್ಲೂ ರಥಗಳಿದ್ದವು. ಜಗತಿಯ 
ಮೇಲೆ ಇಂತಹ೯ ರಥಗಳಿದ್ದವು. ಎತ್ತರವಾದ ಭೂಮಿಯ (ವೇದಪರ್ವತ) 
ಮೇಲೆ ದೇವಾಲಯವು ಚಿನ್ನದ ಮುಲಾಮು ಹಾಕಿದ ತಾಮ್ರದ 
ತಗಡುಗಳಿಂದ ಮುಚ್ಛಲ್ಪಟ್ಟ ಶಿಖರದೊಡನೆ ಹೊಳೆಯುತ್ತಿದ್ದಿತು. 

ಇದೇ ರೀತಿಯಲ್ಲಿ, ಆದರೆ ಸ್ಪಲ್ಪ ಚಿಕ್ಕದಾಗಿ ಶಾಂತಲೆಯು ಕಪ್ಪೆ 
ಚೆನ್ನಿಗರಾಯ ದೇವಾಲಯವನ್ನು ಕಟ್ಟಿಸಿದಳು. ಆದರೆ ಮಂಡಪದ 
ದ್ವಾರದ ದಕ್ಷಿಣಕ್ಕೆ ಶಾಂತಲೆ ತನಗೆ ಬಹುಶಃ ಇಸಷ್ಟದೀವತೆಯಾದ 
ನರಸಿಂಹ ಅಥವಾ ವೇಣುಗೋಪಾಲನಿಗೆ ಮತ್ತೊಂದು ಸಣ್ಣ ಗುಡಿ 
ಯನ್ನು ಕಟ್ಟಿಸಿದಳು. ಕಪ್ಪೆಚೆನ್ಟಿಗ ವಿಗ್ರಹ ವಿಜಯನಾರಾಯಣ 
ವಿಗ್ರಹದಂತೆಯೇ ಇದ್ದು ಅದರ ಪೀಠದ ಮೇಲೆ ಶಾಂತಲೆಯ ಹೆಸರಿದೆ 
(ಬೇಲೂರು ೬೦)... ಆದರೆ ವಿಜಯನಾರಾಯಣ ವಿಗ್ರಹದ ತೋರಣದ 
ಮೇಲೆ ವಿಷ್ಣುವಿನ ದ್ವಾದಶ ಮೂರ್ತಿಗಳಿವೆ. ಶಾಸನಗಳಲ್ಲಿ ವಿಷ್ಣು 
ವರ್ಧನನು ಲಕ್ಷ್ಮೀನಾರಾಯಣ ವಿಗ್ರಹಕ್ಕೂ ದಾನಕೊಟ್ಟಿಂತೆ ಹೇಳಿದೆ. 
ಬಹುಶಃ ಇದು ಕಸ್ಪ್ರೆಚೆನ್ನಿಗ ದೇವಾಲಯದ ದಕ್ಷಿಣ ಗರ್ಭಗುಡಿಯ 
ಲ್ಲಿದ್ದಿತು. ಈಗ:ವೇಣುಗೋಪಾಲ ವಿಗ್ರಹ ಇಲ್ಲಿದೆ. ಒಂದನೇ ನರಸಿಂಹನು 
(೧೧೪೨-೧೧೭೩) ಈ ದೇವಾಲಯಕ್ಕೆ ಎರಡು ದಾನಗಳನ್ನು ಮಾಡಿ 
ದನು. ನವರಂಗದ ದ್ವಾರಕ್ಕೆ ಉತ್ತರದಲ್ಲಿರುವ « ದರ್ಬಾರ್‌' ಚಿತ್ರ 
ನರಸಿಂಹನದಾದರೆ ನರಸಿಂಹನ ಕಾಲದಲ್ಲಿ ದೇವಾಲಯಕ್ಕೆ ಕೆಲವು 
ಭಾಗಗಳನ್ನು ಸೇರಿಸಿದಂತೆ ಊಹಿಸಬಹುದು. 

ಇಮ್ಮಡಿ ನೀರಬಲ್ಲಾಳ(೧೧೭೩-೧೨೨೦)ನ ಕಾಲದಲ್ಲಿ ದೇವಾ 
ಲಯದ ಆಕಾರವೇ ಮಾರ್ಪಡಿಸಿತು. ದೇವಾಲಯದ ನೈರುತ್ಯದಲ್ಲಿ 
ಹೊರಗಡೆಯ ಮೇಲೆ ಇರುವ "ಯೇಣಿ ನರಸಿಂಹನಿಗೆ ೧೧೭೩ರಲ್ಲಿ 
ಇನಕೊಟ್ಟಿ ರುವುದರಿಂದ ಅಲ್ಲಿನ ವಿಗ್ರಹಗಳು ಬಹುಶಃ ನರಸಿಂಹನ 
ಕಾಲದಲ್ಲಿಯೇ ಇದ್ದವು. ಈ ಯೇಣಿ ನರಸಿಂಹನ ಮುಂದೆ ನಾಲ್ಕು 


ಲಿ 
೧೧ 


ನ ನೀರಗಲ್‌ 


ಕೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ೨ಿತ್ಟಿ 


ಕಡೆಗಳಲ್ಲೂ ಗರುಡ ಇರುವ ಗರುಡಸ್ತಂಭವನ್ನು ನಟ್ಟಿಂತೆ ಕಂಡುಬರುತ್ತದೆ. 
ಕ್ರಿ.ಶ. ೧೧೭೫ರಲ್ಲಿ ಬಲ್ಲಾಳನು ಈಶಾನ್ಯ ದಿಕ್ಕಿನಲ್ಲಿ ವಾಸುದೇವ ತೀರ್ಥ 
ವೆಂಬ ಕಲ್ಯಾಣಿಯನ್ನು ಮಾಡಿಸಿದನು. ೧೧೮೦ರಲ್ಲಿ ವಾಯವ್ಯ ಭಾಗ 
ದಲ್ಲಿ ಉಗ್ರಾಣವನ್ನು ಮಾಡಿಸಿದನು. ೧೨೦೦ಕ್ಕೆ ಮುಂಚೆ ಕಲ್ಯಾಣಿ, 
ಅದರ ಹತ್ತಿರ ಪಾಕಶಾಲೆ, ಪ್ರಾಕಾರದ ಗೋಡೆ ಮಾಡಿಸಿದ್ದರು. ಈ 
ಪ್ರಾಕಾರದಲ್ಲಿ ಚೆನ್ನಕೇಶವ ಮತ್ತು ಕಪ್ಪೆಜೆನ್ನ್ನಿಗ ದೇವಾಲಯಗಳ 
ಮುಂದೆ ಎರಡು ಮಹಾದ್ವಾರಗಳಿದ್ದವು. ಒಂದು ಮಂಡಪವನ್ನು ಮಾಡಿ 
ಸಿದ್ದನು. ಮುಖ್ಯ ದೇವಾಲಯದ ನವರಂಗ ಮಂಡನ ತೆರೆದಿದ್ದಿತು. 
ಇದನ್ನು ಕಲ್ಲಿನ ಜಾಲಂದ್ರಗಳಿಂದ ಮುಚ್ಚಿಸಿ ಪೂರ್ವ ಉತ್ತರ ದಕ್ಷಿಣ 
ಗಳಲ್ಲಿ ದ್ವಾರಗಳನ್ನು ಮಾಡಿ ಬಹುಶಃ ಮರದ ಬಾಗಿಲುಗಳನ್ನು ಹಾಕಿ 
ಸಿದ್ದು. ಈ ದ್ವಾರಗಳ ಹೊರಗಡೆ ಎರಡು ಪಕ್ಕಗಳೆಲ್ಲೂ ಗೋಪುರ 
ಗಳನ್ನು ಗರ್ಭಗುಡಿಯ ದಕ್ಷಿಣ ಪಶ್ಚಿಮ ಮತ್ತು ಉತ್ತರದಲ್ಲಿ 
ಎರಡು ಅಂತಸ್ತಿನ ಗೂಡುಗಳನ್ನು ಹಿಂದಿನ ಸಣ್ಣ ಗೂಡುಗಳು ಮುಚ್ಚಿ 
ಹೋಗುವಂತೆ ಮಾಡಿಸಿದನು. ಸುಕನಾಸಿಯನ್ನು ನವರಂಗದಿಂದ 
ಬೇರ್ಪಡಿಸಲು ಬಾಗಿಲನ್ನು ಸೇರಿಸಿದನು. ದೇವಸ್ಥಾನದಲ್ಲೆಲ್ಲ ಅತ್ಯಂತ 
ಸುಂದರವಾದ ಬಳಪದಕಲ್ಲಿನ ನಿಗ್ರಹಗಳನ್ನು ಇಡಲಾಯಿತು. 

ಇಮ್ಮಡಿ ಬಲ್ಲಾಳನು ಅಂಗಳದಲ್ಲಿರುವ ವೀರನಾರಾಯಣ ಗುಡಿ 
ಯನ್ನು ಕಪ್ಪೆ ಜೆನ್ಸಿಗ ದೇವಾಲಯದ ಜಾಲಂದ್ರಗಳನ್ನು ಮಾಡಿಸಿದನು. 
ಅನಂತರ ಹೊಯ್ಸಳ ಚಕ್ರವರ್ತಿಗಳು ಹೆಚ್ಚಾಗಿ ಸೇರಿಸಲಿಲ್ಲ. ಮುಮ್ಮಡಿ 
ವೀರಬಲ್ಲಾಳನ ಕಾಲದಲ್ಲಿ ಸೋಮಯ ದಂಡನಾಯಕನು ಮಧ್ಯದ 
ಶಿಖರವನ್ನು ಪುನಃ ಇಟ್ಟಿಗೆ ಮರದಿಂದ ಜೀರ್ಣೋದ್ಧಾರಮಾಡಿದನು. 

ವಿಜಯನಗರದ ಚಕ್ರವರ್ಶಿಗಳು ಬೇಲೂರು ದೇವಾಲಯಕ್ಕೆ 
ತಮ್ಮ ಕಾಣಿಕೆಯನ್ನು ಸಲ್ಲಿಸಿರುವರು. ಇಮ್ಮಡಿ ಹರಿಹರನ ಕಾಲದಲ್ಲಿ 
ಕಂಪಣ್ಣನು ೧೩೮೧ರಲ್ಲಿ ಸುಕನಾಸಿಯ ಮೇಲ್ಬಾವಣಿ ಕಲ್ಲುಗಳು ಒಡೆದು 
ಹೋಗಿರಲು ಕಣಶಿಲೆಯ ನಾಲ್ಗು ಸ್ತಂಭಗಳನ್ನು ನಟ್ಟಿನು. ೧೩೮೭ರಲ್ಲಿ 
ಮಲಗರಸನು ಭಿನ್ನವಾಗಿದ್ದ ಕಳಶವನ್ನು ಜೀರ್ಣೋದ್ಧಾರಮಾಡಿ ಚಿನ್ನದ 
ತಗಡನ್ನು ಹಾಕಿಸಿದನು. ಕಲ್ಲುಬುರಿಗೆಯ ಗಂಗಾಸಾಲಾರನು ಮುಖ್ಯ 


೨೪ ಹೊಯ್ಸಳ ವಾಸ್ತುಶಿಲ್ಪ 


ದೇವಾಲಯದ ಮುಂದಿದ್ದ ಏಳು ಅಂತಸ್ತಿನ ಗೋಪುರವನ್ನು ಸುಟ್ಟು 
ಹಾಕಿದನೆಂದೂ, ಇಮ್ಮಡಿ ಹರಿಹರನ ದಂಡನಾಯಕನಾದ ಗುಂಡನು 
೧೩೯೭ ರಲ್ಲಿ ಪುನಃ ಗೋಪುರವನ್ನು ಕಟ್ಟಿ ಸಿದನೆಂದೂ ಒಂದು ಶಾಸನ 
ಹೇಳುವುದು. ಈ ಕಾಲದಲ್ಲಿ ದ್ರಾನಿಡಶಿಲ್ಪದ ಪ್ರಭಾವ ಹೆಚ್ಚಾಗಿ 
ಕಂಡುಬರುವುದು. ಸೌಮ್ಯನಾಯಕಿಯ ಗುಡಿ, ವಾಹನ ಮಂಡಪ, 
ವಾಯವ್ಯದಲ್ಲಿ ಆಂಡಾಳ್‌ ಗುಡಿ ಇವುಗಳ ರಚನೆಯಲ್ಲಿ ಬಾಣವೂರಿನ 
ಬ್ರಹ್ಮೇಶ್ವರ, ನಿಷ್ಣುವರ್ಧನನಿಂದ ಕೇಶವ ದೇವಸ್ಥಾನಕ್ಕೆ ಈಶಾನ್ಯದಲ್ಲಿ 
ಕಟ್ಟಲ್ಪಟ್ಟ ವಿಷ್ಟ್ರೀಶ್ವರ ಮತ್ತು ಜೈನ ಬಸದಿಗಳ ಕಲ್ಲುಗಳನ್ನುಪಯೋಗಿ 
ಸಿರುವರು. ಕಫ್ಸೆ ಚೆನ್ನಿಗರಾಯ ಗುಡಿಯ ನವರಂಗ, ನಾಗನಾಯಕ 
ಮಂಡಪ ರಚಿಸಲ್ಪಟ್ಟವು. ೧೪೧೪ರಲ್ಲಿ ಬೈಚದಂಡನಾಯಕನು 
ಕಣಶಿಲೆಯ ದೀಪಸ್ತಂಭ ಮತ್ತು ಉಯ್ಯಾಲೆ ಮಂಡಪಗಳನ್ನು ಮಾಡಿ 
ಸಿದನು. ಲಕ್ಕಣ್ಣನೆಂಬುವನು ೧೪೮೪ರಲ್ಲಿ ಆಗ್ನೇಯದಲ್ಲಿ ಯಾಗಶಾಲೆ 
ಕಟ್ಟಿಸಿದನು. ರಂಗಮಂಡಪದ ಪಶ್ಚಿಮದಲ್ಲಿರುವ ಮಂಡಪ, ಅದೇ 
ಸಾಲಿನಲ್ಲಿರುವ ನರಸಿಂಹ ಮತ್ತು ರಾಮಗುಡಿಗಳನ್ನು ಸುಮಾರು 
೧೬-೧೭ ನೆಯ ಶತಾಬ್ದದಲ್ಲಿ ಕಟ್ಟಸಿದಂತೆ ಕಂಡುಬರುತ್ತದೆ. ಸಾಳ್ವ 
ಮತ್ತು ತುಳುವ ವಂಶದವರು ಕೇಶವ ದೇವಾಲಯಕ್ಕೆ ಅನೇಕ ದಾನ 
ಗಳನ್ನು ಕೊಟ್ಟಿರುವರು. ಕೃಷ್ಣದೇವರಾಯನು ತೆಪ್ಪದ ಕೊಳ ಮತ್ತು 
ವಿಷ್ಣುಸಮುದ್ರಕ್ಕೆ ಪೂರ್ವದಲ್ಲಿರುವ ಮಂಡಪಗಳನ್ನು ಮಾಡಿಸಿದನು. 
ಪಾಳೆಯಗಾರರಲ್ಲಿ ಬೇಲೂರಿನ ವೆಂಕಟಾದ್ರಿನಾಯಕನು ೧೫೬೬ರಲ್ಲಿ 
ನಾಗನಾಯಕನ ಮಂಡಪದ ಮುಂದಿನ ಗರುಡ ಗುಡಿಯನ್ನು ೧೫೮೦ರಲ್ಲಿ 
ವಸಂತೋತ್ಸವಕ್ಕಾಗಿ ಉಯ್ಯಾಲೆ ಮಂಡಪ ಮಾಡಿಸಿದನು. ೧೫೮೮ರಲ್ಲಿ 
ರಂಗನಾಥ ವಿಗ್ರಹಕ್ಕೂ ಯೇಣಿ ನರಸಿಂಹ ವಿಗ್ರಹಕ್ಕೂ ಒರಬಾದ 
ಗುಡಿಗಳನ್ನು ಮಾಡಿದ್ದರು. ಇವುಗಳನ್ನು ಈಜಿಗೆ ತೆಗೆದುಹಾಕ 
ಲಾಯಿತು. ೧೬೨೬ರಲ್ಲಿ ಬೇಲೂರಿನ ಮತ್ತೊಬ್ಬ ವೆಂಕಟಾದ್ರಿಯಕಾಲ 
ದಲ್ಲಿ ೨೬ ಅಂಕಣದ ಕೈಸಾಲೆ ಮಂಡಪವನ್ನು ಉತ್ತರ ಪ್ರಾಕಾರದ 
ಹತ್ತಿರ ಮಾಡಲಾಯಿತು. ಬೇಲೂರಿನ ಹೊನ್ನಾ ಜಿಯಮ್ಮ ವಿಜಯ 
ನಗರದ ಕೊನೆಯ ಚಕ್ರವರ್ತಿಯಾದ ಶ್ರೀರಂಗರಾಯನ ಆಳಿಕೆಯಲ್ಲಿ 


ಇಂಣಇಆಂಐ ಆಂ ಬ (೧೮೧ 


» 2 


ಚ 2ಸಿಿ ೧ ೀಜಟೀಜ (ಜೀ6೦೩೦ 60೫ CEC 


ನೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ೨೫ 


ಕಲ್ಲಿನ ಮಂಚವನ್ನು ೧೬೭೨ರಲ್ಲಿ ದಾನಮಾಡಿದಳು. ೧೭೦೯ರಲ್ಲಿ 
ಶ್ರೀನಿವಾಸದಾಸನು ಉತ್ತರದಲ್ಲಿ ಸಣ್ಣ ಕಲ್ಯಾಣಮಂಡಪವನ್ನು ಮಾಡಿ 
ಸಿದನು. ಮೈಸೂರಿನ ಇಮ್ಮಡಿ ಕೃಷ್ಣರಾಜನ ಕಾಲದಲ್ಲಿ ರಥದ 
ಮಂಡಪ, ಈಗ ಮುಚ್ಚಿರುವ ಒಂದು ಕಲ್ಯಾಣಿ ಮತ್ತು ಕೇಶವ ದೇವಾ 
ಲಯದ ಶಿಖರ ಜೀರ್ಣೋದ್ಧಾರ (೧೭೩೬) ಮಾಡಲಾಯಿತು. ಪುನಃ 
ಗೋಪುರ ಬಿದ್ದುಹೋಗಿದ್ದು ಹೈದರನ ಅಧಿಕಾರಿಯಾದ ಚನ್ನಯನು 
ಗೋಪುರವನ್ನು ಕಟ್ಟಿಸಿ ಕಳಶವನ್ನಿ ಟ್ವನು. ಹದಿನೆಂಟನೆಯ ಶತಮಾನದಲ್ಲಿ 
ಕೊಡಗಿನ ಪಾಳೆಯಗಾರನು ಇಟ್ಟಿಗೆ ಗಾರೆಯಿಂದ ದೇವಾಲಯದ ಮೇಲೆ 
ವಿಗ್ರಹಗಳನ್ನು ಮಾಡಿಸಿದನೆಂದು ಹೇಳಲಾಗಿದೆ. 

ಬೇಲೂರಿನ ಚೆನ್ನಕೇಶವದೇವಾಲಯವನ್ನು ಸುಮಾರು ೩೦ ಭಾಗ 
ಗಳಾಗಿ ವಿಂಗಡಿಸಿ ವಿಮರ್ಶಿಸಬಹುದು: ೧. ಜಗತಿ ಮತ್ತು ಕೆಳಗಿನ ಸಣ್ಣ 
ಗೋಪುರಗಳು. ೨. ದ್ವಾರಗಳ ಹತ್ತಿರವಿರುವ ಪಟ್ಟಿಕೆಗಳು ಮತ್ತು 
ಗೋಪುರಗಳು. ೩. ಗರ್ಭಗೃಹದ ಮೂರು ದೊಡ್ಡ ಗೂಡುಗಳು. 
೪, ಆನೆಯಸಾಲು. ೫. ಕೇರ್ತಿಮುಖದ ಸಾಲು ಮತ್ತು ದೇವಾಲಯದ 
ಹಿಂಭಾಗದ ಸಣ್ಣ ಗೂಡುಗಳು. ೬. ಲತಾಪಟ್ಟಿಕೆ ಮತ್ತು ಅದರಲ್ಲಿರುವ 
ವಿಗ್ರಹೆಗಳು, ೭. ಮಣಿಸರದ ಸಾಲು. ೮. ಯಕ್ಷರು ಮತ್ತು ತೋರಣ 
ವಿಗ್ರಹಗಳು. ೯. ಮೋಹಿನಿ ಪಟ್ಟಿಕೆ. ೧೦. ಜಗತಿಯ ಅಂಚಿನ ವಿಗ್ರಹ 
ಗಳು. ೧೧. ಎರಡು ಸಿಂಹಗಳ ಮಧ್ಯೆ ಇರುವ ವಿಗ್ರಹಗಳು, ಗೋಪುರಗಳು. 
೧೨. ಕಟಕಟ ಮತ್ತು ಚಿತ್ರಫಲಕಗಳು. ೧೩. ಜಾಲಂದ್ರಗಳು. 
೧೪. ದೊಡ್ಡ ವಿಗ್ರಹಗಳ ಸಾಲು. ೧೫. ಸಣ್ಣ ವಿಗ್ರಹಗಳ ಸಾಲು, 
೧೬. ಮೇಲ್ಭ್ಬಾವಣಿಗಳು. ೧೭. ಹಳೆಯ ವಿಮಾನಶಿಖರ. ೧೮. ದೇವಾ 
ಲಯದ ಹಿಂಭಾಗದ ಕೆಳಗಿನ ಶಿಖರಗಳು. ೧೯. ಹಿಂಭಾಗದ ಕೇರ್ತಿ 
ಮುಖಗಳ ಸಾಲು. ೨೦. ಗೋಡೆಯ ದೊಡ್ಡ ವಿಗ್ರಹೆಗಳು. ೨೧. ತೋರಣ 
ಶಿಖರಗಳ ಸಾಲು. .೨೨. ಐದು ದ್ವಾರಗಳು. ೨೩. ನವರಂಗದ ಕಂಬಗಳು. 
೨೪. ರಾಮಾಯಣದ ಚಿತ್ರಸಟ್ಟಿಕೆ. ೨೫. ಮಧ್ಯದ ಭುವನೇಶ್ವರಿ. 
೨೬, ಇತರ ಭುವನೇಶ್ವರಿ ಮತ್ತು ತೊಲೆಗಳು. ೨೭. ಸುಕನಾಸಿಯ 
ದ್ವಾರಬಂಧ. ೨೮. ಸುಕನಾಸಿ ಮತ್ತು ಗರ್ಭಗೃಹದ ದ್ವಾರ. ೨೯. ಗರ್ಭ 


೨೬ ಹೊಯ್ಸಳ ವಾಸ್ತುಶಿಲ್ಪ 


4 


ಗೃಹ. ೩೦. ಚೆನ್ನಕೇಶವ ಮೂಲವಿಗ್ರಹ. ಇವುಗಳಲ್ಲಿ ಮುಖ್ಯವಾದವು 
ಗಳ ವರ್ಣನೆಯನ್ನು ಸ್ವಲ್ಪಮಟ್ಟಿಗೆ ಕೆಳಗೆ ಕೊಡಲಾಗಿದೆ : 

ಸುಮಾರು ಐದು ಅಡಿ ಎತ್ತರದ ಜಗತಿ ಮೂವತ್ತೆರಡು ಕೋಣ 
ಗಳುಳ್ಳ ನಕ್ಷತ್ರದಂತಿದೆ. ಶ್ರೀ ಚಕ್ರರೂಪವಾದ ಪೀಠಕ್ಕೆ ಸಪ್ತಮಾತೃಕೆ 
ಯರು, ಗಣೇಶ, ವೀರಭದ್ರರು ರಕ್ಷಕರಾಗಿರುವಂತೆ ಒಂಬತ್ತು ಸಣ್ಣ 
ಗುಡಿಗಳಿವೆ. ಇವುಗಳಲ್ಲಿನ ವಿಗ್ರಹಗಳು ಈಚೆಗೆ ಬದಲಾವಣೆಯಾದಂತೆ 
ಕಂಡುಬರುತ್ತವೆ. ಪ್ರದಕ್ಷಿಣೆಯಾಗಿ ಮಾಹೇಶ್ವರ, ಬ್ರಾಹ್ಮಿಗೆ ಬದಲು 
ತಾಂಡವೇಶ್ವರ, ಮಾಹೇಶ್ವರಿಗೆ ಬದಲು ಬ್ರಾಹ್ಮೀ, ಕೌಮಾರಿ ಸ್ಥಾನದಲ್ಲಿ 
ಇಂದ್ರಾಣಿ, ವೈಷ್ಣವಿ, ವಾರಾಹಿಸ್ಥಾನದಲ್ಲಿ ಗಣೇಶ, ಇಂದ್ರಾಣಿ ಸ್ಥಾನದಲ್ಲಿ 
ಮಾಧವ? ಚಾಮುಂಡಿಗೆ ಬದಲಾಗಿ ಆದಿಶಕ್ತಿ ಮತ್ತು ವೀರಭದ್ರ ವಿಗ್ರಹ 
ಗಳಿವೆ. ಜಗತಿಯ ಪಟ್ಟಿಕೆಗಳಮೇಲೆ ಗಜ ಸಸ್ಯಪ್ರಾಣಿವರ್ಗಗಳಿವೆ. 
ಪೂರ್ವದಲ್ಲಿ ಎರಡು ಪಕ್ಕಗಳಲ್ಲೂ ಸಳ-ವ್ಯಾಫು ವಿಗ್ರಹಗಳಿವೆ. ಮುಖ್ಯ 
ದ್ವಾರದ ಆಗ್ನೇಯದಲ್ಲಿ ಮನ್ಮಥ, ದ್ವಾರಪಾಲನಾದ ಭದ್ರ, ಈಶಾನ್ಯದಲ್ಲಿ 
ರತಿ ಮತ್ತು ದ್ರಾರಪಾಲ ಸುಭದ್ರ ವಿಗ್ರಹಗಳು ಆಗಮಾನುಸಾರ ಇವೆ. 
ದೇವಾಲಯದಲ್ಲಿ ಸುಮಾರು ೩,೦೦೦ಕ್ಕೂ ಹೆಚ್ಚಾಗಿ ದೊಡ್ಡ ವಿಗ್ರಹೆಗಳೆೇ 
ಇವೆ. ಪಟ್ಟಿಕೆಗಳಲ್ಲಿರುವ ವಿಗ್ರಹಗಳನ್ನು ಎಣಿಸಿದರೆ ಸುಮಾರು ಹೆತ್ತು 
ಸಾನಿರವಾಗುವುವು. ಇವುಗಳಲ್ಲಿ ೪೨ " ಮದನಕ್ಕೆ' ವಿಗ್ರಹಗಳು 
ಪ್ರಸಿದ್ಧ ವಾಗಿರುವುದರಿಂದ ಅವುಗಳನ್ನು ಕುರಿತು ಸ್ವಲ್ಪ ಹೇಳಲಾಗಿದೆ. 
ಇವುಗಳಿಗೆ " ಸಾಲಭಂಜಿಕಾ' ಎಂದು ಹೆಸರು. ಕ್ರಿಸ್ತ ಪೂರ್ವ ೨ನೆಯ 
ಶತಮಾನದ ಸಾಂಚಿಸ್ಕೂಪದ ತೋರಣ ಸ್ತಂಭಗಳಲ್ಲಿಯೇ ಇವು ಕಂಡು 
ಬಂದು ಅನಂತರ ಅಜಂತ, ಬಾದಾಮಿ, ಎಲ್ಲೋರ ಇತ್ಯಾದಿ ಗುಹಾಲಯ 
ಗಳಲ್ಲೂ ಇವೆ. ಕನ್ನಡದಲ್ಲಿ "ಮದನಕ್ಕೆ' ಎಂಬುದು ಬಹುಶಃ ಮದನಿಕಾ 
ಎಂಬ ಸಂಸ್ಕತ ಪದದ ತಮಿಳು ರೂಪಾಂತರದಿಂದ ಬಂದಿತೆಂದು ಊಹಿಸ 
ಲಾಗಿದೆ. ಶಿಲ್ಪಿಗಳು ಇವುಗಳನ್ನು " ಸಾಲಬಂದಿಕೆ', " ಪುತ್ಥಳಿ' ಎಂದು 
ಕನ್ನಡ ಶಾಸನಗಳಲ್ಲಿ ಕರೆದಿರುವರು. ಈ ವಿಗ್ರಹಗಳು ಮತ್ತು ಇತರ 
ಪ್ರೀವಿಗ್ರಹೆಗಳು ಕೇವಲ ಲೌಕಿಕ ದೃಷ್ಟಿಯಿಂದ ಸೇರಿಸಲ್ಪಟ್ಟಿಲ್ಲ. ದೇವಾ 
ಲಯವು ವಿಶ್ವದ ಪ್ರತೀಕ. ಗರ್ಭಗುಡಿಯಲ್ಲಿ ರಹಸ್ಯವಾಗಿ ಅಣುರೂಪ 


ನೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ೨೭ 


ದಲ್ಲಿರುವ ಶಕ್ತಿಯು ವಿಕಾಸಗೊಂಡು ಧರ್ಮಾರ್ಥಕಾಮಮೋಕ್ಷಗಳೆಂಬ 
ಪುರುಷಾರ್ಥಗಳ ಸಾಧನೆಗಾಗಿ ಚರಾಚರ ಪ್ರಸಂಚದ ಎಲ್ಲ ವಸ್ತುಗಳಲ್ಲೂ 
ಪ್ರತಿಬಿಂಬಿತವಾಗಿರುವುದೆಂಬ ತತ್ತ್ವವನ್ನು ಸೂಚಿಸುವುದಕ್ಕಾಗಿ ನಿರ್ದಿಷ್ಟ 
ಸ್ಥಳಗಳಲ್ಲಿ ನಿಯಮಿತ ಚಿತ್ರಗಳನ್ನಿಡಬೇಕೆಂದು ಆಗಮಗಳು ವಿಧಿಸಿರು 
ವುವು... ವಾಸ್ತು ಪುರುಷನು ಬೆಳೆದು ಪ್ರಾಸಾದ ಪುರುಷನಾಗುವನು. 
ದೇಹದ ಅಂಗಾಂಗಗಳನ್ನ ನುಸರಿಸಿ ದೇವಾಲಯದ ತಿರ್ಯಕ್‌ ವಿಭಾಗಗಳು, 
ಊರ್ಧ್ವವಿಭಾಗಗಳು ಮಾಡಲ್ಪಟ್ಟಿವೆ. ಸ್ತಂಭಗಳು ಕೂಡ ಭಕ್ತರ ಪ್ರತೀಕ 
ಗಳಾದ್ದರಿಂದ ಕಂಬದ ಭಾಗಗಳಿಗೆ ಪಾದ ಜಾನು ಜಂಘಾ ಕಟ 
ಇತ್ಯಾದಿ ಹೆಸರುಗಳನ್ನು ಕೊಟ್ಟಿ ರುವರು. ಶಿಲ್ಪಶಾಸ್ತ್ರಗಳಲ್ಲಿ ಬ್ರಹ್ಮಕಾಂತ, 
ನಿಷ್ಣುಕಾಂತ ರುದ್ರಕಾಂತ ಇತ್ಯಾದಿ ಸ್ತಂಭಪ್ರಭೇದಗಳು ಉಕ್ತವಾಗಿವೆ. 
ಈ ಸ್ತಂಭಪುರುಷನು ವಿಮಾನವನ್ನು ತನ್ನ ತಲೆಯಮೇಲೆ ಧರಿಸಿರುವನು. 
ಸ್ತಂಭಗಳ ಮೇಲೆ ವಿಮಾನವನ್ನು ಸಂಧಿಸಿರುವ ಈ ಮದನಿಕೆ ವಿಗ್ರಹಗಳು 
ಮೂಲವಿಗ್ರಹೆದ ಪ್ರತಿಬಿಂಬಗಳಾಗಿವೆ. ಅದರಲ್ಲೂ ಬೇಲೂರಿನ ಸ್ಥಳ 
ಪುರಾಣದಂತೆ ಮೋಹಿನೀ ಅವತಾರ ಇಲ್ಲಾದುದರಿಂದ ವಿಷ್ಣುವಿನ 
ಕನ್ಯಾರೂಪವೇ ಈ ಮದನಿಕೆಗಳಲ್ಲಿ ಕಂಡುಬರುತ್ತವೆ. ಕೇವಲ ಲೌಕಿಕ 
ದೃಷ್ಟಿಯಿಂದ ಕುತೂಹಲಜನಕವೆಂದು ಕಂಡುಬರುವ ವಿಗ್ರಹಗಳಲ್ಲೂ 
“ಮಂಡಲ ರಹಸ್ಯ 'ವಿಜಿ.. 5: ಯುವತಿಯು ತನ್ನ ಸೌಂದರ್ಯವನ್ನೇ 
ಕನ್ನಡಿಯಲ್ಲಿ ಕಂಡು ಮುಗ್ಧಳಾಗಿರುವಂತೆ ತೋರಿಸಿರುವುದರಲ್ಲಿ 

ೇದಾಂತದ ಬಿಂಬ-ಪ್ರತಿಬಿಂಬ ರಹಸ್ಯವಿದೆ. ಕಪಿಯು ಸೀರೆಯನ್ನ ಳೆಯು 
ತ್ತಿರುವುದು, ವೃಶ್ಚಿಕದ ಭಯಕ್ಕಾಗಿ ಸೀರೆಯನ್ನು ತೆಗೆದುಹಾಕುವುದು, 
ವ್ಯಾಥವೇಷ ಧರಿಸಿದ ಯುವತಿ, ಇತ್ಯಾದಿ ಚಿತ್ರಗಳಲ್ಲಿ ಮನಸ್ಸು ಇಂದ್ರಿಯ 
ಗಳನ್ನು ಸಂಯಮಮಾಡುವ ಆವಶ್ಯಕತೆ ಸೂಚಿತವಾಗಿದೆ. . ಮನಶ್ಶಾಸ್ತ್ರ 
ದ ಸ್ಟಿಯಿಂದ ಒಂದೊಂದು ಮದನಿಕ ವಿಗ್ರಹದ ವಿಷಯವಾಗಿ ವ್ಯಾಖ್ಯಾನ 
ಮಾಡಬಹುದು. ಮೋಹಿನೀ ಕಥೆಯಲ್ಲಿ ನೃತ್ಯ ಸಂಗೀತಗಳು ಪ್ರಧಾನ 
ವಾದುದರಿಂದ, ವಿಷ್ಣುವರ್ಧನ ಇಮ್ಮಡಿ ವೀರಬಲ್ಲಾಳರ ಶಾಂತಲಾ, 
ಬಮ್ಮಲ್ಲಾ ಸದ್ಮಲಾ ಮುಂತಾದವರೆಲ್ಲರೂ ಸಂಗೀತ ನೃತ್ಯಗಳಲ್ಲಿ ಕುಶಲ 
ರಾಗಿದ್ದರೆಂದು ಶಾಸನಗಳಲ್ಲಿ ಹೇಳಿರುವುದರಿಂದ ಈ ವಿಗ್ರಹಗಳು ನೃತ್ಯ 


೨೮ ಹೊಯ್ಸಳ ವಾಸ್ತುಶಿಲ್ಪ 


ಸಂಗೀತಗಳ ಆಧ್ಯಾತ್ಮಿಕ ತತ್ತ ಗಳನ್ನು ಸೂಚಿಸಲು ನಿರ್ಮಿತವಾದಂತೆ 
ಕಂಡುಬರುವುದು. ಈ ಪ್ರತಯಾಕದು ನೃತ್ಯ ಭಂಗಿ, ಸಂಗೀತವಾದ್ಯ 
ಗಳನ್ನು ಸೂಕ್ಷ್ಮವಾಗಿ ಎಮಿ ಯರೇಕಾನಿಗೆ: 

ಈ ಮದನಿಕೆ ವಿಗ್ರಹೆಗಳನ್ನೆಲ್ಲ ಸುಮಾರು ಎರಡೂವರೆ ಅಡಿ 
ಎತ್ತರದ ಬಳಪದ ಕಲ್ಲಿನ ಫಲಕಗಳ ಮೇಲೆ ಮಾಡಿರುವರು. ಪೂರ್ವ 
ದ್ವಾರದ ದಕ್ಷಿಣದ ಸ್ಮಂಭದಿಂದ ಆರಂಭಿಸಿದರೆ ಈ ವಿಗ್ರಹಗಳು ಕಂಡು 
ಬರುತ್ತವೆ : 

(೧) ಸುರಸುಂದರಿ ಮತ್ತು ದರ್ಪಣ: ಚೆನ್ನು ಎನಿಸಿದ ಚೆನ್ನ 
ಕೇಶವನ ಸೌಂದರ್ಯದ ದರ್ಪ ದರ್ಪಣದಲ್ಲಿ ಪ್ರತಿಫಲಿತವಾಗಿ ಪುನಃ 
ಬಿಂಬವನ್ನು ಸೇರುತ್ತದೆ. ಬಲಗೈಯ ತರ್ಜನಿ ಸ್ವಲ್ಪ ಬಗ್ಗಿ ತಿಲಕವನ್ಸಿಟ್ಟು 
ಕೊಳ್ಳಲು ಪ್ರಯತ್ನಿಸುವಂತಿದೆ. ವಿಶ್ವಸೌಂದರ್ಯದರ್ಪಣ ದೃಶ್ಯಮಾನ 
ವಾದಂತಿದೆ. ಅವಳ ಪಕ್ಕದಲ್ಲಿ ನಿಂತಿರುವ ಹುಡುಗನು (ಅಥವಾ ಶ್ರೀ?) 
ಕನಿಯನ್ನು ಸೊಂಟದಮೇಲೆ ಕುಳ್ಳಿರಿಸಿಕೊಂಡು ಫಲವನ್ನು ಕೊಡು. 
ಕ್ರಿರುವನು. ಚಿತ್ತಚಾಂಚಲ್ಯದ ಪ್ರತೀಕವಾದ ವಾನರವು ಫಲವನ್ನು F 
ಪಡೆಯುತ್ತಿದೆ. ಕಾಮಾಕರ್ಷಿಣೀ ಶಕ್ತಿ. 

(೨) ಶುಕ-ಸುಂದರಿ: ಇವಳ ಎಡಗೈಯ ಮೇಲೆ ಇರುವ ಶುಕಕ್ಕೆ 
ಹಣ್ಣನ್ನು ಕೊಟ್ಟು ಮಾತನ್ನು ಕಲಿಸುತ್ತಿರುವಳು. ಮುಂದಿರುವ ಒಬ್ಬ 
ಹುಡುಗನು ಮಾತುಲುಂಗವನ್ನು ಹಿಡಿದು ಶುಕದಕಡೆ ತೋರಿಸುತ್ತಿರು 
ವನು. 'ಬುದ್ಧ್ಯಾಕರ್ಷಿಣೀ ಸರಸ್ವತಿ. 

(೩) ವಸಂತ ಸುಂದರಿ; ಹನಿಯು ಎಡಗೈ ಯಲ್ಲಿ ವೀಳೆಯದೆಲೆ 
ಹಿಡಿದು ಬಲಗೈಯಲ್ಲಿ ಜೀರ್ಕೊಳವೆಯಲ್ಲಿ ವಸಂತದ ನೀರನ್ನು ತುಂಬಿ 

ಪ್ರಿಯನ ಆಗಮನವನ್ನು ನಿರೀಕ್ಷಿಸುತ್ತಿರುವಳು. ಪಕ್ಕದಲ್ಲಿ ಒಬ್ಬನು 
ಜೀರ್ಕೊಳನೆಯನ್ನು ತುಂಬುತ್ತಿರುವನು; ಮತ್ತೊಬ್ಬ ನಿನು ದೊಡ್ಡ ಪಾಕ ಯ. 
ತುಂಬ ವಸಂತದ ನೀರನ್ನು ತೊಡುತ್ತಿರುವನು. ಅಡ 
“ ರೂವಾರಿ ಚಿಕ್ಕಹೆಂಸ ಚಾಚ ಪುತ್ಥ ಳಿ 

(೪) ಸುಂದರಿಯ ಬಲ ತೋಳಿನ ಮೇಲೆ ಶುಕವೂ ಎಡಗೈಯಲ್ಲಿ 
ನೀಳೆಯದೆಲೆಯೂ ಇನೆ. ಶಬ್ದಾಕರ್ಷಿಣಿ. ಗಿಳಿ ಮತ್ತು ವೀಳೆಯದೆಲೆಗಳು. 


ಬೇಲೂರಿನ ಚೆನ್ನಕೇಶವ ದೇವಾಲಯದ ಮದದನಿಕೆ 
ುಂದರಿ ಮತ್ತು ದರ್ಪಣ 


PAR 


ನೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ೨೯ 


ವಾಕ್ತಿನ ಪ್ರತೀಕ. ಭರತಶಾಸ್ತ್ರದಲ್ಲಿ ಹೇಳಿದಂತೆ ಸುಂದರಿಯ ವಸ್ತ್ರವು 
ಈಗಲೂ ಕೆಂಪು ಬಣ್ಣದಿಂದ ಕೂಡಿದೆ. 

(೫) ಈ ಕಂಬದ ಮೇಲಿದ್ದ ಮದನಿಕೆ ಈಗ ಇಲ್ಲ (ಸ್ಪರ್ಶಾ 
ಸರ್ಷಿಣಿ?). 

(೬) ಸುಂದರಿ ಮತ್ತು ಕಪಿ: ಕಫಿಯು ಯುವತಿಯ ವಸ್ತ್ರವನ್ನು 
ಎಳೆದುಹಾಕಿ ಹಲ್ಲು ಕಿರಿಯುತ್ತಿದೆ. ಅದನ್ನು ಹೊಡೆಯಲು ಬಲಗೆ 
ಯಲ್ಲಿ ಮರದ ರೆಂಬೆಯನ್ನು ಹಿಡಿದಿರುವಳು. ಬಲಗೈ ಸ್ತನಗಳನ್ನು 
ಮುಚ್ಚಿದೆ. ರೂಪಾಕರ್ಷಿಣಿ. “ಬಳ್ಳಿಗಾಮೆ ರೂವಾರಿ ದಾಸೋಜ, ಬಿರುದ 
ರೂವಾರಿ ಗೊಂದಳೆ ಬಡಿವ.” 

(೭) ಬೇಡಿತಿ: ಯುವತಿಯು ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದು, 
ಬಲಗೈಯಿಂದ ಆಕರ್ಣಾಂತವಾಗಿ ಬಾಣವನ್ನೆ ಳೆದು ತೋರಣ ಚ ಮೇಲಿ 
ರುವ ಎರಡು ಪಕ್ಷಿಗಳ ಕಡೆಗೆ ಹೊಡೆಯುತ್ತಿರುವಳು. ಪಕ್ಕದಲ್ಲಿ 
ಸೇವಕಿಯು ಪಳಗಿದ ಜಿಂಕೆಯನ್ನೂ ಬಾಣಗಳನ್ನೂ ಹಿಡಿದಿರುವಳು. 
ರಸಾಕರ್ಷಿಣಿ. “ ಬಳ್ಳಿಗಾಮೆಯ ರೂವಾರಿ ದಾಸೋಜನ ಪುತ್ರ ಚಾವಣ 
ಮಾಡಿದ ಪುತ್ಥಳಿ. 

(ಅ) ಕೇಶಬಂಧ: ಯುವತಿಯು ಎಡಗೈಯಲ್ಲಿ ಕೇಶಪಾಶ ಹಿಡಿದು, 
ಎಣ್ಣೆ ಗಾಗಿ ಬಲಗೈಯನ್ನು ಚಾಚಿರುವಳು. ಅವಳ ಬಲಭಾಗದಲ್ಲಿ 
ಸೇವಕಿಯು ಎಣ್ಣೆಯ ಪಾತ್ರೆಯನ್ನ ಹೂವಿನಹಾರವನ್ನೂ ಹಿಡಿದಿರು 
ವಳು. ಎಡದಲ್ಲಿ ಮತ್ತೊಬ್ಬ ್ಬಳು ಕನ್ನ ಡಿ ಹಿಡಿದಿರುವಳು. ಗಂಧಾಕರ್ಷಿಣಿ. 
ಕೆ ಬಳ್ಳಿಗಾಮೆಯ ಹ pa ye 

(೯) ಅದ್ಭುತ ನೃತ್ಯ: ಯುವತಿಯು ಡವಣೆಯನ್ನು ಬಗ್ಗಿದ 
ಕೋಣದಿಂದ ಹೊಡೆಯುತ್ತಿರುವಳು. ಯುವತಿಯ ಮೇಲ್ಭಾಗವು 
ಮುಂದಕ್ಕೆ ತಿರುಗಿಕೊಂಡಿದ್ದರೂ ಕೆಳಭಾಗವು ಬಲಕ್ಕೆ ತಿರುಗಿಕೊಂಡಿದೆ. 
ದೇಹದ ಭಾರ ಬಲಗಾಲಿನ ಮೇಲಿದ್ದು ಎಡಗಾಲನ್ನು ನೃತ್ಯದಲ್ಲಿ ಎತ್ತಿದೆ. 
ಚಿತ್ತಾಕರ್ಷಿಣಿ. 

(೧೦) ದುರ್ಗಾ ನೃತ್ಯ: ದುರ್ಗಾ ಎರಡು ಕೈಗಳಲ್ಲಿ ಕಪಾಲ 
ಮತ್ತು ತ್ರಿಶೂಲದಂತಿರುವ ಖಟ್ಟಾಂಗವನ್ನು ಹಿಡಿದಿರುವಳು. ಇಬ್ಬರು 


೩೦ ಹೊಯ್ಸಳ ವಾಸ್ತುಶಿಲ್ಪ 


ಮೃದಂಗ ಬಾರಿಸುತ್ತಿರುವರು. ಥೈರ್ಯಾಕರ್ಹಿಣಿ. “ ಬಳ್ಳಿಗಾಮೆಯ 
ರೂವಾರಿ ದಾಸೋಜನು ಮಾಡಿದ ಸಾಲಬಂದಿಕೆ.” 

(೧೧) ಡವಣೆ ನೃತ್ಯ: ಯುವತಿಯು ಡವಣೆಯನ್ನು ಬಾರಿಸುತ್ತ 
ನೃತ್ಯವನ್ನಾರಂಭಿಸುತ್ತಿರುವಳು. ಸ್ಮೃತ್ಯಾಕರ್ಷಿಣಿ. “ ರೂವಾರಿ ಮಲ್ಲಿ 
ಯಣ್ಣ ನ ಪುತ್ಥಳಿ.” 

(೧೨) ನೇಣುವಾದನ : ಯುವಕನು ಕೊಳಲನ್ನು ಬಾರಿಸುತ್ತ 
ನೃತ್ಯಮಾಡುತ್ತಿರುವನು. ಪಕ್ಕದಲ್ಲಿ ಒಬ್ಬನು ಕೊಳಲನ್ನು ಬಾರಿಸುತ್ತ 
ಒಗ್ಬಳು ಹಾಡುತ್ತ ತಾಳವನ್ನು ಹಾಕುತ್ತ ಇರುವರು. ನಾಮಾಕರ್ಷಿಣಿ. 
Ky ಬಳ್ಳಿಗಾಮೆಯ ದಾಸೋಜನ ಪುತ್ರ ಚಾವಣ ಗೆಯಿದ ಬೆಸ.” 

(೧೩) ಗೀತ: ಯುವತಿಯು ಕೈಯಲ್ಲಿ ತಾಳವನ್ನು ಹಿಡಿದು ಎಡ 
ಗಾಲಿನ ಬೆರಳಿನಿಂದ ತಾಳವನ್ನು ಸೂಚಿಸುತ್ತ ಹಾಡಲು ಬಾಯಿ ತೆರೆದಿರು 
ವಳು. ಬಾಯಲ್ಲಿನ ಹಲ್ಲುಗಳು ಕಾಣಿಸುತ್ತವೆ. ಪಕ್ಕದಲ್ಲಿ ಒಬ್ಬನು 
ಕೊಳಲನ್ನು , ಇಬ್ಬರು ಮೃದಂಗ, ಮತ್ತೊಬ್ಬನು ಡವಣೆಯನ್ನು ಹಿಡಿದಿರು . 
ವರು. ಬೀಜಾಕರ್ಷಿಣಿ, (ಶಿಲ್ಪಿ) “ಸ್ವಸ್ತಿ ಶ್ರೀ ಮಹಾಮಂಡಲೇಶ್ವರ 
ತ್ರಿಭುವನಮಲ್ಲ ತಳಕಾಡುಗೊಂಡ ಭುಜಬಲ ವೀರಗಂಗ ಹೋಸಳದೇವರ 
ನಿದ್ಯಾವಂತ ರೂವಾರಿ ಪುಲಿಮಚ್ಚರಿಸ ಕುವರ, ಮಾಚಾರಿ ಗಿರಿವಜ್ರ 
ದಂಡ.” 

(೧೪) ಮೋಹಿನೀ ನೃತ್ಯ: ಯುವತಿಯು ಬಲಗೈಯನ್ನು ತಲೆಯ 
ಮೇಲೆ ಎತ್ತಿ, ಎಡಗೈಯನ್ನು ಕಟಪ್ರದೇಶದಲ್ಲಿ ಅಂಗೈ ಹೊರಕ್ಕೆ ತೋರು 
ವಂತೆ ಹಿಡಿದಿರುವಳು. ಎಡಗಾಲನ್ನು ಎತ್ತಿರುವಳು. ಎಡಗಡೆ ಒಬ್ಬನು 
ಮೃದಂಗವನ್ನು ಬಾರಿಸುತ್ತ ತನ್ನ ಎಡಗೈ ಎತ್ತಿಕೊಂಡು ನೃತ್ಯ ಮಾಡು 
ತ್ಲಿರುವನು. ಲತಾತೋರಣದ ಮೇಲೆ ಫಲ, ಅದರಮೇಲೆ ನೊಣ, ನೊಣ 
ವನ್ನು ತಿನ್ನಲು ಬಂದಿರುವ ಹಲ್ಲಿ ಬಹಳ ನೈಜವಾಗಿ ಚಿತ್ರಿಸಲ್ಪಟ್ಟಿವೆ. 
ಆತ್ಮಾಕರ್ಷಿಣಿ. 

(೧೫) ರುದ್ರನೀಣಾಧಾರಿ: ಒಂದು ಕೈಯಲ್ಲಿ ಈಗಿನ ಸಿತಾರದಂತಿರುವ 
ಎರಡು ಬಿರುಡೆ ಹೊಂದಿರುವ ರುದ್ರವೀಣೆಯನ್ನು ಹಿಡಿದು ಯುವತಿಯು 
ನೃತ್ಯವನ್ನಾರಂಭಿಸಿರುವಳು. ಪಕ್ಕದಲ್ಲಿ ಮೃದಂಗ ಮತ್ತು ಡವಣೆಯನ್ನು 


. 


ಬೇಲೂರಿನ ಚೆನ್ನಕೇ ವ ದೇವಾಲಯದ ನುದನಿಕೆ 
ನೇಶಾಲಂಕಾರ 


ಕೆಲವು ಪ್ರಸಿದ್ಧ ಹೊಯ್ಸಳ ದೇನಾಲಯಗಳು ೩೧ 


ಬಾರಿಸುವವರು, ಹಾಡುತ್ತ ತಾಳಹಾಕುವ ಸ್ತ್ರೀಯರು ಇರುವರು. 
ಅಮೃತಾಕರ್ಷಿಣಿ. 

(೧೬) ಕೇಶಪಾಶ; ಯುವತಿಯು ಕನ್ನಡಿ ಹಿಡಿದು ಮುಂಗುರುಳನ್ನು 
ತಿದ್ದಿಕೊಳ್ಳುತ್ತಿರುವಳು. ಪಕ್ಕದಲ್ಲಿ ಸೇವಕಿಯರು ಗಂಧಪುಷ್ಪಗಳನ್ನು 
ಕೊಡುತ್ತಿರುವರು. ಶರೀರಾಕರ್ಷಿಣಿ, ಗುಪ್ತಯೋಗಿನಿ. 

(೧೭) ಯುವತಿಯು ಮಾವಿನಹಣ್ಣನ್ನು ಬಲಗೈಯಿಂದ ಕೀಳು 
ತ್ರಿರುವಳು. ಶಿಲ್ಪಿ.“ ರೂವಾರಿ ವಿಭಣ್ಣ?.” 

(೧೮) ಪರ್ಣ ಶಬರಿ, ಬೇಟಿಯಾಡುತ್ತಿ ರುವ ಪ್ರೀ ಎಲೆಗಳನ್ನು ವಸ್ತ್ರ 
ವಾಗಿ ಧರಿಸಿರುವಳು. 

(೧೯) ಸ ಸ್ತಂಭದಮೇಲೆ ಮದನಿಕೆ ಭಂಗವಾದಂತೆ ಕೋರುತ್ತದೆ. 

(೨೦) ಪುರುಷನು ಡವಣೆಯನ್ನು ಬಾರಿಸುತ್ತ ನೃತ್ಯ ಮಾಡುತ್ತಿರು 
ವನು. ಅವನಿಗೆ ಗಡ್ಡ ಮಾಸೆ ತಲೆಯಮೇಲೆ ಟೋಪಿ ಆಭರಣಗಳಿವೆ. 
ಮದಶಿಕೆಗಳಲ್ಲಿರುವ ಮೂರು ಪುರುಷ ವಿಗ್ರಹಗಳಲ್ಲಿ ಇದು ಒಂದು. 

ಉತ್ತರ ದಿಕ್ಕಿನಲ್ಲಿ ವಾಯವ್ಯದಿಂದ ಆರಂಭಿಸಿದರೆ: 

(೨೧) ನೃತ್ಯಮಾಡುತ್ತಿರುವ ಯುವತಿ. 

(೨೨) ಹಾಡುತ್ತಿರುವ ಶ್ರೀ. 

(೨೩) ಎಡಗೈಯಲ್ಲಿ ಸ್ವರ್ಗ ಹಸ್ತಮುದ್ರೆ ತೋರಿಸುತ್ತ ನೃತ್ಯ 
ಮಾಡುವ ಯುವತಿ. "ಮಲ್ಲೋಜ.' 

(೨೪) ಭೈರನಿ: ಖಟ್ರಾಂಗವನ್ನು ಎಡಗೈಯಲ್ಲಿ ಹಿಡಿದು ನೃತ್ಯ 
ಮಾಡುತ್ತಿರುವಳು. 

(೨೫) ಪರ್ಣ ಶಬರಿ; ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದು ಬಲಗೈಯಲ್ಲಿ 
ಬಾಣವನ್ನು ಹಿಡಿದು ನರ್ತಿಸುತ್ತಿರುವಳು. ಎಡಕ್ಕೆ ಬಿಲ್ಲನ್ನು ಹಿಡಿದಿರು 
ವವಳು ಜಿಂಕೆಯನ್ನು ತರುತ್ತಿರುವಳು. ಬಲಗಡೆ ಒಬ್ಬ ಯುವತಿ 
ಎಡಕಾಲಿಗೆ ಮುಳ್ಳು "ಚುಚ್ಚಿ ಕುಳಿತುಕೊಂಡಿರುವಳ್ಳು ಶತಮುತ್ತೊಬ್ಬಳು? 
ಸೂಜಿಯಿಂದ ಮುಳನ್ನು. ತಸೆಯುತಿ ರುನಳು. ಕಃ ತತುವ ಮಃಜಡಲ್ಲಿ 
ನೋವು da ದ ಇ 

(೨೬) ಡವಣೆ ಸೃತ್ಯ. 


೩೨ ಹೊಯ್ಸಳ ವಾಸು ಶಿಲ್ಪ 


(೨೭) ಪೂರ್ಣಮೋಹಿನಿ ನೃತ್ಯ: ಯುವತಿಯ ಭಂಗಿಯು ಬಹಳ 
ಸುಂದರವಾಗಿದೆ. ವಿಗ್ರಹದ ಬ್ರಹ್ಮಸೂತ್ರವು ತಲೆಯ ಮೇಲಿರುವ 
ಹಸ್ತದಿಂದ ನಾಸಾಗ್ರ, ವಾಮಸ್ತನೃ ಎಡಗೈ ಹೆಬ್ಬೆಟ್ಟು, ಎಡಗಾಲಿನ 
ಹೆಬ್ಬೆಟ್ಟುಗಳ ಮೂಲಕ ಹೋಗಿದೆ. 

(೨೮) ವೃಶ್ಚಿಕ ಮತ್ತು ಯುವತಿ : ಸೀರೆಯಲ್ಲಿ ಸೇರಿದ್ದ ವೃಶ್ಚಿಕವನ್ನು 
ಕೊಡವಿ ಸೀರೆಯನ್ನು ಎಡತೊಡೆ ಮತ್ತು ಹಿಂದೆ ಹಿಡಿದಿರುವಳು. 
ವೃಶ್ಚಿಕವು ಪೀಠದ ಮೇಲಿದೆ. . ಬಲಗಡೆಯಲ್ಲಿ ಒಬ್ಬಳು ಪದ್ಮಫಲಗಳನ್ನು 
ಹಿಡಿದಿರುವಳು. ಎಡಗಡೆಯಲ್ಲಿ ಮತ್ತೊಬ್ಬಳು ಬಹುಶಃ ಹೂವಿನಮಾಲೆ 
ಹಿಡಿದಿದ್ದಳು. 

(೨೯) ನೃತ್ಯ ಮಾಡುವ ಯುವತಿ ಕೈಗಳಿಂದ ಮುದ್ರೆಗಳನ್ನು 
ತೋರಿಸುತ್ತಿರುವಳು. ಎಡಕೈ ಹಾಡುತ್ತ ನರ್ತಿಸುತ್ತಿರುವ ಪ್ರೀ ಇರು 
ವಳು, " ದಾಸೋಜನ ಪುತ್ರ ಚಾವ(ಕ)ಣನ ಬೆಸ.” 

_... (80) ದ್ವಿಭುಜ ಶಾರದಾ; ಎಡಗೈಯಲ್ಲಿ ಪುಸ್ತಕ ಹಿಡಿದು ಬಲಗೈಯ 
ಉಪದೇಶಮುದ್ರೆಯಿಂದ ವ್ಯಾಖ್ಯಾನ ಮಾಡುತ್ತಿರುವಳು. 

(೩೧) ವ್ಯಜನ ನೃತ್ಯ: ಲಾವಂಚದ ಬೀಸಣಿಗೆಯನ್ನು ಬಲಗೈ 
ಯಲ್ಲೂ ವೀಳೆಯವನ್ನು ಎಡಗೈಯಲ್ಲೂ ಹಿಡಿದು ಯುವತಿಯು ನೃತ್ಯ 
ಮಾಡುತ್ತಿರುವಳು. ಎಡಗಡೆ ಒಬ್ಬ ಹುಡುಗನು ಕೊಳಲು ಬಾರಿಸು 
ಕ್ರಿರುವನು. ಬಲಗಡೆ ಒಬ್ಬಳು ತಾಳ ಹಾಕುತ್ತ ಹಾಡುತ್ತಿರುವಳು. 

(೩೨) ನಾಗನೀಣ (ಗೋಟುವಾದ್ಯ?) ; ನೃತ್ಯ ಯುವತಿಯು ನೃತ್ಯ 
ಮಾಡುತ್ತ ಹಿಡಿದಿರುವ ವಾದ್ಯ ಸುಮಾರು ಮೂರು ಅಡಿ ಉದ್ದ 
ವಿದ್ದು ಅದರ ಕೆಳಭಾಗದಲ್ಲಿ ಮೆಟ್ಟು ಗಳಿವೆ. ಇವುಗಳ ಮೇಲೆ ಕೋಣ 
ದಿಂದ ಹೊಡೆದರೆ ಸ್ವರಗಳು ಬರುವುವು. ಇದರ ಮೇಲ್ಬಾಗ ಗಿಣಿಯಂತಿದ್ದು 
ಹಾವಿನ ಹೆಡೆ ಅದರ ಮೇಲೆ ಇದೆ. ವೀಣೆಯ ದಂಡ ಮತ್ತು ಕೋಣ 
ಗಳಿಗೆ ಗೊಂಚಲು ಕಟ್ಟಿದೆ. 

(೩೩) ಯುವತಿಯು ಎಡಭುಜದಮೇಲೆ ಸಣ್ಣ ಉಂಗುರವನ್ನು 
ಹಿಡಿದಿರುವಳು. ಕೈಯಿನ ಪ್ರತಿಯೊಂದು ಬೆರಳೂ ವಿಂಗಡಿಸಲ್ಪಟ್ಟಿದೆ. 
ಪಕ್ಕದಲ್ಲಿ ಒಬ್ಬಳು ಕನ್ನಡಿಯನ್ನೂ ಮತ್ತೊಬ್ಬಳು ಹೊಮಾಲೆಯನ್ನೂ 


ಬೇಲೂರಿನ ಚೆನ್ನಕೇಶನ ದೇನಾಲಯದ ಮುದನಿಕೆ 
ಸುಂದರಿ ಮತ್ತು ವೃಶ್ಚಿಕ 


ನೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ಫಿತ್ಗಿ 


ಹಿಡಿದಿರುವರು. “ಮಚ್ಚರಿಪ ಬಿರುದ ರೂವಾರಿ ಗಿರಿವಜ್ರದಂಡ ರೂವಾರಿ 
ಮಯಣ್ಣ.? 

(೩೪) ಯುವತಿಯು ಕೈಗಳಿಂದಲೆ ಕೊಳಲನ್ನು ಊದುತ್ತಿರುವಂತೆ 
ತೋರಿಸುತ್ತಿರುವಳು. ಎಡಗಡೆ ಒಂದು ಕಪಿ ಬಲಗಡೆ ಕೊಳಲನ್ನು 
ಕೊಡುತ್ತಿರುವ ಸ್ರೀ ವಿಗ್ರಹಗಳಿವೆ. “ರೂವಾರಿ ಕೆಂಚಮಲ್ಲಿಯಣ್ಣನ 
ಹಸ್ತ ಕುಶಲತೆ.” 

(೩೫) ಯುವತಿಯು ಎಡಗೈಯಲ್ಲಿ ಡಮರುಗವನ್ನೂ ಬಲಗೈಯಲ್ಲಿ 
ಚಿಟ್ಟಿ ತಾಳವನ್ನೂ ಹಿಡಿದು. ನರ್ತಿಸುತ್ತಿರುವಳು. ಇಬ್ಬರು ಮೃದಂಗ 
ಬಾರಿಸುತ್ತಿರುವರು. "" ರುವಾರಿ ಯ(ಮ)ಲ್ಲಂಣನ ಪುತ್ರ ಮಸದ (?).” 

(೩೬) ಯುವತಿಯ ಸೀರೆಯನ್ನು ಕಥಿ ಹಿಡಿದಿದೆ. ಯುವತಿಯು 
ಮರದ ರೆಂಬೆಯಿಂದ ಅದನ್ನು ಅಟ್ಟುತ್ತಿರುವಳು. ಪಕ್ಕದಲ್ಲಿ ಶ್ರೀ ಫಲ 
ಪದ್ಮ ಹಿಡಿದಿರುವಳು. 

(೩೭) ಯುವತಿಯು ಬಲಗಾಲಮೇಲೆಸಿಂತು ಸೇವಿಕೆಯು ಎಡಗಾಲ 
ಬೆರಳಿಗೆ ಉಂಗುರ ಹಾಕುತ್ತಿರುವಳು. ಯುವತಿಯು ಎಡಗೈಯಿಂದ 
ಲತೆಯನ್ನು ಹಿಡಿದಿರುವಳು. ಸಕ್ಕದಲ್ಲಿ ಒಬ್ಬಳು ಚಾಮರವನ್ನು ಹಿಡಿ 
ದಿರುವಳು. 

(೩೮) ಗಡ್ಡವಿರುವ ಮನುಷ್ಯನು ಡವಣೆ ಬಾರಿಸುತ್ತ ನರ್ತಿಸು 
ತ್ತಿರುವನು.  ಮದ್ದಳೆಗೂ ಅದರ ಹೆಗ್ಗಕ್ಟೂ ಮಧ್ಯೆ ಅವನ ಬೆರಳು ಸ್ಪಷ್ಟ 
ವಾಗಿ ಕಾಣಿಸುತ್ತದೆ. “ಶ್ರೀಮತು ಪೊಯ್ಸಳ ಬಿಟ್ಟ ದೇವನ ನಿಜಯ 
ನಾರಾಯಣದೇವರ ಮಂಟಪದ ಸಾಳುಬಂದಿಕೆ ಮಾಡಿದ ಬಿಂನ್ನಣಿ 
ಶ್ರೀಮತು ತ್ರಿಭುವನಮಲ್ಲದೇವರ ಬಿಂನ್ಬಾಣಿ ಇನೋಜನ........ ಪುತ್ರ 
ಚಿಕ್ಕಹ(ಂ)ಪಸ್ಸ ಮಾಡಿದ. ಮನದ ಮಚ್ಚರಿಸ ರುವಾರಿಗಳ ಗಂಡ.” 

(೩೯) ಹಾಡುತ್ತಿರುವ ಯುವತಿ ಕೈಗಳಿಂದ ತಾಳಹಾಕುತ್ತಿರುವಳು. 
ತೆರೆದ ಬಾಯಿಯಲ್ಲಿ ನಾಲಗೆ ಹಲ್ಲುಗಳು ಕಾಣಿಸುತ್ತವೆ. ಮೃದಂಗ 
ಡವಣೆ ಕೊಳಲು ಬಾರಿಸುವವರು, ಹಾಡುತ್ತಿರುವವಳು ಪಕ್ಕಗಳಲ್ಲಿರುವರು. 

(೪೦) ಲಾಸ್ಕನೃತ್ಯ; ಯುವತಿಯ ಪಕ್ಕಗಳಲ್ಲಿ ಮೃದಂಗ ಡವಣೆ 
ಕೊಳಲು ತಾಳಹಿಡಿದವರು ಇರುವರು... ತೋರಣವು ಬಹಳ ಚೆನ್ನಾಗಿದೆ. 

3 


ಪಳ ಹೊಯ್ಸಳ ವಾಸು ಶಿಲ್ಪ 


ಹೊನಿನ ಮೊಗ್ಗುಗಳು ಲತೆಯಿಂದ ಉದ್ಭವಿಸುತ್ತವೆ. ಒಂದು ಹೂವಿನ 
ಮೇಲೆ ದುಂಬಿಯು ಕುಳಿತು ಮಧುವನ್ನು ಪಾನಮಾಡುತ್ತಿದೆ. ಇದರ 
ಮೂತಿ, ರೆಕ್ಕೆ, ಕಾಲುಗಳು ಎಲ್ಲವೂ ಸ್ಪಷ್ಟವಾಗಿ ಕಂಡುಬರುತ್ತವೆ. 
ಆ ಶ್ರೀಮತು ಗದುಗಿನ ತ್ರಿಕೂಟೀಶ್ವರ ದೇವರ ನಿದ್ಯಾಮಂತ ಸುಜನಜನ 
ಮನೋರಂಜನ ಸರಸ್ತತೀಪದಾಂಭೋಜ ರೂವಾರಿ ಜಗದೇಕೋಜನ 
ಪುತ್ರ ನಾಗೋಜನ ಹಸ್ಮಕೌಶಲ. ಮಂಗಳಮಹಾ.? 

ನವರಂಗ; ನವರಂಗದಲ್ಲಿ ಗೋಡೆಗಳಲ್ಲಿ ಅಡಗಿರುವ : ಕಂಬ 
ಗಳಲ್ಲದೆ ೪೨ ಕಂಬಗಳಿವೆ. ಮಧ್ಯದಲ್ಲಿರುವ ನಾಲ್ಕು ಒಂದೇ ರೀತಿ 
ಯಲ್ಲಿವೆ. ಮಿಕ್ಕವು ಬೇರೆ ಬೇರೆಯಾಗಿವೆ. ರಂಗಮಂಡಪದ ದಕ್ಷಿಣದಲ್ಲಿ 
ಎಡಗಡೆಗೆ ಇರುವ ಮೂರನೆಯ ಕಂಬವನ್ನು ಸುತ್ತಲೂ ತಿರುಗಿಸಬಹು 
ದಾಗಿದ್ದಿತು. ಈಗ ಈ ನರಸಿಂಹ ಸ್ತಂಭದ ಮೇಲೆ ಮೇಲ್ಬಾವಣಿ ಕಲ್ಲು 
ಒಡೆದಿರುವುದರಿಂದ ತಿರುಗಿಸಲು ಸಾಧ್ಯವಿಲ್ಲ. ಶುಕ್ರವಾರದ ಬಾಗಿಲ 
ಹತ್ತಿರವಿರುವ ಕಂಬ೩೨ ಕೋಣಗಳನ್ನು ಹೊಂದಿದೆ. ಸುಕನಾಸಿದ್ವಾರದ 
ಹತ್ತಿರವಿರುವ ಮಧ್ಯೆ ಅಂಕಣದಲ್ಲಿನ ಆರನೆಯ ಕಂಬ ಹದಿನಾರು ಕೋಣದ 
ನಕ್ಷತ್ರಾಕಾರವಾಗಿ ಒಂದೊಂದು ಕೋಣದಲ್ಲೂ ಮೂರು ಭಾಗವಾಗಿ ಕಡೆ 
ಯಲಾಗಿದೆ. ಕಂಬದ ಮೇಲ್ಭಾಗ ಛತ್ರಾಕಾರವಾಗಿದೆ. ಕಂಬದ ಉದ್ದಕ್ಕೂ 
೭ ಅಡಿ ಎತ್ತರ ನಾಲ್ಕು ಅಂಗುಲ ಅಗಲವಿರುವ ಲತಾಸಟ್ಟಿ ನಾಲ್ಕು ದಿಕ್ಟು 
ಗಳಲ್ಲೂ ಕಂಡುಬರುವುದು. ಇದರ ಪೂರ್ವಮುಖದಲ್ಲಿ ಬಹಳ ಸುಂದರ 
ವಾದ ಮೋಹಿನೀ ವಿಗ್ರಹವಿದೆ. ಮೋಹಿನಿಯ ಪಾರ್ಶ್ವಗಳಲ್ಲಿ ಮುಕ್ತಹಸ್ತ 
ನಾದ ಗರುಡ ಮತ್ತು ಚಾಮರಧಾರಿಣಿಯರಿರುವರು. ತ್ರಿಭಂಗದಲ್ಲಿರುವ 
ಈ ವಿಗ್ರಹಕ್ಕೆ ಪ್ರಭಾವಳಿ, ಕಿರೀಟ ಮಕರಕುಂಡಲ, ಭುಜಕೀರ್ತಿ, 
ಯಜ್ಞೋಪವೀತ, ಹಾರಗಳು, ಕಾಂಚೀದಾಮ, ಮೇಖಲ, ಮಾಲೆ 
ರುಳಿ, ಗೊಲಸು, ಕಾಲುಬೆರಳಿನ ಉಂಗುರಗಳು ಇವೆ. ಮೂಗಿಗೆ ಮೂಗು 
ಬಟ್ಟು ಇಲ್ಲ. ಇದರಮೇಲೆ ಮಕರತೋರಣ ಲತಾತೋರಣಗಳಿವೆ. 
ಬ್ರಹ್ಮ ವಿಷ್ಣು ಶಿವರು ಒಬ್ಬರಮೇಲೆ ಒಬ್ಬರಿರುವರು.. ಆಗ್ಲೇಯದ 
ಪಟ್ಟಿಕೆಗಳಲ್ಲಿ ಯಕ್ಷ, ದಶಾವತಾರ ವಿಗ್ರಹಗಳಿವೆ. ದಕ್ಷಿಣ ಮತ್ತು 
ಉತ್ತರ ಪಟ್ಟಿಕೆಗಳಲ್ಲಿ ಯಾಳಿಗಳು ಸಿಂಹದ ದೇಹ ಮತ್ತು ಮನುಷ್ಯ, 


ಬೇಲೂರಿನ ಚೆನ್ನಕೇಶವ ದೇವಾಲಯದ ಮದನಿಕೆ 


ಹಾ 
ನೃತ್ಯ 


ಕೆಲವು ಪ್ರ ಸಿದ್ಧ ಹೊಯ್ಸಳ ದೇವಾಲಯಗಳು 4೫ 


ನಾಗ, ಗರುಡ, ಮಯೂರ, ಜಿಂಕೆ, ಮೇಷ, ಅಜ, ಗಿಣಿ, ಕಪಿ, ನಾಯಿ, 
ವೃಷಭ, ಹಂದಿ, ಕುದುರೆ, ಶರಭ ಇತ್ಯಾದಿ ತಲೆಗಳುಳ್ಳ ವಿಗ್ರಹಗಳಿವೆ. 
ಸಿಂಹದೇಹ ಮತ್ತು ನರಶಿರವುಳ್ಳ ಸ್ಸಿಂಕ್ಸ್‌' ನಿಗ್ರಹ ಗಮನೀಯ 
ವಾಗಿದೆ. ಸ್ಥಂಭದ ಕೆಳಭಾಗದಲ್ಲಿ. ಎಂಟು ಗೂಡುಗಳಿದ್ದು ವಿಷ್ಣುವಿನ 
ಅವತಾರಗಳಿವೆ. 

ಮಧ ಭುವನೇಶ್ವ ರಿ ದೇವಾಲಯದಲ್ಲೆ ಲ್ಲ ಅತ್ಯ ೦ತ ಅದ್ಭುತ ಶಿಲ್ಪ 
ವನ್ನು ಪ್ರದರ್ಶಿಸುತ್ತದೆ. ಮಧ್ಯದಲ್ಲಿನ ಅಂಕಣ ನ ಅಡಿ ೩ ಫಿ 
ಚತುಶಸ್ತವಾಗಿದೆ. ಇದರ ಮಧ್ಯದಲ್ಲಿ ಐದು ಅಂಗುಲ ಎತ್ತರದ ಚಂದ್ರ 
ಶಿಲೆ ಇದೆ. ಇಲ್ಲಿನ ಕಲ್ಲುಗಳಿಗೆ ಹೊಳಪು ಕೊಟ್ಟಿರುವುದರಿಂದ ಬೆಳಕು 
ಪ್ರತಿಬಿಂಬಿಸಿ ಮೇಲಿನ ಭುವನೇಶ್ವ ರಿಯ ಸೌಂದರ್ಯವನ್ನು ನೋಡಲು 
ಸಾಜಾ ಆತಿ ಮಧ್ಯದ ನಾಲ್ಕು ಕಂಬಗಳು ಒಂದೇ ರೀತಿಯಲ್ಲಿದ್ದು 
ಇವುಗಳಮೇಲೆ ಅತ್ಯುತ್ತಮವಾದ ಮದನಿಕೆ ವಿಗ್ರಹಗಳಿವೆ. 

ಆಗ್ಲೆ TR ಆರಂಭಿಸಿದರೆ, 

(೪5) ಮದನಿಕೆ; ಯುವತಿಯು ಲೀಲಾಶುಕವನ್ನು ಎಡಮೊಳ 
ಕೈಮೇಲೆ ಧರಿಸಿ ಅದಕ್ಕೆ ಫಲವನ್ನು ಕೊಡುತ್ತಿರುವಳು. ಗಿಳಿಯು ಅವಳ 
ಹಾರವನ್ನು ಕೊಕ್ಕಿನಿಂದ ಹಿಡಿದಿದೆ. ಶಿರೋಭಾಗದಲ್ಲಿ ಅನೇಕ ವಿಧವಾದ 
ಆಭರಣಗಳನ್ನು ಧರಿಸಿರುವಳು. ಬಲತೋಳಿನ ಮೇಲಿರುವ ಬಳೆಯು 
ಪ್ರತ್ಯೇಕವಾಗಿದ್ದು ಹಿಂದಕ್ಕೂ, ಮುಂದಕ್ಕೂ, ಸುತ್ತಲೂ ಸರಿಯುತ್ತದೆ. 
ಎರಡು ಪಕ್ಕಗಳೆಲ್ಲೂ ಜಾಮರಧಾರಿಣಿಯರಿರುವರು. ಮೇಲಿನ ಲತಾ 
ತೋರಣದಲ್ಲಿ ನವಿಲು, ಹೆಣ್ಣು ತಿನ್ನುತ್ತಿರುವ ಕಪಿ ಇವೆ. “ ಕುಂತಳದೇಶದ 
ಬಲ್ಲಿಗಾಮೆ ದಾಸೋಜ.” 

(೪೨) ನೃತ್ಯಮಾಡುವ ಯುವತಿ (ಶಾಂತಲೆ?) : ಇವಳ ತಲೆಯ 
ಮೇಲಿರುವ ಪಟ್ಟಿ ಬಂಧದಲ್ಲಿ ಹಂದುಮುಂದಕ್ಕೆ ಸರಿಯುವ ಸಣ್ಣ ಉಂಗುರ 
ವಿದೆ. ಬೆರಳುಗಳು ಭಂಗವಾಗಿವೆ. ಬಲದಲ್ಲಿ ಮಾರ್ದಂಗಿಕನು, ನಡದ 
ಇಬ್ಬರು ತಾಳದವರಿರುವರು. ತೋರಣದಲ್ಲಿ ಕಪಿ ಪಕ್ಷಿಗಳು ಇವೆ. “ಸ್ಟ 
ಶ್ರೀಮತು ಬಲಿಗ್ರಾಮದ ಧರ್ಮೆಶ್ವರಪಾದಸಂಕಜಭ್ರ ಮರ ಬರ್ಯಾ 
ಪುತ್ರ ಚಾನಣ (ಮಸಣ?) ಗೈದ ಶ್ರೀ ನೃತ್ಯಸರಸ್ವತಿ ಗಣದಾಸಿ. 
ಮಚ್ಚರಿಪ ರೂವಾರಿ ಸ್ಥಿರ (?) ಭೇರುಂಡ.” 


೩೬ ಹೊಯ್ಸಳ ವಾಸ್ತುಶಿಲ್ಪ 


(೪3) ದ್ವಿಭುಜದೇನಿಯ ನೃತ್ಯ: ಪಕ್ಕದಲ್ಲಿ ಮಾರ್ದಂಗಿಕರು, 
ಕೊಳಲು ಬಾರಿಸುವವನು, ತಾಳ ಹಾಕುವವನು ಇರುವರು. 

(೪೪) ಕೇಶಬಂಧ: ಯುವತಿಯು ಕೇಶವನ್ನು ಸುರಳಿ ಸುತ್ತುತ್ತಿರು 
ವಳು. ಬೇರೆ ಬೇರೆ ಕೂದಲನ್ನು ತೋರಿಸಿದೆ. ಮೇಲಿನ ಉತ್ತರೀಯಕ್ಕೆ 
ಕಮಲದ ಅಲಂಕಾರವಿದೆ. ಸೇವಕಿಯು ಹೂಮಾಲೆಯನ್ನು ಅರ್ಪಿಸು 
ತ್ತಿರುವಳು. ತೋರಣದಲ್ಲಿ ಕಪಿಗಳು ಗಿಳಿಗಳು ಗಂಧರ್ವರು ಇರುವರು. 

ಸ್ವಸ್ತಿ ಶ್ರೀಮತು ಬಲ್ಲಿಗ್ರಾಮದ ದಾಸೋಜನ ಬೆಸ.” 

ಮಧ್ಯದ ನಾಲ್ಕು ಕಂಬಗಳ ನಾಲ್ಕು ಮೂಲೆಗಳಲ್ಲಿ ಸುಖಾಸನದಲ್ಲಿ 
ಕುಳಿತಿರುವ ಮಾಧವ (ಕೇಶವ?); ಎರಡು ಮಕರ ಮತ್ತು ಪುಷ್ಪಗಳು 
(ವರಾಹ?); ಅನಂತಶಾಯಿ, ಲಕ್ಷ್ಮೀ, ದಶಾವತಾರಗಳು; ಅಷ್ಟಭುಜ 
ಕೃಷ್ಣನು ಗೋವರ್ಥನವನ್ನು ಧರಿಸಿರುವುದು ಈ ಫಲಕಗಳಲ್ಲಿವೆ. 

ಭುವನೇಶ್ವರಿ: ಇದರಲ್ಲಿ ಹದಿನೇಳು ಪಟ್ಟಿ ಕೆಗಳಿವೆ. ಸಂಗೀತ 
ನೃತ್ಯ ಮಲ್ಲಯುದ್ಧ ಕೋಲಾಟ ಭಾಗವತದ ಕತಿ” ಮಹಾಭಾರತ ಕಥೆ, 
ವಿಷ್ಣುವಿನ ಅವತಾರಗಳು ಚಿತ್ರಿತವಾಗಿವೆ. ಮಧ್ಯದಲ್ಲಿ ಕಮಲವು ಮಗುಚಿ 
ಹಾಕಿದಂತೆ ಮೂರು ಅಡಿ ಇರುತ್ತದೆ. ಇದರ ಕರ್ಣಿಕೆಯ ಮೇಲೆ ಕೆಳಗಿ 
ನಿಂದ ಕಾಣಿಸುವಂತೆ ದಶಭುಜ ನರಸಿಂಹನು ಪೂರ್ವಕ್ಕೆ ತಲೆಮಾಡಿ 
ಕೊಂಡಿರುವಂತೆ ಚಿತ್ರಿಸಿದೆ. 

ಮೂಲನಿಗ್ರಹ ಚೆನ್ನಕೇಶವ (ನಿಜಯನಾರಾಯಣ): ಈ ನಿಗ್ರಹವು 
ಈ ಹೊಯ್ಸಳ ಶಿಲ್ಪದಲ್ಲಿಯೇ ಅತ್ಯಂತ ಸುಂದರವೆಂದು ಹೇಳಬಹುದು. 
ಇದರ ಧ್ಯಾನಶ್ಲೋಕ: 

ಭಜಾಮ್ಯುಹಂ ಶ್ರೀನಸುಧಾ ಸಮೇತಂ 

ಭಸ್ಮಾಸುರಧ್ವಂಸಕಮಿನ್ನುನಕ್ತಂ 

ಯೋಪಾಕೃತಿಂ ಬಿಭೃತಮಂಬುಜಾಕ್ಷಂ 

ಶ್ರೀ ಕೇಶವಂ ದಿನ್ಯಮನಂತರೂಪವರ್‌ ॥ 

ಆದೌ ಪದ್ಮಭವಾರ್ಚಿತಃ ಕೃತಯುಗೇ ತೇನೈವ ಸಂಸ್ಥಾ ಿತೋ 

ದ್ರೊ €ಣಾದ್ರೌತು ಯುಗಾಸ್ತಿ ಮೇ ನರಪತೇಃ ಶ್ರೀ ವಿಷ್ಣು ದೇವಸ್ಯ ಚ 

ಭಕ್ತಾ ಕೊ ನಿತ್ಯ ಧಾಮ್ನಿ ನಿಲಯೆಃ ಶ್ರಿ ೯ ಕತತ ದಾ 

ಭೂಸ್ಗ'ಕುಂಕನಿದರಿ ವಿಭಾತಿ Np ವೇಲಾಪುರಂ ಭೂತಲನರ್‌॥ 


ಕೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ತ್ಲ 


ಸುಮಾರು ಮೂರೂವರೆ ಅಡಿ ಎತ್ತರದ ಪೀಠದಮೇಲೆ ವಿಗ್ರಹ 
ಒಂಬತ್ತು ಅಡಿ ಎತ್ತರವೂ ಅದರ ಮೇಲೆ ಮಕರತೋರಣ ಲತಾತೋರಣ 
ದ್ವಾದಶ ಮೂರ್ತಿಗಳ ಸಾಲು ಪ್ರಭಾವಳಿಗಳಿವೆ. ಮೂಲಬೇರದ ನಾಲ್ಕು 
ಕೈಗಳಲ್ಲಿ ಸದ್ಮ ಶಂಖ ಚಕ್ರ ಗದೆಗಳಿವೆ. ಚೆನ್ನಕೇಶವನ ಮುಖವು ಕಪ್ಪೆ 
ಚೆನ್ನಿಗರಾಯನ ಮುಖಕ್ಕಿಂತ ಸೌಮ್ಯವಾಗಿ ಸ್ತ್ರೀ ಲಕ್ಷಣಗಳಿಂದ ಕೂಡಿದೆ. 
ವಕ್ಷದಲ್ಲಿ ಶ್ರೀವತ್ಸ ಅಥವಾ ಲಕ್ಷ್ಮಿ ಕಂಡುಬರುವುದಿಲ್ಲ. ' ಬಲಗಡೆ 
ಭೂದೇವಿ ಪಾಶಫಲಗಳನ್ನೂ ಎಡಗಡೆ ಶ್ರೀಡೇವಿ ಫಲನದ್ಮಗಳನ್ನೂ 
ಹಿಡಿದಿರುವರು (ನೀಳಾ ವಿಗ್ರಹವಿಲ್ಲ). ಇವರ ಪಕ್ಕದಲ್ಲಿ ಚಾಮರಧಾರಿಣಿ 
ಯರಿರುವರು. ಕೇಶವನು ಮಣಿಮಕುಟ, ಮಕರಕುಂಡಲ, ಭುಜಕೀರ್ತಿ, 
ಉಂಗುರ, ಹಾರ, ಕಟಬಂಧ, ಅಂದಿಗೆ, ಕಾಲುಬೆರಳಿಗೆ ಉಂಗುರ, ಇತ್ಯಾದಿ 
ಆಭರಣಗಳನ್ನು ಧರಿಸಿರುವನು. ಮಕರತೋರಣದ ಮೇಲಿನ ಲತಾ 
ತೋರಣದಲ್ಲಿ ದಶಾವತಾರಗಳಿವೆ. ಅದರಮೇಲೆ ದ್ವಾದಶಮೂರ್ತಿಗಳಿವೆ. 
ಪ್ರಭಾವಳಿಯ ಅಂಚಿನಲ್ಲಿ ಅಷ್ಟದಿಕ್ಪಾಲಕರಿರುವರು. ಪೀಠದಮೇಲೆ 
ಅಂಜಲಿಹೆಸ್ತನಾದ ಗರುಡನಿರುವನು. ಇಲ್ಲಿಯೇ ವಿಷ್ಣುವರ್ಧನನ ಶಾಸನ 
ವಿದೆ: 

“ ವಿಷ್ಣುರ್ಜಿಷ್ಣುಮಹೀಪಾಲಃ ಪಾಲಿತಾಖಿಲ ಭೂತಲಃ | 
ದೇವದೇವೇಶ ವಿಜಯನಾರಾಯಣ ಮುಚೀಕರತ್‌ ॥ 

ಉತ್ಸವಕ್ಕಾಗಿ ಈಗ ಉಪಯೋಗಿಸುತ್ತಿರುವ ಕೇಶವ ವಿಗ್ರಹದ ಪೀಠ 
ದಲ್ಲಿ ನಿಷ್ವಕ್ಸೇನ ಮತ್ತು ನವನೀತಕೃಷ್ಣ ಇರುವರು. 

ಕಪ್ಪೆಚೆನ್ಸಿಗ ದೇವಾಲಯ: ಇದನ್ನು ಶಾಂತಲೆಯ ೧೧೧೭ 
ರಲ್ಲಿಯೇ ನಿರ್ಮಿಸಿದಂತೆ ಶಾಸನಗಳಿಂದ ತಿಳಿದುಬರುತ್ತದೆ. ನಿಜಯನಗರದ 
ಕಾಲದಲ್ಲಿಯೂ, ಕ್ರಿ.ಶ. ೧೬೮೯ರವರೆಗೂ ಇಲ್ಲಿ ಪೂಜೆ ನಡೆಯುತ್ತಿದ್ದು 
ದರಿಂದ ಪ್ರಚಾರದಲ್ಲಿರುವ “ ಜಕಣಾಚಾರಿ-ಡಂಕಣಾಜಾರಿ” ಕಥೆಗೆ 
ಯಾವ ಆಧಾರವೂ ಇಲ್ಲ. ಈ ದೇವಾಲಯದಲ್ಲಿ ಎರಡು ಗರ್ಭಗುಡಿ 
ಗಳಿವೆ. ಪಶ್ಚಿಮ ಗರ್ಭಗುಡಿಯಲ್ಲಿ ಚೆನ್ನಕೇಶವ, ದಕ್ಷಿಣ ಗುಡಿಯಲ್ಲಿ ಈಚೆಗೆ 
ಇಟ್ಟ ವೇಣುಗೋಪಾಲ ವಿಗ್ರಹೆಗಳಿನೆ. ಇವನ್ನು ನಕ್ಷತ್ರಾಕಾರದ ಜಗಲಿಯ 
ಮೇಲೆ ಕಟ್ಟಲಾಗಿದೆ. ಉತ್ತರದ್ವಾರದ ಪಶ್ಚಿಮಕ್ಕೆ ಗೋಡೆಯ ಮೇಲೆ 


ಫ್ಲಿಲೆ ಹೊಯ್ಸಳ ವಾಸ್ತುಶಿಲ್ಪ 


ಶಾಂತಲೆಯ ಶಾಸನವಿದೆ. ಈ ದೇವಾಲಯದ ತೆಕೆದಿದ್ದ ಮಂಡಪವನ್ನು 
ಇನ್ಮುಡಿ ನೀರಬಲ್ಲಾಳನು ೧೨೦೬ರಲ್ಲಿ ಜಾಲಂದ್ರಗಳಿಂದ ಮುಚ್ಚಿದನು. 
ಗರ್ಭಗುಡಿಯ ಹೊರಗೋಡೆಯಲ್ಲಿ ಮೂರು ಸಣ್ಣ ಗುಡಿಗಳಿವೆ. ಪಶ್ಚಿಮದ 
ಗುಡಿಯಲ್ಲಿ ಷಟ್ಟೋಣದ ಮಧ್ಯೆ ಸುದರ್ಶನ ಚಕ್ರ, ದಕ್ಷಿಣ ಗುಡಿಯಲ್ಲಿ 
ಗಣೇಶ, ಉತ್ತರ ಗುಡಿಯಲ್ಲಿ ಹಂಸವಾಹನೆಯಾದ ಅಕ್ಷಮಾಲ ಪಾಶ 
ಅಂಕುಶ-ಪುಸ್ತ ತೆ ಹಿಡಿದಿರುವ ಸರಸ ತ್ರಿ ಗೂಡಿನಲ್ಲಿ ಗರುಡನ ಮೇಲಿರುವ 
ವಿಷ್ಣು-ಲಕ್ಷ್ಮೀ ಗಜಪೀಠದ ಮೇಲೆ ಇರುವರು. ವೇಣುಗೋಪಾಲ 
ಗರ್ಭಗುಡಿಯ ದ್ವಾರದ ಮೇಲೆ ಹಿರಣ್ಯಕಶಿಪು ವಥೆಯನ್ನು ತೋರಿಸಿದೆ. 
ಚೆನ್ನಕೇಶವ ನಿಗೃಹ ಪೀಠದ ಮೇಲೆ ಆರೂವರೆ ಅಡಿ ಎತ್ತರವಿದೆ. 
ಪ್ರಭಾವಳಿಯಲ್ಲಿ ಚೀ ಅಷ್ಟ ದಿಕ್ಸಾ ಲಕರು ಇರುವರು. ಪೀಠದ 
ಮೇಲೆ ಗರುಡ ಮತ್ತು ಶಾಂತಲೆಯ ತಟ ಜಿ 
“ ಶಾಸ್ತ್ರಿಕೃತ್‌ ಸರ್ವಭೂತಾನಾಂ ಪ್ರತಿಷ್ಠಾ ವಿಷ್ಣುಕಾನ್ಮಯಾ | 

ಚೆನ್ನಕೇಶವದೇವಸ್ಮ ಶಾಂತಿದೇವ್ಯಾಕೃತೋತ್ತಮಾ | 

ಪಟ್ಟ ಮಹಾದೇವಿ,” 

೨. ಹಳೆಯ ಬೀಡು : ಹಳೆಯ ಬೀಡು ಎಂಬ ಹೆಸರು ಗಂಗ 
ಚೆಂಗಾಳ್ವ ರಾಷ್ಟ್ರಕೂಟರ ಕಾಲದಲ್ಲಿಯೇ ಪ್ರಸಿದ್ಧವಾಗಿದ್ದಿತು. ರಾಷ್ಟ್ರ 
ಕೂಟ ಧ್ರುವ ನಿರುಪಮನು ಇಲ್ಲಿ ಕೆರೆಯನ್ನು ಕಟ್ಟಿ ಸಿದುದರಿಂದ ಧೋರ 
(ಧ್ರುವ) ಸಮುದ್ರ ಎಂಬ ಹೆಸರು ಬಂದಿತೆಂದು ಊಹಿಸಲಾಗಿದೆ. 
ಅನಂತರ ಹೊಯ್ಸಳ ನಿನಯಾದಿತ್ಯನು ಸೊಸೆವೂರು (ಅಂಗಡಿ, ಮೂಡಿಗೆರೆ 
ತಾಲ್ಲೂಕು) ರಾಜಧಾನಿ ಮಾಡಿಕೊಂಡಿದ್ದು, ಚೆಂಗಾಳ್ವರನ್ನು ಸೋಲಿಸಿದ 
ಮೇಲೆ ಹಳೇಬೀಡಿನಲ್ಲಿ ನೆಲಸಿದನು. .. ಯಾದವ ವಂಶದವರೆಂದು ಹೇಳಿ 
ಕೊಂಡ ಹೊಯ್ಸಳರು ಥೋರಸಮುದ್ರವನ್ನು ದ್ವಾರಾವತೀ ಅಥವಾ 
ದ್ವಾರಕೆಯ ಹೆಸರಿನಲ್ಲಿ ದ್ವಾರಸಮುದ್ರವಾಗಿ ಮಾಡಿದರು. ಹಳೇಬೀಡಿನ 
ಹತ್ತಿರ ಪುಷ್ಪಗಿರಿ ಎಂಬ ಬೆಟ್ಟದಲ್ಲಿ ಮೆಲ್ಲಿಕಾರ್ಜುನ ದೇವಾಲಯವಿರುವುದ 
ರಿಂದ ಶ್ರೀಶೈಲ ಪುಪ್ಪಗಿರಿಯ ಮಲ್ಲಿಕಾರ್ಜುನ ಇಲ್ಲಿಯೂ ಶ್ರೀಗಿರಿ 
(ಶೃಂಗೇರಿ)ಯಲ್ಲೂ ಹೊಯ್ಸಳರಿಗೆ ಮುಂಚೆಯೇ ನೆಲಸಿದ್ದಂತೆ ಕಂಡು 
ಬರುವುದು. 


Qe 


£0 


೧೧೦೧೮ 


೧ಂ೦೧ಇ)ಐಣ೧ಣ 


ಜಬ್‌: 08 


೧೦೮೫ 


ಎ 


[Yo 


ಆ 


ಈ 


ನೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ೩೯ 


ಸುಮಾರು ಮುನ್ನೂರು ವರ್ಷ ಹೊಯ್ಸಳ ಸಾಮ್ರಾಜ್ಯಕ್ಕೆ ಮುಖ್ಯ 
ಪಟ್ಟಣವಾದ ಧೋರಸಮುದ್ರದಲ್ಲಿ ದೇವಾಲಯಗಳನ್ನು ಬಿಟ್ಟರೆ ಮಿಕ್ಳಾವ 
ಅನಶೇಷಗಳೂ ಸಿಕ್ಕದೆ ಇರುವುದು ಶೋಚನೀಯವಾಗಿದೆ. ಅರಮನೆಯ 
ನಿವೇಶನ ಎಂದು ಕರೆಯುವ ಪ್ರದೇಶದಲ್ಲಿ ಈಜೆಗೆ ಕೆಲವು ಕುರುಹುಗಳು 
ಮಾತ್ರ ಸಿಕ್ಕಿವೆ. ಇಲ್ಲಿನ ದೇವಾಲಯಗಳಲ್ಲಿ ಹೊಯ್ಸಳೇಶ್ವರ, ಕೇದಾ 
ರೇಶ್ವರ ಮತ್ತು ಸಂಚದೇವಾಲಯಗಳು ಮುಖ್ಯವಾದುವು. 

(೧) ಹೊಯ್ಸಳೇಶ್ವರ: ಇದು ಹೊಯ್ಸಳ ರೀತಿಯ ದೇವಾಲಯಗಳ 
ಲ್ಲೆಲ್ಲ ದೊಡ್ಡ ದಾಗಿದ್ದರೂ ಅದ್ಭುತವಾದ ಕಲಾಕೌಶಲ್ಯ ಕಂಡುಬರುವುದ 
ರಿಂದ ಸುಂದರವಾಗಿಯೂ ಇದೆ. ಇದರ ನಿರ್ಮಾಣ ಕ್ರಿಸ್ತ ಶಕ೧೧೨ಗಕ್ಕೆ 
ಸ್ವಲ್ಪ ಹಂದೆ ಆಯಿತೆಂದೂ, ದೇವಾಲಯದ ಹೆಸರು ನಿಷ್ಣುವರ್ಧನ 
ಹೊಯ್ಸಳೇಶ್ವರ ಎಂದೂ, ಕಟ್ಟಿಸಿದವನು ವಿಷ್ಣುವರ್ಧನನ ದಂಡನಾಯಕ 
ನಾದ ಕೇತಮಲ್ಲನೆಂದೂ ಒಂದು ಶಾಸನದಿಂದ ತಿಳಿದುಬರುತ್ತದೆ 
(ಬೇಲೂರು ೧೪೭). ದೇವಾಲಯವನ್ನು ಹದಿನೈದು ಅಡಿ ನಿಶಾಲವಾಗಿರುವ 
ಎತ್ತರವಾದ ಜಗತಿಯ ಮೇಲೆ ಕಟ್ಟಿದೆ. ಎರಡು ದೊಡ್ಡ ಗರ್ಭಗುಡಿಗಳಲ್ಲಿ 
ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಲಿಂಗಗಳಿವೆ. ಮೇಲಿದ್ದ ದೊಡ್ಡ 
ಶಿಖರಗಳು ಈಗ ಅದೃಶ್ಯವಾಗಿವೆ. ಗರ್ಭಗೃಹದ ದಕ್ಷಿಣ ಪಶ್ಚಿಮ 
ಮತ್ತು ಉತ್ತರ ಗೋಡೆಗಳಲ್ಲಿರುವ ದೊಡ್ಡ ಗೂಡುಗಳಿಗೆ ಅನುಸಾರವಾಗಿ 
ಹೊರಗಡೆಯೂ ಎರಡು ಗೋಪುರಗಳುಳ್ಳ ಗೂಡುಗಳಿವೆ. ಪ್ರತಿಯೊಂದು 
ಗರ್ಭಗುಡಿಯ ಮುಂಜಿ ಸುಕನಾಸಿ ನವರಂಗಗಳಿದ್ದು ಎರಡು ನವರಂಗಗಳು 
ಕೂಡಿಕೊಂಡಿವೆ. ಜಗತಿಯಿಂದ ನವರಂಗಕ್ಕೆ ಪೂರ್ವದಿಂದ ಎರಡು, 
ಉತ್ತರದಿಂದ ಒಂದು, ದಕ್ಷಿಣದಿಂದ ಒಂದು ದ್ವಾರಗಳಿವೆ. ಮೆಟ್ಟಿಲುಗಳ 
ಸಕ್ಕಗಳಲ್ಲಿ ಸಣ್ಣ ಗುಡಿಗಳಿವೆ. ಪ್ರತಿ ಗರ್ಭಗುಡಿಯ ಮುಂದೆ ನಂದಿ 
ಮಂಡಪ, ನಂದಿ ಇವೆ. ದಕ್ಷಿಣದ ನಂದಿಯ ಹಿಂದೆ ಪಶ್ಚಿಮಾಭಿಮುಖವಾದ 
ಸೂರ್ಯದೇವಾಲಯವಿದೆ.. ಬೇಲೂರು ಕೇಶವ ದೇವಾಲಯವಿದ್ದಂತೆ 
ಇಲ್ಲಿಯೂ ಮೊದಲು ತೆರೆದ ರಂಗಮಂಡಪವಿದ್ದಿತು. ಆದರೆ ಒಂದನೇ 
ನರಸಿಂಹನ ಕಾಲದಲ್ಲಿ ಮುಖ್ಯ ಶಿಲ್ಪಿಯಾದ ಕೇದಾರೋಜಸಿಗಾಗಿ 
ಕಾಳಿದಾಸಿ ದಾನೋಜ ಎಂಬುವರು ಜಾಲಂದ್ರಗಳೆನ್ನೂ ಹೊಸ ನಾಲ್ಕು 


೪೦ ಹೊಯ್ಯಳ ವಾಸ್ತುಶಿಲ್ಪ 


ದ್ವಾರೆಗಳೆನ್ನೂ ಮಾಡಿದರು. ಇಮ್ಮಡಿ ಬಲ್ಲಾಳನ ಕಾಲದಲ್ಲಿ ಈ 
ದೇವಾಲಯವು ಮತ್ತಷ್ಟು ಬೆಳೆಯಿತು. 
ಕೆತ್ತನೆ ಕೆಲಸದಲ್ಲಿ ಪೌರಾಣಿಕ ಕಥೆಗಳ ಪಟ್ಟಿಯು ಗಮನಾರ್ಹ 
ವಾಗಿದೆ. ದೇವಾಲಯದ ಹೊರಗಿನ ಗೋಡೆಯ ಸುತ್ತಲೂ ಈ ಪಟ್ಟಿ ಕೆಯು 
ಇದ್ದರೂ ಕಥೆಯು ಒಂದೇ ಸರಣಿಯಲ್ಲಿಲ್ಲ. ಕಲ್ಲುಗಳನ್ನು ಜೋಡಿಸಿರು 
ವುದರಲ್ಲಿ ವ್ಯತ್ಯಾಸ ಮಾಡಿರುವರು. ಒಂಬತ್ತು ಅಂಗುಲ ಅಗಲದ ಈ 
ಪಟ್ಟ ಕೆಯಲ್ಲಿ ನಿಗ್ರಹೆಗಳು ಸಣ್ಣಸಣ್ಣಗಿವೆ. ಈಶಾನ್ಯದಿಂದ ಆರಂಭಿಸಿದರೆ 
ಐದಡಿ ಉದ್ದದ ಒಬ್ಬ ಅಧಿಕಾರಿಯ (ಕೇತಮಯ್ಯೆ ?) ಆಸ್ಥಾನ ಚಿತ್ರವಿದೆ. 
ಶ್ರೀರಸಾಗರ ಮಥನ, ಶುಕ್ರ ಕಚದೇವಯಾನಿ ಕಥೆ, ಉಮಾಮಹೇಶ್ವರನ 
ಆಸ್ಥಾನ, ಬಲಿ ವಾಮನ, ವೀರಭದ್ರ, ಶಿವವಿಗ್ರಹಗಳಿವೆ. ಪೂರ್ವದಲ್ಲಿ 
ಉಮಾಮಹೇಶ್ವರ, ಕೃಷ್ಣನ ಚರಿತೆ, ಮಹಾಭಾರತದ ವಿರಾಟಪರ್ವ, 
ಆಗ್ನೇಯದಲ್ಲಿ ಮಹಾಭಾರತ ಯುದ್ಧದ ಭೀಷ್ಮ ದ್ರೋಣ ಪರ್ವಗಳ ಕಥೆ, 
ನೈರುತ್ಯದಲ್ಲಿ ಕರ್ಣ ಶಲ್ಯ ಪರ್ವಗಳ ಕಥೆಯಿಂದ ಭಾರತವು ಮುಗಿದಿದೆ. 
ಅನಂತರ ಪುನಃ ಉಮಾಮಹೇಶ್ವರ, ಅರ್ಜುನನ ಪಾಶುಪತಾಸ್ತ್ರ 
ಸಂಪಾದನೆ, ಅರಣ್ಯಪರ್ವದ ಸೈಂಧವನ ಕಥೆ, ಭೀಮ-ಭಗದತ್ತ ಯುದ್ಧ, 
ತಾಂಡವೇಶ್ವರ, ಗಣೇಶ, ಮೋಹಿನಿ, ನಿಷ್ಣುಶಿವಪಾರ್ವತಿ, ಷಣ್ಮುಖ, ಬ್ರಹ್ಮ 
ಇತ್ಯಾದಿ ವಿಗ್ರಹೆಗಳಿವೆ. ಪಶ್ಚಿಮದ ಗೋಡೆಯಮೇಲೆ ಅನಂತಶಾಯ್ಕಿ 
ಪ್ರಹ್ಲಾದ-ನರಸಿಂಹ, ರಾಮರಾವಣ ಯುದ್ಧ (ಶಿಲ್ಪಿ-ತಾನಗುಂದೂರ 
ಹರಿದಾಸಿ), ಇಂದ್ರ ಬ್ರಹ್ಮ ಸರಸ್ವತೀ ಧರಣೀವರಾಹ,- ಮಹಾಭಾರತದ 
ಕರ್ಣಾರ್ಜುನ ಯುದ್ಧ, ದುಶ್ಯಾಸನ ವಧ, ಮೋಹಿನೀ- ದಕ್ಷಿಣಾಮೂರ್ತಿ, 
ಕಾಳೀಪೂಜೆ - ನರಬಲಿ, ರಾಮಾಯಣದ ಕೆಸ್ಬಿಂಧ ಕಾಂಡದ ಕಥೆ, 
ಖಾಂಡವದಹನ, ತ್ರಿಮೂರ್ತಿ (ಶಿಲ್ಪಿ-ಬೇಲೂರ ಲಕಪ), ಶಾರದಾ, 
ನೃಥ-ರತಿ, ಪುನಃ ಇಂದ್ರ ಕೀಲ-ಪಾಶುಸತಾಸ್ತ್ರ ಕಥೆ (ಶಿಲ್ಪಿ ಕೇತಣ), 
ರಾಮಾಯಣದ ಅರಣ್ಯ ಕಾಂಡ ಮತ್ತು ಸುಂದರ ಕಾಂಡದ ಕಥೆ, 
ಮೋಹಿನೀ-ಭಸ್ಮಾಸುರ, ವಿಷ್ಣುವಿನ ದ್ವಾದಶಮೂರ್ತಿಗಳು, ದ್ವಾದಶಾ 
ದಿತ್ಯರು, ಮಹಾಭಾರತದ ಭೀಷ್ಮಾರ್ಜುನ ದ್ರೋಣಾರ್ಜುನ ಯುದ್ಧಗಳು; 
ಉತ್ತರ ಗರ್ಭಗುಡಿಯ ಪಶ್ಚಿಮದಲ್ಲಿ ಶಿವ-ಮೋಹಿನೀ, ಉಗ್ರನರಸಿಂಹ 


೧% ಬೀಜ ೧% roo ಇಲಿ 


ಸ! ೩ 1.11. 


ಚ ಇಡೆ 1. ವೃ ಐ(|[ 


೪ 


ಕೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ೪೧ 


(ಹರಿಪ), ಸಪ್ತಮಾತೃಕೆಯರು, ಅಭಿಮನ್ಯು ವಧ, ದುಶ್ಯಾಸನ ವಧ, 
ಭೀಮ-ಭಗದತ್ತ, ಸಂಶಪ್ತಕ ವಧ, “ಟಲಿಸ್ಫೋಪ್‌” (?) (ಶಿಲ್ಪಿ 
ಹರಿಸ), ವಿಷ್ಣು ಅವತಾರಗಳು, ಮೋಹಿನಿ, ದಕ್ಷಿಣಾಮೂರ್ತಿ, ಉಮಾ 
ಮಹೇಶ್ವರನ ಆಸ್ಥಾನ, ತಾಂಡವ ಸರಸ್ಪತಿ, ಗಜಾಸುರಮರ್ದನ ಮತ್ತು 
ನೃತ್ಯಗಣೇಶ, ಪಾರ್ವತಿ ಮತ್ತು ಮುಂಗಸಿ, ಅಶೋಕವೃಕ್ಷದೋಹೆದ, 
ಶಿವಪಾರ್ವತಿ ವಿಷ್ಣು ಗಣೇಶರಿರುವ ಆಸ್ಥಾನ, ಇತ್ಯಾದಿ ವಿಗ್ರಹಗಳಿವೆ. 
(೨) ಮಹಾದ್ವಾರಗಳು : ಒಂದನೇ ನರಸಿಂಹನ ಕಾಲದಲ್ಲಿ ತೆರೆದ 
ನವರಂಗ ಮಂಡಪವು ಮುಚ್ಚಲ್ಪಟ್ಟು ದಕ್ಷಿಣ, ಆಗ್ನೇಯ, ಈಶಾನ್ಯ ಮತ್ತು 
ಉತ್ತರದಲ್ಲಿ ನಾಲ್ಕು ಮಹಾದ್ವಾರಗಳನ್ನು ಮಾಡಲಾಯಿತು. ಇವುಗಳಲ್ಲಿ 
ದಕ್ಷಿಣ ದ್ವಾರ ಅತ್ಯುತ್ತಮವೆಂದು ಹೇಳಬಹುದು. ದ್ವಾರದ ಎರಡು 
ಪಕ್ಕದಲ್ಲೂ ಆರು ಅಡಿ ಎತ್ತರದ ದ್ವಾರಪಾಲಕ ವಿಗ್ರಹಗಳಿವೆ. ಬಲಗಡೆ 
ದ್ವಾರಪಾಲಕನು ಡಮರುಗ ಸರ್ಪವನ್ನು ಹಿಡಿದು ಮೂರು ಕಣ್ಣು ಜಟಾ: 
ಮಕುಟಿ ಹೊಂದಿರುವನು. . ಮುಂದಿನ ಎರಡು ಕೈಗಳು ಮುರಿದು 
ಹೋಗಿವೆ. ಎಡಗಡೆಯ ದ್ವಾರಪಾಲಕನ ಹಿಂದಿನ ಕೈಗಳಲ್ಲಿ ಜ್ವಾಲೆ 
ಡಮರುಗಗಳಿವೆ. ದ್ವಾರದ ಮೇಲೆ ಹನ್ನೆರಡು ಅಡಿ ಉದ್ದ, ಮೂರು ಅಡಿ 
ಎತ್ತರವಿರುವ ಕಲ್ಲಿನಮೇಲೆ ಅಷ್ಟಭುಜದ ಅಂಧಕಾಸುರ ಸಂಹಾರ 
ಮೂರ್ತಿಯು ತಾಂಡವ ಮಾಡುತ್ತಿರುವನು... ಅಂಧಕಾಸುರ, ನಂದಿ 
ಪರಿವಾರ ದೇವತೆಗಳು ಶಿವನಕಡೆ ನೋಡುತ್ತಿರುವರು. ದೇವರ ತಲೆಯ 
ಮೇಲೆ ಐದು ಹೆಡೆಗಳ ಸರ್ಪ, ಶಿಖರವಿದೆ. ಬಲ ಮತ್ತು ಎಡಭಾಗಗಳಲ್ಲಿ 
ಬ್ರಹ್ಮ ವಿಷ್ಣು ವಿಗ್ರಹಗಳಿವೆ. ಯೋಧನನ್ನು ಬಾಯಲ್ಲಿ ಹಿಡಿದಿರುವ 
ಮಕರ, ಅದರಮೇಲೆ ವರುಣ, ಅದರ ಕಾಲಿನ ಹತ್ತಿರ ನೀರಾಸನದಲ್ಲಿರುವ. 
ಯೋಧರು ಎರಡು ಪಕ್ಕಗಳಲ್ಲೂ ಇರುವರು. ಅಂಚಿನಲ್ಲಿ ಸರ್ಪವನ್ನು 
ಕಚ್ಚಿಕೊಂಡಿರುವ ಸಿಂಹೆ ಗಜದೊಡನೆ ಮತ್ತು ಸಳನೊಡನೆ ಹೋರಾಡು 
ನಂತಿಡೆ. ಈ ಮಕರ ತೋರಣದಮೇಲೆ ಸಪ್ತಮಾತೃಕೆಯರು ನರ್ತಕರು, 
ಅಷ್ಟದಿಕ್ಪಾಲಕರು ಇರುವರು. “ಸ್ವಸ್ತಿ ಶ್ರೀಮತು ಪ್ರತಾಪ ಹೊಯ್ಸಳ 
ನಾರಸಿಂಹದೇವನ ರೂವಾರಿ ಕೇದಾರೋಜಂಗೆ ಮಲಪರ ಗಂಡಭೇರುಂಡ. 
ಕೂವಾರಿ ಗಿರಿವಜ್ರದಂಡ ರೂವಾರಿ ಕಾಳಿದಾಸಿ ಗೆಯ್ದ ಮಕರತೋರಣ | 


೪೨ ಹೊಯ್ಸಳ ವಾಸು ಶಿಲ್ಪ 


ಮಂಗಳಂ ಶ್ರೀ.” ಈ ದ್ವಾರದ ಮೂಲಕವಾಗಿಯೇ ಅರಮನೆಯಿಂದ 
ಚಕ್ರವರ್ತಿಗಳು ಪ್ರಾತಃಕಾಲದಲ್ಲಿ ಪ್ರವೇಶಿಸಿ ಹೊಯ್ಸಳೇಶ್ವರ ಲಿಂಗ 
ವನ್ನು ದರ್ಶಿಸುತ್ತಿದ್ದರು. 

ಆಗ್ನೇಯದ ದ್ವಾರವು ದೇಮೋಜನ ಕೆಲಸ (ಪೂರ್ವದ ಬಾಗಿಲು 
ವಾಡನ ದೇಮೋಜ ಗೇದ). ದಶಭುಜದ ತಾಂಡವೇಶ್ವರ, ಲತಾತೋರಣ, 
ಪುಷ್ಪತೋರಣ, ಮಕರತೋರಣಗಳಲ್ಲಿ ಅಷ್ಟದಿಕ್ಸಾಲಕ, ನರಸಿಂಹ, 
ಸರಸ್ವತಿ, ಬ್ರಹ್ಮ, ಗಣೇಶ, ಪಾರ್ವತಿ, ಭೈರವ, ಇಂದ್ರಾಣಿ, ಕೇಶವ, 
ಸೂರ್ಯನಾರಾಯಣ, ಇತ್ಯಾದಿ ನಿಗ್ರಹಗಳಿವೆ. ಈಶಾನ್ಯ ಮತ್ತು 
ಉತ್ತರ. ದ್ವಾರಗಳು ಕಲಾದೃಷ್ಟಿಯಿಂದ ಆಗ್ಲೇಯ ಮತ್ತು ದಕ್ಷಿಣ 
ದ್ವಾರಗಳಷ್ಟು ಸಮರ್ಪಕವಾಗಿಲ್ಲ. 

(೩) ಕೇದಾರೇಶ್ವರ ದೇವಾಲಯ : ಇದು ಸಣ್ಣದಾಗಿದ್ದರೂ ಸೋಮ 
ನಾಥಪುರದ ಕೇಶವ ದೇವಾಲಯದಂತೆ ಕಲಾದೃಷ್ಟಿಯಿಂದ ಸಮರ್ಪಕವಾ 
ಗಿದೆ. ಮೊದಲು ಏಕಕೂಟವಾಗಿದ್ದುದನ್ನು, ತ್ರಿಕೂಟವಾಗಿ ಮಾರ್ಪಡಿಸಿ 
ದಂತೆ ಕಂಡುಬರುತ್ತದೆ. ಕಪ್ಸೆಚೆನ್ನಿ ಗದೇವಾಲಯದಷ್ಟೆ ಪ್ರಮಾಣದ 
ಲ್ಲಿದ್ದರೂ ಹೊರಗೋಡೆಗಳಲ್ಲಿ ಅಮೋಘವಾದ ಚಿತ್ರಸಟ್ಟಿಕೆಗಳಿವೆ. ಇದರ 
ತಲವಿನ್ಯಾಸ ಕೇವಲ ಪೂರ್ವಾಭಿಮುಖವಾಗಿಯೂ ಇಲ್ಲ; ಬೇಲೂರ 
ಚೆನ್ನಕೇಶವ ಮತ್ತು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯಗಳಂತೆ 
ಪೂರ್ವದಿಂದ ೧೮ ಡಿಗ್ರಿ ಈಶಾನ್ಯಕ್ಕೂ ಇಲ್ಲ. ಸುಮಾರು ಹೆದಿನ್ಫದು 
ಡಿಗ್ರಿ ಆಗ್ನೇಯಕ್ಕೆ ತಿರುಗಿಕೊಂಡಿದೆ. ಈ ದೇವಾಲಯವನ್ನು ಫರ್ಗುಸನ್‌, 
ಪರ್ಸಿ ಬ್ರೌನ್‌ ಮುಂತಾದವರು ವಿಶೇಷವಾಗಿ ಹೊಗಳಿರುವರು. 

(೪) ಹಳೆಯಜೀಡಿನ ಪ್ರಾಚೀನ ನಿವೇಶನ: ಈ ನಿವೇಶನಗಳನ್ನು 
ಶೋಧಿಸಿದರೆ ಹೊಯ್ಸಳರ ಕಾಲದ ನಗರ ನಿರ್ಮಾಣ ಕ್ರಮ ಕಂಡುಬರು 
ತ್ತದೆ, ಹೊರಗಿನ ಕೋಟಿಯು ಹೊಯ್ಸಳೇಶ್ವರ ದೇವಾಲಯದಿಂದ ಕೆರೆಯ 
ಸಚ್ಚಿ ವರೆಗೆ ದೊಡ್ಡ ಕಲ್ಲುಗಳಿಂದ ಗಾರೆ ಇಲ್ಲದೆ ಕಟ್ಟಲಾಗಿದ್ದಿತು. ನಗರೇಶ್ವರ 
ದೇವಾಲಯ ಅದರ ಪುತ್ತಿರ ಇರುವ ನಾಲ್ಕು ಗುಡಿಗಳು ಬಹುಶಃ ೧೨ನೆಯ 
ಶತಾಬ್ದದಲ್ಲಿ ನಿರ್ಮಿತವಾದವು. ಇವುಗಳ ಶಿಲ್ಪವು ಕೇದಾರೇಶ್ವರ ಶಿಲ್ಪ 
ದಂತೆಯೇ ಸುಂದರವಾಗಿದೆ. : ದೇವಾಲಯದ ಗೋಡೆಗಳನ್ನು ಹೊರ 


ite TEE HL TT ಚ್ಪಹ್ಚ್ಚ್ಸ್ಪ್‌ರ್ಕತಟ್ಟ್‌ಕಟ ್ಕಕಷ್ಟ್ಟ್ಟ 


ಬೀಡಿನ ಹೊಯ್ಬಳೇಶ್ವರ ದೇನಾಲಯ- ಈಶಾನ್ಯ ದೃಶ್ಯ 


ನೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ೪ಷ್ಠಿ 


ಭಾಗದಲ್ಲಿ ಚಚ್ಚ್‌ ಕನಾದ ದೊಡ್ಡ ಚಪ್ಪಓ ಕಲ್ಲುಗಳಿಂದಲೂ, ಒಳ 
ಗೋಡೆಯನ್ನು ದೊಡ್ಡ ಇಟ್ಟ ಗೆಗಳಿಂದಲೂ ತುಂಬುತ್ತಿದ್ದರು. ಬಹುಶಃ 
ನಗರೇಶ್ವರ ದೇನಾಲಯದ ಸ್ಥಳ ವ್ಯಾಪಾರದ ಪೇಟಿಯಾಗಿದ್ದಿತು. ಮುಖ್ಯ 
ರಸ್ತೆಯು ಪಶ್ಚಿಮದಿಂದ ಪೂರ್ವಕ್ಕೆ ಬೇಲೂರು ಬಾಗಿಲಿನಿಂದ ಹೊಯ್ಸ 
ಳೇಶ್ವರ ದೇವಾಲಯದವರೆಗೆ ಹೋಗುತ್ತಿದ್ದಿತು. ನಗರೇಶ್ವ ಕ್ಸ ಪಶ್ಚಿಮ 
ದಲ್ಲಿರುವ ರುದ್ರೇಶ್ವರ ತ್ರಿಕೂಟಾಚಲದಲ್ಲಿ ಎರಡು ಲಿಂಗ ವೀರಭದ್ರ 
ವಿಗ್ರಹಗಳು ಇವೆ. ಇದಕ್ಕೆ ಪಶ್ಚಿಮದಲ್ಲಿ ಬೆಣ್ಣೆಗುಡ್ಡದ ಹತ್ತಿರ ನೆಲಮಾಳಿಗೆ 
ಇದೆ. ಇದಕೆ ಪಶ್ಚಿಮದಲ್ಲಿ ನಡುಗೇರಿಯಿದ್ದಿತು. ಇದರ ಸುತ್ತಲೂ 
ಮತ್ತೊಂದು ಒಳಕೋಟಿ ಇದ್ದಿತು. ಬೆಣ್ಣೆ ಗುಡ್ಡದ ಪಶ್ಚಿಮಕ್ಕೆ ಸುಮಾರು 
ಐವತ್ತು ಅಡಿ ಆಳದ ಕಂದಕ್ಕ ದೊಡ್ಡ ಕೋಟಿಯ ಗೋಡೆ ಇದ್ದು, ಇವಕ್ಕೆ 
ಮುಂದೆ ಮತ್ತೊಂದು ಸಣ್ಣ ಕೋಟಿ ಕಂದಕಗಳಿದ್ದವು. ಈ ಕೋಟಿಯ 
ಗೋಡೆಯ ಹೊರಭಾಗವನ್ನು ದೊಡ್ಡ ಕಲ್ಲುಗಳಿಂದಲೂ ಒಳಭಾಗವನ್ನು 
ಮಣ್ಣಿನಿಂದಲೂ ಮಾಡಲಾಗಿದೆ. ಈ ಗೋಡೆಯ ಮೇಲೆ ನೂರು ಗಜಕ್ಕೆ 
ಒಂದು ಬತೇರಿ ಇದೆ. ಇದರ ನೈರುತ್ಯದಲ್ಲಿ ರಸ್ತೆಯು ಎರಡು ದೊಡ್ಡ 
ಗೋಡೆಗಳ ಮಧ್ಯೆ ಹೋಗುತ್ತದೆ. ಇದು ಬಹುಶಃ ಬೇಲೂರು ರಸ್ತೆ 
ಯಾಗಿದ್ದಿತು. ಮತ್ತೊಂದು ಬಾಗಿಲ ರಸ್ತೆಯು ಕಟ್ಟಿ ಸೋಮನಹಳ್ಳಿ 
ನೆರೆಯ ಕಡೆಗೆ ಹೋಗುವುದು. ಪೂರ್ವಕ್ಕೆ ಹೋಗುತ್ತ ನಗರದ 
ಆಗ್ನೇಯದಲ್ಲಿ ಶೂಲದ ವನನಿದೆ. ಇಲ್ಲಿರುವ ವೀರಗಲ್ಲುಗಳಿಂದ ಈ 
ಸ್ಥಳವು ಶ್ಮಶಾನವಾಗಿದ್ದಿತೆಂದು ಊಹಿಸಬಹುದು. 

(೫) ಜೈನ ಬಸದಿ: ಇವುಗಳಿಗೆ ದಕ್ಷಿಣದಲ್ಲಿ ಅನೇಕ ಜೈನ ನಿಗ್ರಹಗಳು 
ಬಿದ್ದಿವೆ. ಹೊಯ್ಸಳೇಶ್ವರಕ್ಕೆ ದಕ್ಷಿಣದಲ್ಲಿ, ಕೇದಾರೇಶ್ವರಕ್ಕೆ ಪಶ್ಚಿಮದಲ್ಲಿ 
ಮೂರು ಜೈನ ಬಸದಿಗಳಿವೆ. ಇವುಗಳಲ್ಲಿ ಪಾರ್ಶ್ವನಾಥ ಬಸದಿಯನ್ನು೧೧೩೩ 
ರಲ್ಲೂ, ಶಾಂತಿನಾಥ ಬಸದಿಯನ್ನು ೧೧೯೬ರಲ್ಲೂ, ಮಧ್ಯದಲ್ಲಿರುವ ಆದಿ 
ನಾಥ ಬಸದಿಯನ್ನು ಬಹುಶಃ ಅದೇ ಸಮಯದಲ್ಲೂ ನಿರ್ಮಿಸಲಾಯಿತು. 
ವಿಷ್ಣುವರ್ಧನನ ಆಸ್ತ ದಂಡನಾಯಕನಾದ ಗಂಗರಾಜನ ಮಗ ಬೊಪ್ಪನು 
ತಂದೆಯ ಹೆಸರಿನಲ್ಲಿ ಪಾರ್ಶ್ವನಾಥ ಬಸದಿಯನ್ನು ೧೧೩೩ರಲ್ಲಿ ಕಟ್ಟಿ 
ಸಿದನು. ಅದೇ ಸಮಯದಲ್ಲಿ ವಿಷ್ಣುವರ್ಧನನ ಮಗನಾದ ನರಸಿಂಹನು 


೪೪ ಹೊಯ್ಸಳ ವಾಸು ಶಿಲ್ಪ 


ಹುಟ್ಟಿ ದುದರಿಂದ ಬಂಕಾಪುರದಲ್ಲಿದ್ದ ವಿಷ್ಣುವರ್ಧನನು ಅದಕ್ಕೆ ವಿಜಯ 
ಪಾರ್ಶ್ವನಾಥನೆಂದು ಹೆಸರಿಟ್ಟು ಪ್ರಸಾದವನ್ನು ಸ್ವೀಕರಿಸಿದನು. ಈ ಬಸದಿ ( 
ಯಲ್ಲಿ ಗರ್ಭಗೃಹೆ ಸುಕನಾಸಿ ನವರಂಗ ಮುಖಮಂಡಪಗಳಿವೆ. ಬಲಿಪೀಠ 
೩೨ ದಳದ ಕಮಲದಂತಿಜೆ.  ಮುಖಮಂಡಪದಲ್ಲಿ ೩೨ ಸ್ತಂಭಗಳು, 
ಜಗತಿ, ಚಿತ್ರಫಲಕಗಳು ಇವೆ... ನವರಂಗದಲ್ಲಿರುವ ಇಪ್ಪತ್ತುನಾಲ್ಕು 
ನೀಠಗಳಮೇಲೆ ಬಹುಶಃ ತೀರ್ಥಂಕರರ ವಿಗ್ರಹಗಳಿದ್ದವು. : ನವರಂಗದ 
ಸ್ತಂಭಗಳು ಮತ್ತು ಭುವನೇಶ್ವರಿ ಬಹಳ ಸುಂದರವಾಗಿವೆ. ಗರ್ಭಗುಡಿ 
ಯಲ್ಲಿರುವ ಪಾರ್ಶ್ವನಾಥ ಸುಮಾರು ಹದಿನಾಲ್ಕು ಅಡಿ ಎತ್ತರ ಇದ್ದು 
ಏಳು ಹೆಡೆಗಳ ಸರ್ಪವನ್ನು ಶಿರದಮೇಲೆ ಹೊಂದಿದೆ. ನಿಂತಿರುವ 
ಈ ಮೂರ್ತಿ ಪ್ರಸನ್ನವದನವನ್ನು ಹೊಂದಿದೆ. ಅದರ ಹಿಂದೆ ಸರ್ಪದ. 
ಸುರಳಿಸುತ್ತಿದ ದೇಹವಿದೆ. ಪಕ್ಕಗಳಲ್ಲಿ ಸರ್ಪಫಣಾಛತ್ರ ಹೊಂದಿರುವ 
ಪುರುಷ ಸ್ರೀ ವಿಗ್ರಹಗಳಿವೆ. 

(೬) ಆದಿನಾಥ ಬಸದಿ; ಇದು ಚಿಕ್ಕದಾಗಿದ್ದರೂ ಸುಂದರವಾಗಿದೆ. 
ನವರಂಗದಲ್ಲಿರುವ ಶಾರದಾವಿಗ್ರಹ ಚಂದ್ರಹೀಠದಮೇಲೆ ಅಕ್ಷಮಾಲಾ, 
ಅಂಕುಶಪಾಶ ಪುಸ್ತಕವನ್ನು ಕೈಗಳಲ್ಲಿ ಹೊಂದಿದೆ. ಮೂಲವಿಗ್ರಹ ಭಂಗ 
ವಾಗಿ ಈಗ ಶಾಂಶಿನಾಥ ಬಸದಿಯಲ್ಲಿಡಲಾಗಿದೆ. ಈಗ ಒಂದು ಸ್ಥಾನಕ 
ಮೂರ್ತಿಯಿದೆ. ಈ ಬಸದಿಯನ್ನು ವಿಷ್ಣುವರ್ಧನನ ಕಾಲದಲ್ಲಿ ಕಟ್ಟ 
ಲಾಯಿತು (ಬೇಲೂರು ೩೩೫). 

(೭) ಶಾಂತಿನಾಥ ಬಸದಿ; ಇದು ವಿಜಯನಗರ ಕಾಲದಲ್ಲಿ ಬಹಳ 
ಮಟ್ಟಿಗೆ ಮಾರ್ಪಾಟುಹೊಂದಿತು. ಮುಂದಿನ ಮಾನಸ್ತಂಭ ೨೦ ಅಡಿ 
ಎತ್ತರವಿದ್ದು ಮೇಲ್ಭಾಗದಲ್ಲಿ ಯಕ್ಷವಿಗ್ರ ಹವಿದೆ. ಇಲ್ಲಿನ ಮೂಲವಿಗ್ರಹ 
ಸುಮಾರು ೧೪ ಅಡಿ ಎತ್ತರವಿದೆ. ನವರಂಗದಲ್ಲಿ ಶಿರೋಭಾಗವಿಲ್ಲದ. 
ಕುಳಿತಿರುವ ಆದಿನಾಥ ವಿಗ್ರಹನಿದೆ. 

ಬಸದಿಹಳ್ಳಿಯ ಆಗ್ನೇಯದಲ್ಲಿ ವಿರಕ್ತ ಮಠದ ಹತ್ತಿರ ಸುಂದರವಾದ 
ಶಿವಾಲಯವಿದೆ. ಇದರ ಸುಕನಾಸಿ ಮತ್ತು ಗರ್ಭಗುಡಿಗಳು ಮಾತ್ರ 
ಈಗಲೂ ಇವೆ. ಸುಕನಾಸಿಯ ಮೇಲ್ಭಾವಣಿಯಲ್ಲಿ ಅಂಧಕಾಸುರ 
ಮರ್ದನ ಅಷ್ಟದಿಕ್ಟಾಲಕ ವಿಗ್ರಹಗಳಿವೆ. ದೇವಾಲಯದ ಹಿಂಭಾಗದಲ್ಲಿ 


ಕೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ೪೫ 


@ ನ 


ರಾಮಾಯಣ ಕಥೆ, ದೊಡ್ಡ ವಿಗ್ರಹೆಗಳು ಕಂಡುಬರುತ್ತವೆ. ಜೋರ 
ಸಮುದ್ರ ಕೆರೆಯ ಏರಿಯಮೇಲೆ ನಂದಿ ಮುಂತಾದ ಅನೇಕ ವಿಗ್ರಹಗಳು 
ಬಿದ್ದಿವೆ. 

(೮) ನೀರಭದ್ರ ದೇವಾಲಯ ; ಇದು ಹಳೆಯಬೀಡಿನ ಆಗ್ನೇಯದಲ್ಲಿ 
ಕೋಟಿಗೋಡೆಯ ಹತ್ತಿರವಿದೆ. ಇದರ ಮುಖಮಂಡಪ ವಿಜಯನಗರ 
ಕಾಲದ್ದಾಗಿದೆ. ಆದರೆ ಒಳಗಿನ ನವರಂಗ ಸುಕನಾಸಿ ಗರ್ಭಗುಡಿಗಳು 
ಹೊಯ್ಸಳರ ಕಾಲದಲ್ಲಿ ಮಾಡಿದವುಗಳಾಗಿವೆ. ಗರ್ಭಗುಡಿಯ ಸುತ್ತಲೂ 
ಆನೆಸಾಲು, ಲತಾಸಟ್ಟ ಕೆ ಸುಮಾರು ಎರಡೂವರೆ ಅಡಿ ಎತ್ತರದ ದೊಡ್ಡ 
ವಿಗ್ರಹೆಗಳಿವೆ. ಲಕ್ಷ್ಮೀನಾರಾಯಣ, ನಂದಿವಾಹನ, ಕಾಳೀ, ನೃತ್ಯ 
ಸರಸ್ವತಿ ಮೋಹಿನೀ, ಮಹಿಷಮರ್ದನಿ, ಬ್ರಹ್ಮ, ತಾಂಡವೇಶ್ವರ, 
ನರಸಿಂಹ, ವರಾಹ, ವೇಣುಗೋಪಾಲ, ಉಮಾಮಹೇಶ್ವರ, ಇತ್ಯಾದಿ 
ಗಳಿವೆ. ಶಿಖರವು ಮೆಟ್ಟಲುಮೆಟ್ಟಿಲಾಗಿ ಅದರ ಮುಂಡೆ ಸಳ-ಹುಲಿ ವಿಗ್ರಹ 
ವನ್ನು ಹೊಂದಿದೆ. ಹೊರಗಿನ ಮುಖಮಂಡಪ ಮತ್ತಾವುದೋ 
ದೇವಾಲಯದ ಕಲ್ಲುಗಳಿಂದ ನಿರ್ಮಿತವಾಗಿದೆ. ಇದರ ಭುವನೇಶ್ವರಿಯಲ್ಲಿ 
ತಾಂಡವೇಶ್ವರನಿರುವನು. ಒಳಗಿನ ಮಂಡನ ಐದೇ ಅಡಿ ಎತ್ತರವಿದೆ. 
ಇದರಲ್ಲಿ ಉತ್ತರದಲ್ಲಿರುವ ಗೂಡಿನಲ್ಲಿ ಕತ್ತಿ ಬಾಣ ಧನುಸ್‌ ಖೇಟ ಹಿಡಿ 
ದಿರುವ ಪ್ರೀ ವಿಗ್ರಹವಿದೆ. ಇದರ ಕೆಳಗೆ ಶಾಸನವಿದೆ. ದಕ್ಷಿಣದ ಗೂಡಿನಲ್ಲಿ 
ಯೋಗಿಯ ವಿಗ್ರಹ ಯೋಗಮುದ್ರಿಯನ್ನು ತೋರಿಸುತ್ತಿದೆ. ಇದರ 
ಪಕ್ಕದಲ್ಲಿ ಪುರುಷ : ಮತ್ತು ಸ್ತ್ರೀಯೋಗಿಗಳು, ಭೃಂಗಿ, ಮೇಲೆ 
ತಾಂಡವೇಶ್ವರ, ನಂದಿವಾಹನ, ನೀರಭದ್ರ, ದ್ವಿಭುಜದೇವಿ, ನಾಲ್ಕು 
ಭುಜದ ವೃಷಭ ಮುಖವುಳ್ಳ ನಂದಿಸೋಮ, ಇತ್ಯಾದಿಗಳಿವೆ. ಸುಮಾರು 
ಹದಿನಾಲ್ಕನೆಯ ಶತಾಬ್ಬದ ಅಕ್ಷರಗಳ ಒಂದು ಶಾಸನ ಮೇಲಿನ 
ಅಂಚಿನಲ್ಲಿ ಕಂಡುಬರುತ್ತದೆ. (“ ಶ್ರೀ ಗುರುಲಿಂಗ ಆದಿಲಿಂಗದೇವರ 
ಕಾರುಂಣ್ಯವ ನಿಸ್ತರವಾಗಿ ಈ ಹಸ್ತ ಕಲ ಗಣಗಳು ಸಹಿತ ಮುಖ್ಯವಾಗಿ 
ಇಹ ವೀರೇಶ್ವರ ಲಿಂಗದ ಕಾರುಂಣ್ಯವ ನಿಸ್ತರವಾಗಿ ಇಸ್ವರಿದಯ ಅಂದು 
ದೇವರ ಮಗ ವಿರಂಣನು ನಿರಸಿದರ್‌ ಚಲ.) ಗರ್ಭಗುಡಿಯಲ್ಲಿರುವ 
ವೀರಭದ್ರ ವಿಗ್ರಹ ಆಧುನಿಕ ಹೊಯ್ಸಳ ರೀತಿಯಲ್ಲಿ ಆರು ಅಡಿ ಎತ್ತರ 


೪೬ ಹೊಯ್ಸಳ ವಾಸ್ತುಶಿಲ್ಪ 


ವಿಜಿ. ಕತ್ತಿ ತ್ರಿಶೂಲ ಡಮರು ಖೇಟ ಹಿಡಿದಿದೆ. ಮೇಲೆ ಪುಷ್ಪ ತೋರಣ, 
" ಮಲ್ಲಾರ' ತೋರಣಗಳಿವೆ. ಇವುಗಳ ಮಧ್ಯದಲ್ಲಿ ಕಪಾಲ, ಕೀರ್ತಿ 
ಮುಖಗಳಿವೆ. ಮುಂದಿನ ನವರಂಗ ಮಂಡಪದಲ್ಲಿರುವ ನಂದಿ ಸುಮಾರು 
ಹದಿನೇಳನೆಯ ಶತಮಾನದ್ದಾಗಿದೆ. ಆದ್ದರಿಂದ ವೀರಭದ್ರ ನಿಗ್ರಹ 
ಮೊದಲಿನ ವಿಗ್ರಹವೇ ಎಂಬುದರಲ್ಲಿ ಸಂಶಯವಿದೆ. 

ರಾಘವಾಂಕ, ಕೆರೆಯ ಪದ್ಮರಸರ ಸಂಬಂಧವಾದ ಕಥೆಗಳಲ್ಲಿ 
ಓರುಗಲ್ಲು ವೀರಭದ್ರನ ವಿಷಯ ಬರುತ್ತದೆ. ಬಹುಶಃ ಹಳೆಯಬೀಡಿನಲ್ಲಿ 
ಅದರ ಪ್ರತೀಕವನ್ನು ಹದಿಮೂರನೆಯ ಶತಾಬ್ದದ ಅಂತ್ಯದಲ್ಲಿ ಸ್ಥಾಪಿಸಿರ 
ಬಹುದು. 

ವೀರಭದ್ರ ದೇವಾಲಯದ ಪಕ್ಕದಲ್ಲಿ “ ಗೂಡ್ಲೇಶ್ವರ” ದೇವಾಲಯ 
ವಿಜಿ. ಇದನ್ನು ಈಚೆಗೆ ಹಳೆಯ ಹೊಯ್ಸಳ ದೇವಾಲಯದ ಕಲ್ಲಿನಿಂದ 
ಕಟ್ಟ ಲಾಗಿದೆ. ಹಾಗೆಯೇ ಕುಂಬ್ಳೇಶ್ವರ ದೇವಾಲಯವೂ ಈಜಿಗೆ 
ನಿರ್ಮಿತವಾದುದು. 

(೯) ರಂಗನಾಥ ದೇವಾಲಯ ; ಇದು ಮೊದಲು ಶಿವದೇವಾಲಯ 
ವಾಗಿದ್ದಿತು. ಇದರ ಭುವನೇಶ್ವರಿಯಲ್ಲಿರುವ ಶಾಸನಗಳಲ್ಲಿ (ಎ. ಕ. ೫೫. 
ಬೇಲೂರು ೩೨೫, ೩೨೬) “ ದೋರಸಮುದ್ರ ಕೋಟಿಯ ಈಶಾನ್ಯ 
ಹೊಅಗಣದೇಗು(ಲ) ಶ್ರೀ ಬೊಬ್ಬೇಶ್ತರ” (ಬೋಜೇಶ್ವರ) ಎಂದು 
ಕರೆಯಲಾಗಿದೆ. : ಶಕ ೧೧೬೬ (ಕ್ರಿ. ಶ. ೧೨೪೪) “ರಾಜಗುರು 
ಚಂದ್ರಭೂಷಣದೇವ ಮತ್ತು ರಾಜಧಾನಿ ದೋರಸಮುದ್ರದ ನೂಜಾೌಫ್ಪತ್ತು 
ಸ್ಥಾನಿಕರು ಬೋಚಜೇಶ್ವರದ ಸೋಮಜೀ ಸತ್ತಮೇಲೆ ಅವನ ಆಸ್ತಿಯಾದ 
ಬಾಗಡೆಯ ನೊಣಬೇಶ್ವರ ಭೋಗೇಶ್ವರ ಹೊಯ್ಸಳೇಶ್ವರ ಭೂಮಿಯನ್ನು 
ಮೂರು ಭಾಗಮಾಡಿ ಅವನ ಮಕ್ಕಳಿಗೆ ಹಂಚಿದರು. ಆಂಗಿರಸ ಸಂವತ್ಸರ 
ದಲ್ಲಿ ಬೊಬ್ಬೇಶ್ವರ ಸ್ಥಾನಿಕ, ಪಾಠಕ, ನಾಯಕರ ಮಕ್ಕಳು ನಾಗಣ್ಣ, 
ಸೋಮಗುರುವಿನ ಅಳಿಯ ಮಾಚಗುರು, ಮಗ ಅನಂತಗುರು ಎಲ್ಲರೂ 
ಸೇರಿ ರಾಮಕೃಷ್ಣ ಪ್ರಭುಗಳ ಮಕ್ಕಳು ದೇವಣ ಪ್ರಭುವಿಗೆ ದಾನ 
ಕೊಟ್ಟರು. ಶ್ರೀ ರಾಮಕೃಷ್ಣದೇವರ ದೇವಾಲ್ಯ ? ಎಂದಿದೆ. ಕ 

ರಂಗನಾಥ ದೇವಾಲಯದ ಗೋಪುರ ಮೆಟ್ಟಲು ಮೆಟ್ಟಿ ಲಾದ 


ಕೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ೪೭ 


ಪಿರಮಿಡ್‌ ಆಕಾರದಲ್ಲಿದೆ. ಗರ್ಭಗೃಹ, ಸುಕನಾಸಿ ಮತ್ತು ಮಂಡನ 
ಹಳೆಯ ಭಾಗಗಳಾಗಿವೆ. ಮಂಡಪದ ದ್ವಾರಪಾಲಕರು ಶೈವ ದ್ವಾರ 
ಪಾಲಕರು ಮತ್ತು ಹೊರಗಿನ ನವರಂಗದ ಭುವನೇಶ್ವರಿಯಲ್ಲಿ 
ತಾಂಡವೇಶ್ವರ, ಅಷ್ಟದಿಕ್ಸಾಲಕರು ಇರುವರು. ಈಗ ಗರ್ಭಗುಡಿಯಲ್ಲಿ 
ರುವ ಅನಂತಶಾಯಿ ವಿಗ್ರಹವನ್ನು ಆಮೇಲೆ ಸ್ಥಾ ನಿಸಿದಂತೆ ಕಂಡು 
ಬರುವುದು. ಇದು ಹೊಯ್ಸಳ ಕಾಲದ್ದು. ಇದರ ಕುಟ್ಟಿತ ತೋರಣದಲ್ಲಿ 
ದಶಾವತಾರಗಳಿವೆ. ಅನಂತನ ಮೇಲೆ ಮಲಗಿರುವ ಪದ್ಮನಾಭನ 
ಪಾದಗಳ ಹತ್ತಿರ ಶ್ರೀಷೊನಿ, ಶಿರೋಭಾಗದಲ್ಲಿ ಭೂದೇವಿ, ಹಿಂದೆ ಚಾಮರ 
ಧಾರಿಣಿ ಇರುವರು. ಮಹಾದ್ವಾರವನ್ನು ಇತರ ದೇವಾಲಯಗಳ ಕಲ್ಲು 
ಗಳಿಂದ ಕಟ್ಟಿ ರುವರು. Ek ಭು ಪೌರಾಣಿಕ ಕಥೆಗಳು, 
ಬ್ರಹ್ಮ, ವಿಷ್ಣು, ಗಣೇಶ, ತಾಂಡವೇಶ್ವರ ವಿಗ್ರಹಗಳು ಇಲ್ಲಿವೆ. . 

(೧೦) ಬೆಣ್ಣೆಗುಡ್ಡ : ಹಳೇಬೀಡಿಕಲ್ಲಿ ಸುಮಾರು ೨೫೦ ಅಡಿ ಎತ್ತರ 
ವಿರುವ, ಉತ್ತರದಿಂದ ದಕ್ಷಿಣಕ್ಕೆ ಹರಡಿರುವ ಬೆಣ್ಣೆ ಗುಡ್ಡಕ್ಕೆ ನಗರೇಶ್ವರ 
ರುದ್ರೇಶ್ವರ. ದೇವಾಲಯಗಳ ಪಕ್ಕದಲ್ಲಿ ಮಾರ್ಗವಿದೆ. ಇದರಿಂದ 
ಪಶ್ಚಿಮಕ್ಕೆ ಅಗಲವಾದ ಮಣ್ಣುದಿಣ್ಣೆ ಚಿಕ್ಕ ಬೆಣ್ಣೆ ಗುಡ್ಡ ದವರೆಗೆ ಹೋಗಿದೆ. 
ಬೆಣ್ಣೆಗುಡ್ಡದ ಉತ್ತರದ ಕೊನೆಯಲ್ಲಿ ೩೦ ಅಡಿ ಚಚ್ಛೌಕವಾದ ಜಗತಿ 
ಇದೆ. ಇದನ್ನು ಪಿರಂಗಿ ಬತೇರಿ ಎಂದು ಕರೆಯುವರು. ಹೊಯ್ಸಳರ 
ಕಾಲದಲ್ಲಿ ಸ ಕಾವಲುಗಾರರ ಸ್ಥಳವಾಗಿದ್ದು, ಪಾಳೆಯಗಾರರ ಕಾಲ 
ದಲ್ಲಿ ಬಠತೇಂ(Bಔ೩ೀry) ಯಾಗಿ ಉಪಯೋಗಿಸಲ್ಪ ಡುತ್ತಿದ್ದಿತು. ಇದಕ್ಕೆ 
ಪಶ್ಚಿಮದಲ್ಲಿ ಚಿಕ್ಕ ಬೆಣ್ಣೆಗುಡ್ಡದಿಂದ ಆಚೆ ಕೋಟಿ ಇದ್ದಿತು. ವಾಯವ್ಯ 
ದಲ್ಲಿ ಸುಮಾರು ಎರಡು ಮೈಲಿ ದೂರದಲ್ಲಿ ನರಸಿಂಹೆಪುರನಿದೆ. ಇಲ್ಲಿ 
ಹೊಯ್ಸಳ ಕಾಲದ ಯೋಗನರಸಿಂಹ ದೇವಾಲಯವಿದೆ. ಗರ್ಭಗುಡಿ 
ಸ್ತಂಭಗಳ ಮಂಡಪ ಹಳೆಯದಾದರೂ ಗೋಪುರವನ್ನು ಕೆಲವು ಶತಮಾನ 
ಗಳ ಅನಂತರ ಇಟ್ಟಿ ಗೆಗಳಿಂದ ಕಟ್ಟಿ ರುವರು.  ನರಸಿಂಹಪುರದಿಂದ ಆಜೆ 
ಘಟ್ಟ ದ ಹಳ್ಳಿ ಸ ವು ಬೇಲೂರು "ಸ ಕಥೆ ಇದೆ. ರುದ್ರೆ (ಶ್ರ ರ ಪಂಚ 
ಲಿಂಗೇಶ್ವ ರ ಬಯ ಉತ್ತ ರದಲ್ಲಿ ಈಗಿನ ಚೆಂಡು, ಊರು, 
ಬಿದರೆಕೆರ ಇವೆ. ಇವುಗಳ ಮಧ್ಯ ಲ್ಲಿ ಹಳೆಯ ಕೋಟಿ ಇದ್ದಿತು. 


೪೮ ಹೊಯ್ಸಳ ವಾಸು ಶಿಲ್ಪ 


ಅದಕ್ಕೂ ಸುಮಾರು ಐದು ಮೈಲಿ ಉತ್ತರದಲ್ಲಿ ಬೆಳವಾಡಿಯ ದೀವಾಲಯ 
ಮತ್ತು ಕೆರೆ ಕಾಣಬರುತ್ತವೆ. ಇಲ್ಲಿಯೇ ಕಳಶಪುರದ ಗುಡ್ಡ ಅದರ 
ಹಿಂದೆ ಬಾಬಾಬುಡನ್‌ಗಿರಿ ಶಿಖರಗಳು ಕಾಣುತ್ತವೆ. 

ಬೆಣ್ಣೆಗುಡ್ಡದ ಈಶಾನ್ಯದಲ್ಲಿ ಹೊಯ್ಸಳೇಶ್ವರ ದೇವಾಲಯವಿದೆ. 
ಅದರಾಜೆ ಚಟ್ಟಟ್‌ಹಳ್ಳಿ, ಒಂಟಿಮರಡಿ, ಅರಸೀಕೆರೆ ಗುಡ್ಡಗಳ ಶ್ರೇಣಿ, 
ಮಾಲೆಕಲ್‌ ತಿರುಪತಿ ಶಿಖರಗಳಿವೆ. 

ನೇರವಾಗಿ ಪೂರ್ವದಲ್ಲಿ ಅರಮನೆ ಸುತ್ತಲೂ ಇದ್ದ ಕೋಟಿ ಕಂದಕ 
ಗಳಿವೆ. ಅರಮನೆ ಹೊಲ ಎಂದು ಈಗಲೂ ಕರೆಯುವ ಭಾಗದಲ್ಲಿ ಟಿಂಕ 
ಸಾಲೆ, ಹಜಾರದ ಗುಂಡ್ಲು, ಲಾಯದ ಸಲಿಗೆ, ಆನೆಗುಂಡಿ ಎಂಬ ಸ್ಥಳ 
ಗಳನ್ನು ಗುರುತಿಸಲಾಗಿದೆ. ಬಹುಶಃ ಅರಮನೆ ಪೂರ್ವಾಭಿಮುಖ 
ವಾಗಿದ್ದಿತು. ಅರಮನೆ ಕೋಟಿಯ ಪೂರ್ವದ ಗೋಡೆಯ ಮಧ್ಯದಲ್ಲಿ 
ಕೇದಾರೇಶ್ವರಕ್ಕೆ ಅಭಿಮುಖವಾಗಿ ದ್ವಾರವಿದ್ದಿತು. ಅರಮನೆ ನಿವೇಶನದಲ್ಲಿ 
ಈಗಲೂ ದೊಡ್ಡ ದೊಡ್ಡ ಕಲ್ಲುಗಳು ಕಂಡುಬರುತ್ತವೆ. ಅರಮನೆಗೆ ಆಚೆ 
ಬಸದಿಹಳ್ಳಿ, ಜೈನ ದೇವಾಲಯಗಳು, ಅವುಗಳ ಅನಂತರ ಕೋಟಿ: 
ಮತ್ತು ದೋರಸಮುದ್ರದ ಕೆರೆ ಇವೆ. ಆಗ್ನೇಯದಲ್ಲಿ ಕೆರೆಯ ಮಧ್ಯದಲ್ಲಿ 
ದ್ರೀಸನಿದೆ. ಬಹುಶಃ ಬಲ್ಲಾಳರ ವಿಹಾರಸ್ಥಾನ ಇಲ್ಲಿದ್ದಿತು. ಅದರಾಜೆ 
ಶೂಲದ ವನವಿದೆ. ಕೆರೆಯ ಅಜೆ ಹುಲಿಕೆರೆ ಹಳ್ಳಿ ಇದೆ. ಇಲ್ಲಿ ಹೊಯ್ಸಳರ 
ಕಾಲದ ಸುಂದರವಾದ ಕಲ್ಯಾಣಿ ಇದೆ. ರಾಸಿಗುಡ್ಡ, ಸೀಗೆಗುಡ್ಡ, 
ಭೈರವನ ಗುಡ್ಡ ದಕ್ಷಿಣಕ್ಕೆ ಇರುವುವು. ಬೆಣ್ಣೆಗುಡ್ಡಳ್ಳ್‌ ನೇರವಾಗಿ ದಕ್ಷಿಣ 
ದಲ್ಲಿ ಪುಷ್ಪಗಿರಿ ಇದೆ. ಇಲ್ಲಿ ಮಲ್ಲಿಕಾರ್ಜುನ ರುದ್ರೇಶ್ವರ ದೇವಾಲಯ 
ಗಳಿವೆ. 

ವಾಯವ್ಯದಲ್ಲಿ ಕೋಟಿ, ಅಡರಾಜೆ ಕಟ್ಟಿಸೋಮನಹಳ್ಳಿ ಕೆಕೆ 
ಕಂಡುಬರುತ್ತವೆ. ಇಲ್ಲಿ ತೀರ್ಥಮಲ್ಲೇಶ್ವರವಿದೆ. ಕೇತಲಾಪುರ ನೈರುತ್ಯ 
ದಲ್ಲಿರುವ ಬೇಲೂರಿಗೂ ಹಳೇಬೀಡಿಗೂ ಮಧ್ಯದಲ್ಲಿದೆ. 

ಬೆಣ್ಣೆಗುಡ್ಡದ ದಕ್ಷಿಣದ ಕೊನೆಯಲ್ಲೂ ಎತ್ತರವಾದ ಜಗತಿ ಇದೆ, 
ಇದರ ಮೇಲೆ ೧೭ನೆಯ ಶತಮಾನದ ಸಣ್ಣ ಹನುಮಂತ ದೇವಾಲಯ 
ವಿಜೆ... ಇದರ ಪೂರ್ವಭಾಗದಲ್ಲಿ ಬಲ್ಲಾಳನ ನಾಗರಿ ಅಕ್ಷರದ ಶಾಸನದಲ್ಲಿ 


ರದ ಶ್ರೀ ನೇಶನ ದೇವಾಲಯ 


72 


ನೆಲವು ಪ್ರಸಿದ್ಧ ಹೊಯ್ಸಳ ದೇನಾಲಯಗಳು ೪೯ 


ಯಗಚಿ ನದಿಯಿಂದ ಬೇಲೂರು ನಗರಕ್ಕೆ ನೀರನ್ನು ತರಲು ಮಾಡಿದ್ದ 
ವ್ಯವಸ್ಥೆಯು ಕಂಡುಬರುತ್ತದೆ. 

ಮಲ್ಲಿಕಾಫರನು ದೋರಸಮುದ್ರ ಕೈ ಮುತ್ತಿಗೆ ಹಾಕಿ ಮುಂದಿನ 
ಕೋಟಿ, ಕೆಲವು ದೇವಾಲಯಗಳನ್ನು ನಾಶಪಡಿಸಿದನೆಂದೂ ಆಗ ಮೂರ 
ನೆಯ ಬಲ್ಲಾಳನು ಶರಣಾಗತನಾದನೆಂದೂ ಅಮಿನಾರ್‌ ಖುಸ್ರು ತನ್ನ 
“ ಖಜಾಯಿನ್‌ ಉಲ್‌ ಫೂಟೂ? ಎಂಬ ಚರಿತ್ರೆಯಲ್ಲಿ ವರ್ಣಿಸಿರುವನು. 
ಆದರೆ ದೋರಸಮುದ್ರದ ಕೋಟಿಕೊತ್ತಳಗಳ ವರ್ಣನೆ ಸ್ಪಷ್ಟವಾಗಿಲ್ಲ. 
ಇಲ್ಲಿ ನಡೆದಿರುವ ಭೂಶೋಧನೆ ಕೇವಲ ಇಟ್ಟಿಕೆಗಳನ್ನು ಮಾತ್ರ ಬೆಳಕಿಗೆ 
ತಂದಿದೆ. ಬೇಲೂರಿನ ವಿಷ್ಣುಸಮುದ್ರ, ಹಳೆಯಬೀಡಿನ ದೋರಸಮುದ್ರ 
ಕೆರೆಗಳ ಹತ್ತಿರ ಬಹುಶಃ ರಾಜರ ಸ್ನಾನಘಟ್ಟಗಳು ಇದ್ದವು. ಹಳೆಯ 
ಬೀಡಿನ ಅರಮನೆ ಹೊಲವನ್ನೂ ಕೋಟಿಯನ್ನೂ ಶಾಸ್ತ್ರೀಯವಾಗಿ 
ಪರಿಶೋಧಿಸಬೇಕಾಗಿದೆ. ರುದ್ರಭಟ್ಟನು ಜಗನ್ನಾ ಥನಿಜಯದಲ್ಲಿ ವರ್ಣಿ 
ಸಿರುವ ದ್ವಾರಕಾ ನಗರ ಬಹಳಮಟ್ಟಿಗೆ ದೋರಸಮುದ್ರವೇ ಆಗಿದ್ದಿತೆಂದು 
ಕಂಡುಬರುತ್ತದೆ. ಅಭಿನವಪಂಪ, ಕಂತಿ, ರುದ್ರಭಟ್ಟ, ಜನ್ನ, ಮಲ್ಲಿ 
ಕಾರ್ಜುನ, ಕೇಶಿರಾಜ, ರಾಘವಾಂಕ, ಕೆರೆಯ ಪದ್ಮರಸ ಮುಂತಾದ 
ಮಹಾಕವಿಗಳ ವಾಸಸ್ಥಾನವಾದ ಬೇಲೂರು-ಹಳೆಯಬೀಡು ನಗರಗಳ 
ಸ್ವರೂಪ ನಮಗಿನ್ನೂ ಸ್ಪಷ್ಟವಾಗಿ ತಿಳಿಯದೆ ಇರುವುದು ಶೋಚನೀಯ 
ವಾಗಿದೆ. ಕರ್ಣಾಟಕದ ಚರಿತ್ರೆಯಲ್ಲಿ ಮುಖ್ಯ ರಾಜಧಾನಿಗಳಾದ 
ತಲಕಾಡು, ಬನವಾಸಿ, ಬಾದಾಮಿ, ಮಲ್ಟೇಡ, ಕಲ್ಯಾಣ, ಹಳೆಯಬೀಡು- 
ಬೇಲೂರು, ಹಂಪಿ ನಿವೇಶನಗಳಲ್ಲಾದರೂ ಶಾಸ್ತ್ರೀಯ ರೀತಿಯಲ್ಲಿ ' 
ಭೂಶೋಧನೆ ಮಾಡುವುದು ಕನ್ನಡಿಗರ ಕರ್ತವ್ಯವಾಗಿದೆ. 

೩. ಸೋಮನಾಥಪುರ : ಮೈಸೂರಿಗೆ ನೇರವಾಗಿ ೨೪ ಮೈಲಿ ದೂರ 
ದಲ್ಲಿ ಪೂರ್ವಕ್ಕೆ ಕಾವೇರೀ ದಡದಲ್ಲಿ ಸೋಮನಾಥಪುರವಿದೆ. ಹೊಯ್ಸಳ 
ದಂಡನಾಯಕನಾದ ಸೋಮನಾಥನು ಕ್ರೈ. ಶ. ೧೨೫೮ರಲ್ಲಿ ಅಗ್ರಹಾರ 
ವನ್ನು ಕಟ್ಟಿ ಸುವವರೆಗೂ ಇಲ್ಲಿ ಹಳ್ಳಿ ಇರಲಿಲ್ಲ. ಹೊಯ್ಸಳರ ನಗರಗಳಂತೆ 
ಮಧ್ಯದಲ್ಲಿ ವಿಷ್ಣುದೇವಾಲಯವನ್ನೂ, ಈಶಾನ್ಯದಲ್ಲಿ ಶಿವದೇವಾಲಯ 
ವನ್ನೂ ಕಟ್ಟಿಸಿದನು. ಸುಮಾರು ೩ ಫರ್ಲಾಂಗು ಉದ್ದ ೨ ಫರ್ಲಾಂಗು 

p k 


೫೦ ಹೊಯ್ಸಳ ವಾಸ್ತುಶಿಲ್ಪ 


ಅಗಲವಿರುವ ಈ ಅಗ್ರಹಾರಕ್ಕೆ ಕೋಟಿಯನ್ನು ಕಟ್ಟಿಸಿದನು. ಅಲ್ಲದೆ 
ಹೊಳೆಯ ಹತ್ತಿರ ಲಕ್ಷ್ಮೀನರಸಿಂಹ, ಪುರಹರ: (ತ್ರಿಪುರಾಂತಕ), 
ನರಸಿಂಹೇಶ್ವರ, ಮುರಹರ, ಯೋಗನಾರಾಯಣ ದೇವಾಲಯಗಳನ್ನೂ 
ನಿರ್ಮಿಸಿದಂತೆ ಶಾಸನಗಳಿಂದ ತಿಳಿದುಬರುತ್ತದೆ. ಪೋಲಾಳ್ವ ದಂಡ 
ನಾಥನು ಮಾಡಿಸಿದ ಹರಿಹರದ ಹರಿಹರೇಶ್ವರ ದೇವಾಲಯಕ್ಕೂ 
ಸೋಮನಾಥನು ಮಂಡಪ ಶಿಖರಗಳನ್ನು ಕಟ್ಟಿಸಿದನು. 12453 
ಸೋಮನಾಥಪುರದ ಕೇಶವ ದೇವಾಲಯದ ವಿಷಯವಾಗಿ ಎಂಟು 
ಶಾಸನಗಳಿವೆ. ಇವುಗಳಲ್ಲಿ ನಾಲ್ಕು (ಟ. ಎನ್‌. ೯೬, ೯೮, ೯೯, ೧೦೦) 
ಕೇಶವ ದೇವಾಲಯದ ಮಹಾದ್ವಾರದಲ್ಲಿರುವ  ಕಲ್ಲಿನಮೇಲಿವೆ. 
ಮತ್ತೊಂದು ತುಂಗಭದ್ರಾತೀರದಲ್ಲಿರುವ ಹರಿಹರೇಶ್ವರ ದೇವಾಲಯದ 
ಮಹಾದ್ವಾರದ ಎಡಭಾಗದಲ್ಲಿದೆ. ಆರನೆಯ ಶಾಸನ ಸೋಮನಾಥ 
ಪುರದ ಪಂಚಲಿಂಗ ದೇವಾಲಯದ ಆಗ್ಲೆೇೇಯದಲ್ಲೂ, ಮತ್ತೆರಡು ಕೇಶವ 
ದೇವಾಲಯದ ಮೇಲ್ಬಾವಣಿಗಳಲ್ಲೂ ಸೇರಿಕೊಂಡಿವೆ (ಟಿ.ಎನ್‌. ೧೦೧, 
೧೭೬, ೧೭೭)... ಇವುಗಳಿಂದ ಸೋಮನಾಥನು ಕ್ರಿ. ಶ. ೧೨೬೮ ವಿಭವ 
ಸಂವತ್ಸರಕ್ಕೆ ಮುಂಜಿ ಸೋಮನಾಥ ದೇವಾಲಯವನ್ನು ಮಾಡಿಸಿದ 
ನೆಂದು ೧೨೬೯ರಲ್ಲಿ ಹೊಯ್ಸಳ ಚಕ್ರವರ್ತಿ ಮೂರನೆಯ ನರಸಿಂಹನಿಂದ 
ಅನುಮತಿ ಪಡೆದು ದೇವಾಲಯಕ್ಕೆ ದಾನಗಳನ್ನು ಮಾಡಿದನೆಂದೂ ತಿಳಿದು 
ಬರುವುದು. ಇತರ ಶಾಸನಗಳಿಂದ ಮೂರನೆಯ ನರಸಿಂಹ ಮುಮ್ಮಡಿ 
ಬಲ್ಲಾಳ ಮುಂತಾದವರು ಮತ್ತೆ ಕೆಲವು ದಾನಗಳನ್ನು ಮಾಡಿದರೆಂದು 
ಕಂಡುಬರುತ್ತದೆ. : ವಿಜಯನಗರದ ಕಾಲದಲ್ಲಿ ಉಮ್ಮತ್ತೂರು ಶಿವನ 
ಸಮುದ್ರದ ಪಾಳೆಯಗಾರರು ದೇವಾಲಯವನ್ನು ಜೀರ್ಣೋದ್ಧಾರ 
ಮಾಡಿದರು. ಕ್ರಿ. ಶ. ೧೪೯೭ರಲ್ಲಿ ಸಾಳುವ ಇಮ್ಮಡಿ ನರಸಿಂಹನು 
ಆಳುತ್ತಿದ್ದಾಗ ಈಶ್ವರನಾಯಕನ ಮಗನಾದ ನರಸನಾಯಕನ ಅಪ್ಪಣೆ 
ಯಂತೆ ಉಮ್ಮತ್ತೂರು ನಂಜರಾಜ ಒಡೆಯನು ಅಗ್ರಹಾರವನ್ನು 
ಜೀರ್ಣೋದ್ಧಾರ ಮಾಡಿದನು. ಸದಾಶಿವರಾಯನ ಕಾಲದಲ್ಲಿ ಅಳಿಯ 
ರಾಮರಾಯನ ಮೈದುನನಾದ ಅಹೋಬಲರಾಜನು ಕೆಲವು ಕಂದಾಯ 
ಗಳನ್ನು ಬಿಟ್ಟನು. ಹೊರಗಿನ ಕೈಸಾಲೆಯನ್ನು ಕಣಶಿಲೆಯಿಂದ ಬಹುಶಃ 


ಗ SLS 
ಏಗ 


ಶ್ರೀ ನೇಶನದೇವಾಲಯ 
€ಜಗೋಪಾಲ 


\ 

Mi 
ಮಿ 
oN) 


ಕೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ೫೧ 


೧೬ನೆಯ ಶತಮಾನದಲ್ಲಿ ಕಟ್ಟಿ ಸಿದಂತೆ ಕಂಡುಬರುತ್ತದೆ. ಆದುದರಿಂದ 
ಈ ದೇವಾಲಯದಲ್ಲಿ ಪೂಜೆ ಹದಿನೇಳನೆಯ ಶತಾಬ್ಬದವರೆಗೂ ನಡೆದು 
ಬಂದಿತೆಂದೂ ಅನಂತರ ವಿಗ್ರಹಗಳು ಭಿನ್ನವಾಗಿ ಪೂಜೆ ನಿಂತುಹೋಯಿ 
ತೆಂದೂ ಹೇಳಬಹುದು. ಮಹಮ್ಮದೀಯರಿಂದ ನಾಶವಾಯಿತೆಂಬುದಕ್ಕೆ 
ಸಾಕಷ್ಟು ಆಧಾರಗಳಿಲ್ಲ. ೧೯೨೪ರಲ್ಲಿ ಮೈಸೂರು ಸರ್ಕಾರ ದೇವಾಲಯ 
ವನ್ನು ಜೀರ್ಣೋದ್ಧಾರಮಾಡಿತು. ಈಜೆಗೆ ಇದರ ಸೌಂದರ್ಯವನ್ನು 
ನೋಡಲು . ದೇಶವಿದೇಶಗಳಿಂದ ಬರುವ ಪ್ರೇಕ್ಷಕರಿಗಾಗಿ ಅನುಕೂಲ 
ಗಳನ್ನು ಕಲ್ಪಿಸಿರುವರು. 

(೧) ದೇವಾಲಯದ ವಿಭಾಗಗಳು : ಜಗತಿ ಮತ್ತು ಅದರ ವಿಗ್ರಹ 
ಗಳು; ಆನೆ, ಕುದುರೆ ಲತೆ ಮತ್ತು ಪೌರಾಣಿಕ ಕಥೆಗಳ ಸಾಲು; 
ಮುಂಭಾಗದ ಸಣ್ಣ ವಿಗ್ರಹಗಳು, ಸಿಂಹ ಮತ್ತು ಗೋಪುರ; ಲತಾ 
ಪಟ್ಟಿಕೆ, ಕಟಕಟಯ ವಿಗ್ರಹಗಳು, ಜಾಲಂದ್ರ, ಬೋದಿಗೆ, ಮೇಲ್ಬಾ ವಣಿ, 
ಪ್‌ ಹಂಸ, ಗೋಡೆಯ ದೊಡ್ಡ ನನ್ಯ ಜಗ ತೋರಣ ಯತ್ತು 
ಶಿಖರ, ಪಶ್ಚಿಮ, ದಕ್ಷಿಣ ಮತ್ತು ಉತ್ತ ರ Rn ಗೋಪುರಗಳು, 
ಪೂರ್ಷದ್ವಾರ ರ್ಯ ಗ ಬಸು ಮೇಲ್ಬಾವಣಿ, ಮೂರು 
ಗರ್ಭಗುಡಿ. ಪ್ರಾಕಾರದಲ್ಲಿರುವ ಮಂಡಪಗಳು, ದೀಪಸ್ತಂಭ, 
ಮಹಾದ್ವಾರ. 

ದೇವಾಲಯವು ೨೧೮ ಅಡಿ ಉದ್ದ ೧೭೭ ಅಡಿ ಅಗಲದ ಚತು 
ರಸ್ರದ ಅಂಗಳದ ಮಧ್ಯದಲ್ಲಿದೆ. ಸುತ್ತಲೂ ಇರುವ ಪ್ರಾಕಾರ ಮಂಡನ 
ಗಳನ್ನು ಬಿಟ್ಟು ಮಧ್ಯೆ ೧೧೮ ಅಡಿ ಆಜ ೧೫೦ ಜಾ ಉದ್ದವಿರುವ 
ಭಾಸನ ವಾಗಿದೆ. ತ್ರಿಕೂಟಾಚಲವಾದ ಈ ದೇವಾ 
ಲಯ ಸಣ್ಣ ದಾದರೂ ಕಲಾದ್ಯಸಿ ಬಾಯಿಂದ ಅತ್ಯಂತ ಸಮರ್ಪಕವಾಗಿರು 
ವುದರಿಂದ "ಜಗತ ತ್ರಖ್ಯಾಶವಾಗಿಡೆ. ದೇವಾಲಯದ ಜಗತಿ ಮೂರು ಅಡಿ 
ಎತ್ತರವಿದ್ದು ೧೬ ಕೋಣಗಳ ನಕ್ಷತ್ರಾಕಾರವಾಗಿದೆ. ಪೂರ್ವದಿಂದ ಜಗ 
ತಿಯ ಮೇಲಕ್ಕೆ ಮೆಟ್ಟಿಲು ಇದೆ. ಈ ಮೆಟ್ಟಿಲು ಪಕ್ಕಗಳಲ್ಲಿ ಎರಡು ಸಣ್ಣ 
ಗುಡಿಗಳಿದ್ದವು. ಜಗತಿಯ ನಕ್ಷತ್ರಾಕಾರದ ಒಂದೊಂದು ಕೋಣದಲ್ಲೂ 
ಕಲ್ಲಿನ ಪೀಠವಿದೆ. ಇವುಗಳ ಮೇಲೆ ಕಲ್ಲಿನ ಅನೆ ಮತ್ತು ನಾಗವಿಗ್ರಹಗಳು 


೫೨ ಹೊಯ್ಸಳ ವಾಸ್ತುಶಿಲ್ಪ 


ಮೊದಲು ಇದ್ದವು. ಒಟ್ಟು ಮೂರು ಗರ್ಭಗುಡಿಗಳ ಸುತ್ತಲೂ ೧೫ ಆನೆ 
ಗಳೂ, ೧೪ ದೊಡ್ಡ ನಾಗವಿಗ್ರಹೆಗಳೂ, ೫೮ ಸಣ್ಣ (ಯಕ್ಷ) ವಿಗ್ರಹಗಳೂ 
ಇದ್ದವು. ಈಗ ೧೧ ಆನೆಗಳು ಅದೇ ಸ್ಥಳದಲ್ಲಿವೆ. ಒಂದನ್ನು ಜಗತಿಯ 
ಆಗ್ನೇಯ ಮೂಲೆಯಲ್ಲೂ ಎರಡನ್ನು ಮಹಾದ್ವಾರದಲ್ಲೂ ನೋಡ 
ಬಹುದು. ಮತ್ತೊಂದು ಮುರಿದುಹೋಗಿದೆ. ಈ ಆನೆಗಳನ್ನು ಮಾವುತ 
ಮತ್ತು ಯೋಧರೊಡನೆ ಇರುವಂತೆ ಕೆತ್ತಿರುವರು. ಇತರ ನಾಗಯಕ್ಷ 
ವಿಗ್ರಹಗಳಿದ್ದ ಸ್ಥಳಗಳನ್ನು ಮಾತ್ರ ಗುರುತಿಸಬಹುದು. ಬಹುಶಃ 
೭೨ ವಿಗ್ರಹಗಳಲ್ಲಿ ಎರಡು ಸಾಲು ನಾಗಯಕ್ಷರಿದ್ದಿರಬೇಕು. ಈಗ 
ಜಗತಿಯ ಉತ್ತರದಲ್ಲಿ ಮೂರು, ಮುಂದಿನ ಮಂಡಪದ ಹತ್ತಿರ ಎರಡು, 
ಪ್ರಾಕಾರದ ಈಶಾನ್ಯ ಗೋಡೆಯ ಮೇಲೆ ಯಕ್ಷ, ಆಗ್ನೇಯ ಗೋಡೆಯ 
ಮೇಲೆ ನಾಗ--ಹೀಗೆ ಏಳು ಮಾತ್ರ ಉಳಿದುಕೊಂಡಿವೆ. ಮತ್ತೊಂದು 
ನಾಗವನ್ನು ಗೋಡೆಯಲ್ಲಿ ಸೇರಿಸಿರುವರು. ಜಗತಿಗೆ ಒರಗಿಸಿದಂತೆ ಕೆಲವು 
ವಿಗ್ರಹಗಳಿವೆ. ಇವುಗಳಲ್ಲಿ ಕೆಲವು ಪ್ರಾಕಾರ ಮಂಡಪಗಳಲ್ಲಿದ್ದವು. 
ಒಂದೆರಡು ಮಾತ್ರ ಜಗತಿಗೆ ಸೇರಿದ್ದವು. ಮತ್ತೆ ಕೆಲವನ್ನು ವಿಜಯನಗರ 
ಕಾಲದಲ್ಲಿ ಮಾಡಿದಂತೆ ಕಂಡುಬರುತ್ತವೆ. ಈ ವಿಗ್ರಹಗಳೆಲ್ಲ ಮುರಿದು 
ಹೋಗಿವೆ. 

ದೇವಾಲಯದ ಗೋಡೆಯನ್ನು ಪೀಠಿಕೆ ಮಧ್ಯಭಾಗ ಮತ್ತು 
ಮೇಲ್ಭಾಗವೆಂದು ವಿಂಗಡಿಸಬಹುದು. ಪೀಠಿಕೆಯ ಕೆಳಪಟ್ಟಿ ಯಲ್ಲಿ 
ಆನೆಯ ಸಾಲು ಇದೆ. ಈ ಪಟ್ಟಿಕೆಗಳು ಆರು ಅಥವಾ ಏಳು ಅಂಗುಲ 
ಮಾತ್ರ ಅಗಲವಾಗಿರುವುದರಿಂದ ವಿಗ್ರಹಗಳು ಸಣ್ಣಗಿವೆ. ಆನೆಗಳಲ್ಲಿ 
ವೈವಿಧ್ಯವನ್ನು ತೋರಿಸಿದೆ. ಬೇಲೂರು ಕೇಶವ, ಹಳೆಯಬೀಡು ಹೊಯ್ಸ 
ಳೇಶ್ವರ ದೇವಾಲಯಗಳ ಆನೆಗಳಿಗೆ ಕವಚಗಳಿಲ್ಲ. ಆದರೆ ಕೇದಾರೇಶ್ವರ, 
ಸೋಮನಾಥ ದೇವಾಲಯಗಳಲ್ಲಿ ಆನೆಗಳ ಕವಚ ಜೂಲು ಮುಂತಾದು 
ವನ್ನು ತೋರಿಸಲಾಗಿದೆ. ಎರಡನೇ ಪಟ್ಟಿ ಯಲ್ಲಿ ಅಶ್ವಾರೋಹಕರು ಚಡ್ಡಿ, 
ಮೊಣಕಾಲುವರೆಗೂ ಪಾದರಕ್ಷೆ ಧರಿಸಿ, ಭರ್ಜಿ, ಕತ್ತಿ ಗುರಾಣಿಗಳನ್ನು 
ಹಿಡಿದಿರುವರು. ಕೆಲವರ ಮೇಲೆ ಛತ್ರಿ ಇರುವುದರಿಂದ ರಾಜಕುಮಾರ 
ರಾಗಿರಬಹುದು. ಮಧ್ಯೆ ಮಧ್ಯೆ ಒಂದು ಅಥವಾ ಎರಡು ರಣಭೇರಿ 


5 ಇ ಅಂಔನೀಬಂಜಸಿಲಳ 


ಕೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ೫೩ 


ಗಳನ್ನೂ ಯೋಧರನ್ನೂ ಬೆನ್ನಮೇಲೆ ಧರಿಸಿರುವ ಒಂಟಿಗಳಿವೆ. ಅಲ್ಲಲ್ಲಿ 
ಇಬ್ಬರು ಯೋಧರು ಅಶ್ವಗಳ ಮೇಲೆ ಕುಳಿತು ಹೊಡೆದಾಡುತ್ತಿರುವರು. 
ಈ ಕುದುರೆಗಳ ಬಾಲವನ್ನು ಕತ್ತರಿಸಿದಂತೆ ಕಂಡುಬರುತ್ತದೆ. ಈ 
ಕುದುರೆಗಳ ಕಾಲಿನ ಹತ್ತಿರ ಗುಜ್ಜರು ಕಫಿಗಳು ಇರುವರು. ಕುದುರೆಗಳ 
ಕಡಿವಾಣ, ಜೀನು ಸ್ಪಷ್ಟವಾಗಿ ಕಂಡುಬರುತ್ತವೆ. ಇದರ ಮೇಲೆ ಲತಾ 
ಪಟ್ಟಿಕೆಯಲ್ಲಿ ಸಿಂಹಮುಖ, ನವಿಲ್ಕು ಇತ್ಯಾದಿಗಳಿವೆ. ಮುಂದಿನ ಪಟ್ಟಿಕೆ 
ಯಲ್ಲಿ ಪೌರಾಣಿಕ ಕಥೆಗಳು ಏಳು ಅಂಗುಲ ಅಗಲದಲ್ಲಿ ಚಿತ್ರಿತವಾಗಿವೆ; 
ರಾಮಾಯಣ, ಎರಡು ಸಲ ಭಾಗವತ, ಅನಂತರ ಮಹಾಭಾರತ ಕಥೆ 
ಗಳಿವೆ. ಪೂರ್ವದಿಂದ ಆರಂಭಿಸಿದರೆ ರಾಮಾಯಣದ ಕಥೆ ದಶರಥನ 
ಆಸ್ಥಾನ, ದಶರಥನು ದೇವತೆಗಳಿಗೆ ಕೈಕೆಯಿಯೊಡನೆ ಸಹಾಯಮಾಡಿ 
ದುದು, ಪುತ್ರಕಾಮೇಷ್ಟಿಯಿಂದ ರಾಮ ಸುಗ್ರೀವ ಸಖ್ಯದವರೆಗೆ ನಡೆದಿದೆ. 
ಅನಂತರ ಭಾಗವತದ ಕಥೆ ಕೃಷ್ಣ ಜನನದಿಂದ ಕಂಸವಥೆಯವರೆಗೂ ಇದೆ. 
ಮಹಾಭಾರತದ ಕಥೆಯನ್ನು ಚಿತ್ರಿಸಿದವನು ಮಲ್ಲಿತಮ್ಮ. ಧೃತರಾಷ್ಟ್ರನ 
ಆಸ್ಥಾನ, ಕೌರವ ಪಾಂಡವರ ಜಗಳ, ಲಾಕ್ಷಾಗೃ ಹದಾಹ, ಇತ್ಯಾದಿಯಾಗಿ 
ಪಾಂಡವರ ಪಟ್ಟಾ ಭಿಸೇಕದವರೆಗೂ ಕಥೆ ನಡೆದಿದೆ. 

ಇದರ ಮೇಲೆ ದೇವತಾ ವಿಗ್ರಹಗಳು ಗೋಪುರಗಳ ಕೆಳಗೆ ಇವೆ. 
ಈ ವಿಗ್ರಹಗಳು ಭಂಗವಾಗಿರುವುದರಿಂದ ವಿಗ್ರಹಗಳನ್ನು ಗುರ್ತಿಸುವುದು 
ಕಷ್ಟ. ಆದರೂ'ನಿಸ್ಸುನಿನ ಚತುರ್ವಿಂಶತಿ, ದ್ವಾದಶಮೂರ್ತಿಗಳು, ಶಿವ, 
ಪಾರ್ವತಿ, ಕುಮಾರ, ನಂದಿಕೇಶ, ಶಾರದಾ, ರತಿಮನ್ಮಥ, ಮಹಿಷ 
ಮರ್ದಿನಿ, ಇತ್ಯಾದಿಗಳನ್ನು ನೋಡಬಹುದು. ಅನಂತರ ಕಟಾಂಜನವಿದೆ. 
ಇದರ ಫಲಕಗಳ ಮೇಲೆ ಪ್ರಹ್ಲಾದನ ಕಥೆ ಚಿತ್ರಿತವಾಗಿದೆ. ಮಕರ 
ಮತ್ತು ಹಂಸಗಳ ಸಾಲುಗಳಲ್ಲಿ ವೈವಿಧ್ಯ ಕಂಡುಬರುತ್ತದೆ. ; 

ಮೂರು ಗರ್ಭಗುಡಿಗಳ ಹೊರಗೋಡೆಗಳ ಮೇಲೆ ಎರಡು ಅಡಿ 
ಎತ್ತರದ ದೊಡ್ಡ ವಿಗ್ರಹಗಳು ಪೀಠ ಮತ್ತು ತೋರಣಗಳ ಮಧ್ಯೆ ಇವೆ. 
೧೯೪ ವಿಗ್ರಹೆಗಳನ್ನು ೯೦ ಭಾಗಗಳಾಗಿ ಮಾಡಬಹುದು. ಬೇಲೂರು 
ಹಳೆಯಬೀಡು ವಿಗ್ರಹಗಳಿಗಿಂತ ಚಿಕ್ಕದಾಗಿರುವುದರಿಂದ ಅಷ್ಟು ಪ್ರಮಾಣ 
ವಾಗಿಲ್ಲ. ಪಶ್ಚಿಮದ ನಿಗ್ರಹಗಳು ಒರಟಾಗಿವೆ. ಪೀಠಗಳ ಮೇಲೆ 


೫೪ ಹೊಯ್ಸಳ ವಾಸ್ತುಶಿಲ್ಪ 


ಮಲ್ಲಿತಮ್ಮ , ಚೌಡಯ್ಯ, ಬಾಲಯ್ಯ, ಮಸಣಿತಮ್ಮ, ಲೋಹಿತ, 
ಎಲೆಮಸ್ಸೆಯ್ಯ, ಇತ್ಯಾದಿ ಶಿಲ್ಪಿಗಳ ಹೆಸರುಗಳಿವೆ. ಕೆಲವು ದೇವತೆಗಳಿಗೆ 
ಆರು ಭುಜಗಳಿವೆ, ಆಗ್ನೇಯದಿಂದ ಆರಂಭಿಸಿದರೆ ವೈಕುಂಠನಾರಾಯಣ, 
ತಾಂಡವ ಗಣೇಶ, ನೃತ್ಯಸರಸ್ವತಿ, ಸಡ್ಭು ಜಕೇಶವ, ಮೊದಲುಗೊಂಡು 
ಅಷ್ಟಭುಜ ದೇವಿಯವರೆಗೆ ೧೯೪ ವಿಗ್ರಹಗಳಿವೆ. ಅನೇಕ ನಿಗ್ರಹಗಳನ್ನು 
ಗುರ್ತಿಸುವುದು ಕಷ್ಟವಾಗಿದೆ. ಈ ವಿಗ್ರಹಗಳ ಮೇಲಿನ ತೋರಣಗಳಲ್ಲಿ 
ಲತಾಫಲಪುಷ್ಪ, ಕೇರ್ತಿಮುಖ ಬಹಳ ಸೂಕ್ಷ್ಮವಾಗಿ ಚಿತ್ರಿತವಾಗಿವೆ. 
ಇವುಗಳ ಮೇಲೆ ನಾಲ್ಕು ಅಂಗುಲ ಆಳದ “ ಕಾರ್ಥೀಸು ಅದರ ಮೇಲೆ 
ಕಟಾಂಜನ ಮತ್ತು ವಿಗ್ರಹಗಳ ಗೋಪುರಗಳಿವೆ. ಈ ಗೋಪುರಗಳ 
ಸೂಕ್ಷ್ಮ ವಿಮರ್ಶೆ ಅವಶ್ಯಕ. ಹದಿನಾರು ಕರಣಗಳುಳ್ಳ ನಕ್ಷತ್ರಾಕಾರದ 
ತಲವಿನ್ಯಾಸಕ್ಕೆ ಅನುಸಾರವಾಗಿ ಮೆಟ್ಟಲು ಮೆಟ್ಟ ಲಾಗಿ ರಚಿಸಿದಂತೆ 
ಕಂಡುಬರುವುದು. ಕೆಲವು ಶಿಖರಗಳಿಗೆ ಕಲಶಗಳಿವೆ. ಹೊಯ್ಸಳ ಶಿಖರ 
ಪ್ರಭೇದಗಳೆಲ್ಲ ಇಲ್ಲಿ ಉದಾಹೃತವಾಗಿವೆ. ಇದೇ ದೇವಾಲಯದ ಶಿಖರಗಳ 
ಪ್ರತೀಕಗಳು ಕಂಡುಬರುತ್ತವೆ. 

(೨) ಗರ್ಭಗುಡಿಗಳ ಶಿಖರಗಳು: ಶಿಖರಗಳು ೧೬ ಕೋಣಗಳ 
ನಕ್ಷತ್ರಾಕಾರದ ವಿನ್ಯಾಸದ ಮೇಲೆ ರಚಿತವಾಗಿವೆ. ಸುಕನಾಸಿಯ 
ಮೇಲೆ ಮುಂದಕ್ಕೆ ಚಾಚಿಕೊಂಡು ಬಹುಶಃ ಸಳವಿಗ್ರಹ ಹೊಂದಿದ್ದವು. 
ಒಂದೊಂದು ಶಿಖರಕ್ಕೂ ೧೬ ದಳಗಳಿದ್ದು ಒಂದೊಂದು ದಳಕ್ಟೂ ನಾಲ್ಕು 
` ಉಸಶಿಖರಗಳಿದ್ದರೆ, ಒಟ್ಟು ೬೪ ಉಪಶಿಖರಗಳಿರಬೇಕು. ಮುಂದಕ್ಕೆ 
ಚಾಚಿಕೊಂಡಿರುವ ಭಾಗ ಮೂರು ಉಪಶಿಖರಗಳನ್ನು ಮುಚ್ಚಿ ಕೊಂಡಿರು 
ವುದರಿಂದ ಆ ಮೂರು ಶಿಖರಗಳೆನ್ನೂ ಈ ಮುಂದಿನ ಭಾಗದಲ್ಲಿಟ್ಟಿರುವರು. 
ಒಂದೊಂದು ಉಪಶಿಖರದಲ್ಲೂ ಐದು ಸಾಲು ವಿಗ್ರಹೆಗಳಿವೆ. ಮೇಲ್ಬಾವ 
ಯ ಮೇಲೆ ಅಂತಹ ಒಟ್ಟು ೨೦ ಸಾಲುಗಳಿವೆ. . ಸಿಂಹಮುಖ, 
ಕೇರ್ತಿಮುಖ, ಯಕ್ಷ, ಗಂಧರ್ವ, ನರ್ತಕರು, ಇತ್ಯಾದಿಗಳು ಈ ಸಾಲು 
ಗಳಲ್ಲಿವೆ. ಎರಡನೆ ಉಪಶಿಖರಗಳ ಸಾಲಿನ ಕೆಳಗೆ ಪಶ್ಚಿಮ ಗೋಪುರದಲ್ಲಿ 
ಅಸ್ವದಿಕ್ಸಾಲಕರಿರುವರು, ಗೋಪುರದ ಮೇಲ್ಭಾಗದಲ್ಲಿ ಮಗುಚಿಹಾಕಿದ 
ಪದ್ಮನಿದ್ದು ಅದರಮೇಲೆ ಕಲಶನಿದ್ದಿತು. ದಕ್ಷಿಣ ಗೋಪುರದ ಕೀರ್ತಿ 


ರು 


ವಾಲಂ 


೯ 


ದೆ 


ನೆಲವು ಪ್ರಸಿದ್ಧ ಹೊಯ್ಸಳ ದೇವಾಲಯಗಳು ೫೫ 


ಮುಖದಲ್ಲಿ ಅಷ್ಟಭುಜ ವಿಷ್ಣು ವಿಗ್ರಹವಿದೆ, ಉತ್ತರ ಗರ್ಭಗುಡಿಯ 
ಗೋಪುರ "ಮೂರು ಕೀರ್ತಿಮುಖಗಳನ್ನು ಹೊಂದಿದೆ.  ಕೆಳಗಿನದರಲ್ಲಿ 
ಸ್ಥಾನಕ ಕೇಶವ, ಮಧ್ಯ ದರಲ್ಲಿ ಗೋವರ್ಧನಧಾರಿ, ಮೇಲಿನದರಲ್ಲಿ ನೃತ್ಯ 
ಮಾಡುತ್ತಿರುವ ನಡ್ಭು ಜವಿಷ್ಣು ವಿಗ್ರಹಗಳಿವೆ. ಈ ಮೂರು ಗೋಪುರ 
ಗಳ ಸೌಂದರ್ಯದಿಂದ ಈ ದೇವಾಲಯ ಪ್ರಪಂಚ ಪ್ರಖ್ಯಾತಿಯನ್ನು 
ಪಡೆದಿದೆ. 

ಪೂರ್ವದ್ವಾರ ಸಾಮಾನ್ಯವಾಗಿದೆ. ಬಹುಶಃ ಇದರ ಅಲಂಕರಣೆ 
ಯಾಗಲಿಲ್ಲ. ನವರಂಗ ಒಂಬತ್ತು ಅಂಕಣಗಳನ್ನೂ ಪೂರ್ವದಲ್ಲಿ ಮತ್ತೆ 
ಮೂರು ಅಂಕಣಗಳನ್ನೂ ಜಗಲಿಗಳನ್ನೂ ಹೊಂದಿದೆ. ಪೂರ್ವದ ಗೋಡೆ 
ಯಲ್ಲಿ ಬೆಳಕು ಬರಲು ಜಾಲಂದ್ರಗಳಿವೆ. ಪಶ್ಚಿಮ ಗೋಡೆಯ ಎರಡು 
ಗೂಡುಗಳಲ್ಲಿ ಬಹುಶಃ ಗಣೇಶ ಮಹಿಷಮರ್ದಿನಿ ವಿಗ್ರಹಗಳಿದ್ದು, ಮೂರು 
ವಿಗ್ರಹೆಗಳೊಂದಿಗೆ ನಿಷ್ಣುಪಂಚಾಯತನವಾಗಿದ್ದಿತೆಂದು ಊಹಿಸಲಾಗಿದೆ. 

ನವರಂಗದ ಕಂಬಗಳು ಮಧ್ಯದ ನಾಲ್ಕು ವಿನಾ ಮಿಕ್ಕೆಲ್ಲವೂ 
ಸುಮಾರು ಒಂದೇ ರೀತಿಯಲ್ಲಿವೆ. ಮಧ್ಯದ ನಾಲ್ಕು ಕಂಬಗಳ ಬುಡದಲ್ಲಿ 
ಯಕ್ಷರು ನಾಲ್ಕು ಮುಖಗಳಲ್ಲೂ ಇರುವರು. ಈ ಕಂಬಗಳ ಮೇಲೆ 
ಬಹುಶಃ ನಾಲ್ಕು ಮದನಿಕೆ ವಿಗ್ರಹಗಳಿದ್ದವು. ಇವುಗಳ ಪೂರ್ವದಲ್ಲಿರುವ 
ಎರಡು ಕಂಬಗಳು ೩೨ ಕೋಣಗಳುಳ್ಳ ನಕ್ಷತ್ರಾಕಾರವಾಗಿವೆ. 

ನವರಂಗದ ಮೇಲ್ಬಾವಣಿಯಲ್ಲಿ ೧೬ ಅಂಕಣಗಳಿವೆ. ಪ್ರತಿಯೊಂದು 
ಅಂಕಣವೂ ಬಡಗಿಯ ಕೆಲಸವನ್ನು ಅನುಸರಿಸಿದ ಕೆತ್ತನೆಹೊಂದಿವೆ. ಈ 
ಭುವನೇಶ್ವರಿಗಳ ಸೌಂದರ್ಯದಿಂದ ಈ ದೇವಾಲಯ ಪ್ರಸಿದ್ಧವಾಗಿದೆ. 
ಮರದ ತೊಲೆ, ಪಟ್ಟಿ ಮೊಳೆಗಳನ್ನು ಕೂಡ ಕಲ್ಲಿನಲ್ಲಿ ತೋರಿಸಿರುವರು.. 
ಮಧ್ಯದ ಭುವನೇಶ್ವರಿಯಲ್ಲಿ ಅಷ್ಟದಿಕ್ಸಾಲಕರು, ಅದರ ಮೇಲೆ ೩೨ 
ಬಗ್ಗಿದ ತೊಲೆಗಳಿಂದ ಮಾಡಿದ ಕಮಾನು, ಅದರ ಮಧ್ಯದಿಂದ ತೂಗಾ 
ಡುವ ಕಮಲದ ಮೊಗ್ಗು ಇನೆ. ಇತರ ಭುವನೇಶ್ವರಿಗಳಲ್ಲಿ ಹನ್ನೆರಡು 
ಕಿರಣದ ನಕ್ಷತ್ರ, ವೃತ್ತ, ಶ್ರೀಚಕ್ರ, ೧೬ ಕಿರಣದ ನಕ್ಷತ್ರ, ಇತ್ಯಾದಿ 
ನಕಾಸೆಗಳಿವೆ. ಪೂರ್ವದ್ವಾರದ ಹತ್ತಿರ ಇರುವ ಭುವನೇಶ್ವರಿ ಅತ್ಯಂತ 
ಸುಂದರವಾಗಿದೆ. ಕೆಳಗೆ ಅಷ್ಟದಿಕ್ಸಾಲಕರು, ಅವರ ಪರಿವಾರ, ಅದರ 


೫೬ ಹೊಯ್ಸಳ ವಾಸ್ತುಶಿಲ್ಪ 


ಮೇಲೆ ನರ್ತಕ ಯಕ್ಷ ವಾದ್ಯಗಾರರು, ಅದರ ಮೇಲೆ ಮೂವ್ರತ್ತೆರಡು 
ಗೋಪುರಗಳು, ಇವುಗಳ ಮಧ್ಯ ಸ್ಥಾನಕ ಕೈವವೈಷ್ಣವ ವಿಗ್ರಹಗಳೂ ಇವೆ. 
ಇವುಗಳ ಮೇಲೆ ಅರ್ಧ ಕಮಾನುಗಳು ಲಾಳದ ಆಕಾರವಾಗಿವೆ. ಇವು 
ಮತ್ತು ಒಂದು ಕಂಬದ ಮೇಲೆ ಇರುವ ಯಾಳಿ ಸಾಮಾನ್ಯವಾಗಿ 
ಹೊಯ್ಸಳ ಶಿಲ್ಪಗಳಲ್ಲಿ ಕಂಡುಬರುವುದಿಲ್ಲ. ಭುವನೇಶ್ವರಿಯಿಂದ 
ಸುಮಾರು ನಾಲ್ಕು ಅಡಿ ಉದ್ದದ ಕಮಲದ ಮೊಗ್ಗು ಜೋಲಾಡುತ್ತಿದೆ. 

ದಕ್ಷಿಣದ ಸುಕನಾಸಿಯ ದ್ವಾರದಲ್ಲಿ ಭದ್ರ, ಸುಭದ್ರ (1) ದ್ವಾರ 
ಪಾಲಕರಿರುವರು. ದ್ವಾರದ ಮೇಲೆ ವೇಣುಗೋಪಾಲ ಲಕ್ಷ್ಮೀ"ನಾರಾಯಣ 
ವಿಗ್ರಹಗಳಿವೆ. ಸುಕನಾಸಿಯ ಮೇಲ್ಬಾವಣಿಯಲ್ಲಿ ದಿಕ್ಬಾಲಕ ಗಂಧರ್ವ 
ರಿರುವರು. ಗರ್ಭಗೃಹದ ದ್ವಾರದಲ್ಲಿ ಜಯವಿಜಯ (?) ದ್ವಾರಪಾಲಕರು, 
ಪಃ ದ್ವಾರದ ಮೇಲೆ ಕುಳಿತಿರುವ ವಿಷ್ಣು, ಇದರ ಮೇಲೆ ನೃತ್ಯಮಾಡು 
ತ್ತಿರುವ ವಿಷ್ಣು ಶಕ್ತಿ ಪಾಶ ಹಿಡಿದಿರುವಂತೆ ಚಿತ್ರಿಸಿದೆ. ದಕ್ಷಿಣ ಗರ್ಭಗುಡಿಯ 
ಹಿಂದಿನ ಗೋಡೆಯಲ್ಲಿ ಒಂದು ಗೂಡು ಇದೆ. ಸುಮಾರು ಎರಡು ಅಡಿ 
ಗರುಡಪೀಠದ ಮೇಲೆ ನಾಲ್ಕೂವರೆ ಅಡಿ ವೇಣುಗೋಪಾಲ ಮೂರ್ತಿ 
ಇದೆ. ಕೃಷ್ಣನು ತ್ರಿಭಂಗದಲ್ಲಿ ನಿಂತು ತಮಾಲವೃಕ್ಷದ ಕೆಳಗೆ ಎರಡು 
ಕೈಯಿಂದಲೂ ಉದ್ದವಾದ ವೇಣುವನ್ನು ಹಿಡಿದಿರುವನು. ಅವನ ಬೆರಳು 
ಗಳು ಕೊಳಲಿನ ಮೇಲೆ ಆಡುತ್ತಿವೆ. ಗೋವುಗಳು ತಲೆ ಎತ್ತಿ ಕೇಳುತ್ತಿವೆ. 
ಕೃಷ್ಣನು ಮಣಿಕೆರೀಟಿ, ಕರ್ಣಕುಂಡಲ, ಹಾರ, ಮಾಲಿಕೆ, ಉಂಗುರ, 
ಅಂದಿಗೆ, ಭುಜಕೀರ್ತಿ ಇತ್ಯಾದಿ ಆಭರಣಗಳನ್ನು ಧರಿಸಿರುವನು. ಗೋಪ 
ಗೋಪಿಯರು ತದೇ ಕಧ್ಯಾನೆದಿಂದ ಕೇಳುತ್ತಿರುವರು. ತೋರಣದ 
ಮೇಲೆ ಖುಷಿಗಳ್ಳು ದಶಾವತಾರ (ಹೊಯ್ಸಳ ರೀತಿಯಲ್ಲಿದ್ದಂತೆ ಕೃಷ್ಣನ 
ವಿನಾ) ಇತ್ಯಾದಿ ವಿಗ್ರಹಗಳಿವೆ... ಕೊಳಲು ಮುರಿದುಹೋಗಿದ್ದರೂ 
ವಿಗ್ರಹವು ಅತ್ಯಂತ ಸುಂದರವಾಗಿದೆ. 

ಪಶ್ಚಿಮ ಸುಕನಾಸಿ ದ್ವಾರದ ಮೇಲೆ ಸ್ಥಾನಕ ಕೇಶವ, ಗಜಲಕ್ಷ್ಮೀ 
ಅನಂತನ ಮೇಲೆ ಕುಳಿತಿರುವ ವೈಕುಂಠನಾರಾಯಣ ವಿಗ್ರಹಗಳಿವೆ. 
ಈ ಸುಕನಾಸಿ ಮೇಲ್ಬಾವಣಿಯಲ್ಲಿ ದಿಕ್ಸಾಲಕ ಗಂಧರ್ವರಿರುವರು. 

ಪಶ್ಚಿಮ ಗರ್ಭಗುಡಿಯ ದ್ವಾರದ ಮೇಲೆ ಲಕ್ಷ್ಮೀ"ನಾರಾಯಣ, 


ನೆಲವು ವು ಪ್ರಸಿ ಸಿದ ಹೊಯ್ಸಳ ದೇವಾಲಯಗಳು ೫೭ 


ಲಕಿ ಕ್ರೀ ಅದರಮೇಲೆ ಆಸೀನ ವಿಷ್ಣು, ಮೇಲ್ಬಾ ವಣಿಯಲ್ಲಿ ದಿಕ್ಸಾಲ 
ಗಂಧರ್ವರು ಇರುವರು. ಗರುಡಪೀಠವಿದ್ದರೂ ಎಗ್ರಹವು ಅದ್ಯ ಶ್ಯ ನ 
ಇಲ್ಲ ಲಕ್ಷ್ಮೀನಾರಾಯಣ, ಲಕ್ಷ್ಮೀ, ಲಕ್ಷ್ಮಣ (?) ಮತ್ತು ದ್ವಿಭುಜಡೀವ 
ನಿಗ್ರಹಗಳನ್ನಿ ಟ್ಟಿ ರುವರು. 

ಉತ್ತರ ಗರ್ಭಗುಡಿಯ ಸುಕನಾಸಿಯ ದ್ವಾರದಲ್ಲಿ ಭದ್ರ ಸುಭದ್ರ 
ದ್ವಾ ಕಪಾಲಕರು, ದ್ವಾ ರದ ಮೇಲೆ ಜನಾರ್ದನ ಬ ಕ್ರನರಸಿಂಹ ವಿಗ್ರಹ 
ಗಳಿವೆ. ಗಳರ ದ್ವಾ ರಬಂಧದ ಮೇಲೆ « ಅಕ್ಷಮಾಲ ಚಕ್ರಶಂಜ 
ಕಳಶ ಹಿಡಿದಿರುವ ಲಕ್ಷ್ಮೀ ವಿಗ್ರಹವಿದೆ. ಅದರ ಮೇಲೆ ಯೋಗ 
ನಾರಾಯಣನು ಯೋಗಾಸನದಲ್ಲಿರುವನು. ಗರ್ಭಗುಡಿಯಲ್ಲಿ ಗರುಡ 
ವೀಠದಮೇಲೆ ನಾಲ್ಫೂವರೆ ಅಡಿ ಎತ್ತರದ ಜನಾರ್ದನ ವಿಗ್ರಹವಿದೆ. 
ನಾಲ್ಕು ಕೈಗಳಲ್ಲಿ ಪದ್ಮ ಚಕ್ರ ಶಂಖ ಕ್‌ ತೋರಣದ ಮೇಲೆ 
ದಶಾವತಾರಗಳಿವೆ. 

ಪ್ರಕಾರದ ಮಂಡಪಗಳಲ್ಲಿ ೬೪ ವಿಗ್ರ ಹೆಗಳಿದ್ದವೆಂದು ಎರಡು 
ಶಾಸನಗಳಿಂದ (ಓಟ. ಎನ್‌. ೯೬ ಮತ್ತು ಡಿ. ಎನ್‌:೩ಟ) ತಿಳಿದುಬರುತ್ತದೆ. 
ದಶಾವತಾರಗಳು, ಮುರಹರನಾರಾಯಣ ಅಥವಾ ಹಂಸನಾರಾಯಣ, 
ಇತ್ಯಾದಿ ಹನ್ನೆರಡು, ಕೇಶವಾದಿ ದ್ವಾದಶಮೂರ್ತಿಗಳು, ಸಂಕರ್ಷಣ, 
ಇತ್ಯಾದಿ ಹನ್ನೆರಡು, ವಿಷ್ತಕ್ಸೇನ ಮುಂತಾದ ನಾಲ್ಕು, ಬ್ರಹ್ಮನೇ 
ಮೊದಲಾದ ಆರು, ಇಂದ್ರಾದಿ ಅಷ್ಟದಿಕ್ಸಾಲಕರು ಒಟ್ಟು ಅರವತ್ತು 
ನಾಲ್ಕು ವಿಗ್ರಹಗಳಲ್ಲಿ ಹತ್ತು ಮಾತ್ರ ಭಂಗವಾಗಿ ಜಗತಿಯ ಹತ್ತಿರ 
ಬಿದ್ದಿವೆ. ಈಗಿರುವ ವಿಗ್ರಹಗಳು ಈಚಿನವು. | 

ಮಹಾದ್ವಾರದ ಮೇಲೆ ಗೋಪುರವಿರಲಿಲ್ಲ. ಇದರ ಮುಂದಿನ 
ಮಂಟಿಸದಲ್ಲಿ ಮೊದಲು ಎರಡು ಕಲ್ಲಿನ ಆನೆಗಳಿದ್ದವು. ಈಗಿರುವ 
ಆನೆಗಳನ್ನು ಜಗತಿಯಿಂದ ತಂದು ಇಟ್ಟಂತೆ ಕಂಡುಬರುತ್ತದೆ. ಮಹಾ 
ದ್ವಾರದ ಜಗತಿಯ ಹತ್ತಿರ ದಕ್ಷಿಣದಲ್ಲಿ ಹನ್ನೊಂದು ಅಡಿ ಉದ್ದ ನಾಲ್ವಡಿ 
ಅಗಲವಿರುವ ಶಾಸನದ ಕಲ್ಲಿಡೆ. ಇದರ ಮೇಲ್ಭಾಗದಲ್ಲಿ ಜನಾರ್ದನ 
ಕೇಶವ ವೇಣುಗೋಪಾಲ ವಿಗ್ರಹಗಳೂ ಗೋವು, ಚಂದ್ರ, ಗರುಡ, 
ಸೂರ್ಯ ಇವೆ. ಮಹಾದ್ವಾರದ ಈಶಾನ್ಯದಲ್ಲಿ ಸುಮಾರು ೩೦ ಅಡಿ 


೫೮ ಹೊಯ್ಸಳ ವಾಸ್ತುಶಿಲ್ಪ 


ಎತ್ತರದ ದೀಪಸ್ತಂಭ ಇದೆ. ಇದು ಬುಡದಲ್ಲಿ ಚಚ್ಛೌಕವಾಗಿದ್ದು, 
ಅನಂತರ ಅಪ್ಟ ಕೋಣವಾಗಿ ಹದಿನಾರು ಮೂಲೆಗಳನ್ನು ಹೊಂದಿದೆ. 
ಮೇಲ್ಭಾಗದಲ್ಲಿ ಹದಿನಾರು ಅರಗಳುಳ್ಳ ಚಕ್ರ, ಅದರಮೇಲೆ ಚಚ್ಚೌಕ 
ವಾದ ನೀಠ್ಕ ಕಮಲ ಇದ್ದು ಬಹುಶಃ ಹಬ್ಬಗಳಲ್ಲಿ ದೀಪವನ್ನಿಡುತ್ತಿದ್ದರು. 
(೩) ಪಂಚಲಿಂಗೇಶ್ವರ ದೇವಾಲಯ; ಕೇಶವ ದೇವಸ್ಥಾನಕ್ಕೆ 
ಈಶಾನ್ಯದಲ್ಲಿ ಸೋಮನಾಥನು ಬಿಜ್ಜಲೇಶ್ರರ, ಇತ್ಯಾದಿ ಪಂಚಲಿಂಗ 
ಶಿವಾಲಯವನ್ನು ೧೨೬೮ರಲ್ಲಿ ಮಾಡಿಸಿದ್ದರು. ಸಂಚಕೂಟ ದೇವಾಲಯ 
ಗಳಲ್ಲಿ ಇದು ಒಂದಾಗಿದೆ. ಒಂದೊಂದು ಗರ್ಭಗುಡಿಗೂ ಸುಕನಾಸಿ 
ಗೋಪುರವಿದ್ದು ಎಲ್ಲಕ್ಕೂ ಒಂದೇ ಉದ್ದವಾದ ಕೈಸಾಲೆ ಇದ್ದಿತು. 
ಕೇಶವ ದೇವಾಲಯದ ಪೂರ್ವಕ್ಕೆ ಬಹುಶಃ ೧೪ನೆಯ ಶತಮಾನ 
ದಲ್ಲಿ ಸಣ್ಣ ಉತ್ಸವ ಮಂಟಪವನ್ನು ಕಟ್ಟಿಸಿದಂತೆ ಕಂಡುಬರುತ್ತದೆ. 
ನೈರುತ್ಯದಲ್ಲಿ ನದಿಯ ದಡದ ಹತ್ತಿರ ಸೋಮನಾಥನೇ ಮಾಡಿಸಿದ 
ಲಕ್ಷ್ಮೀನಾರಾಯಣ ದೇವಾಲಯವಿದೆ. ಗರ್ಭಗೃಹ, ಸುಕನಾಸಿ, 
ಒಂಬತ್ತು ಅಂಕಣದ ನವರಂಗ್ಯ ಜಗತಿ ಇರುವ ಮಂಡಪಗಳಿವೆ. ಮೂಲ 
ವಿಗ್ರಹ ಈಗಿಲ್ಲ. ಹೆಚ್ಚು ಕೆತ್ತನೆ ಕೆಲಸ ಕಂಡುಬರುವುದಿಲ್ಲ. ನವರಂಗದ : 
ಭುವನೇಶ್ವರಿಗಳು ದಿಕ್ಬಾಲಕ, ಯಕ್ಷ, ಇತ್ಯಾದಿ ವಿಗ್ರಹಗಳನ್ನು 
ಹೊಂದಿವೆ. ಸೋಮನಾಥನು ಕಟ್ಟಿಸಿದ್ದ ಪುರಹರ, ನರಸಿಂಹೇಶ್ವರ, 
ಮುರಹರ, ಯೋಗನಾರಾಯಣ ದೇವಾಲಯಗಳು ಅದೃಶ್ಯವಾಗಿವೆ. 


ಭಾಗ ೩ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು 

೪. ಬಸ್ರಾಳು : ಮಂಡ್ಯಕ್ಕೆ ಉತ್ತರದಲ್ಲಿರುವ ಬಸ್ರಾಳಿನ 
ಮಲ್ಲಿಕಾರ್ಜುನ ದೇವಾಲಯವು ಊರಿನ ಈಶಾನ್ಯದಲ್ಲಿದೆ. ಊರಿನ 
ಮಧ್ಯದಲ್ಲಿ ಹೊಯ್ಸಳರ ಕಾಲದ ನಗರ ನಿರ್ಮಾಣದಂತೆ ವಿಷ್ಣು 
ದೇವಾಲಯವಿದೆ. ಮಲ್ಲಿಕಾರ್ಜುನ ದೇವಾಲಯವನ್ನು ಇಮ್ಮಡಿ 
ನರಸಿಂಹೆನ ದಂಡನಾಯಕನಾದ ಹರಿಹರನು ಸೇವುಣರನ್ನು ಗೆದ್ದು ತನ್ನ 
ತಾಯಿಯ ಹೆಸರಿನಲ್ಲಿ ಕೆರೆಯನ್ನೂ ತಂದೆಯ ಹೆಸರಿನಲ್ಲಿ ಮಲ್ಲಿಕಾರ್ಜುನ 
ಲಿಂಗವನ್ನೂ ಸ್ಥಾನಿಸಿದನು. ಬಸುರಿವಾಳ ಬಹುಶಃ ಅವನ ಹುಟ್ಟೂರು 
ಆಗಿದ್ದಿತು. ಇಮ್ಮಡಿ ನರಸಿಂಹನು ೧೨೩೪ರಲ್ಲಿ ಕವಿಚಕ್ರವರ್ತಿ ಜನ್ನ 
ನಿಂದ ರಚಿತವಾದ ಶಾಸನವನ್ನು ಹಾಕೆಸಿರುವನು. ೧೨೩೭ರಲ್ಲಿ 
ಸೊಮೇಶ್ವರನೂ, ೧೨೬೯ರಲ್ಲಿ ಮೂರನೆಯ ನರಸಿಂಹನೂ ದಾನ 
ಮಾಡಿರುವರು. ಪಾಳೆಯಗಾರ ಕೆಂಪಬೈರರಸನಾಯಕನು ಸುಮಾರು 
೧೬೨೫ ಕ್ಷಯದಲ್ಲಿ ದಾನಕೊಟ್ಟಿ ರುವನು. ಈ ದೇವಾಲಯದ ಹತ್ತಿರ 
ಕೋಟಿ ಇದ್ದಿತು. ಇದಕ್ಕೆ ನೈರುತ್ಯದಲ್ಲಿದ್ದ ನಿಷ್ಣುದೀವಾಲಯ ಸಣ್ಣದಾಗಿ 
ಈಗ ನಾರವಾಗಿದೆ. ಇದರ ಗರ್ಭಗುಡಿಯಲ್ಲಿ ಈಗ ಜನಾರ್ದನ ವಿಗ್ರಹ 
ವಿದೆ. ಮಲ್ಲಿಕಾರ್ಜುನ ದೇವಾಲಯಕ್ಕೆ ದಕ್ಷಿಣದಲ್ಲಿ ಮತ್ತೊಂದು ಈಶ್ವರ 
ಗುಡಿ ಇದೆ. 

ಈಗಿನ ಮಲ್ಲಿಕಾರ್ಜುನ ದೇವಾಲಯದ ಪೀಠ ಮುಚ್ಚಿ ಹೋಗಿದೆ. 
ಆದರೂ ಉತ್ತರ ದಕ್ಷಿಣಗಳಲ್ಲಿ ಜಗತಿಯ ಮೇಲಕ್ಕೆ ಮೆಟ್ಟಿಲು ಇದ್ದುದನ್ನೂ 
ಅದರ ಪಕ್ಕಗಳಲ್ಲಿ ಸಣ್ಣ ಗೋಪುರಗಳನ್ನೂ ನೋಡಬಹುದು... ದೇವಾ 
ಲಯದ ಗೋಡೆಯ ಮೇಲೆ ಕೋರಮಂಗಲ ಹೊಸಹೊಳಲು ದೇವಾಲಯ 
ಗಳಂತೆ ಆರು ಸಾಲು ವಿಗ್ರಹಗಳಿವೆ. ಆನೆ ಕುದುರೆಗಳು ಯುದ್ಧ ಕೈ 
ಹೋಗುತ್ತಿರುವಂತೆಯೂ, ಕೆಲವರು ರಾವುತರು ಒಬ್ಬ ಪದಾತಿಯ ಮೇಲೆ 
ದಾಳಿ ಮಾಡುತ್ತಿರುವಂತೆಯೂ, ಮತ್ತೊಬ್ಬ ಕುದುರೆಸವಾರನು ಅವನ 
ಸಹಾಯಕ್ಕೆ ಬರುತ್ತಿರುವಂತೆಯೂ ಚಿತ್ರಿಸಿರುವುದು ಬಹುಶಃ ಹರಿಹರನು 


೬೦ ಹೊಯ್ಸಳ ವಾಸ್ತುಶಿಲ್ಪ 


ಸೇವುಣರೊಡನೆ ಮಾಡಿದ ಯುದ್ಧದ ಸ್ಮಾರಕವಾಗಿದೆ. ಇದರ ಮೇಲೆ 
ಸಿಂಹಗಳ ಸಾಲು ಇದೆ. ಅನಂತರ ದಕ್ಷಿಣ ದ್ವಾರದಿಂದ ರಾಮಾಯಣದ 
ಕಥೆ ಮುಖ್ಯ ಗರ್ಭಗುಡಿಯ ಹಿಂಭಾಗದವರೆಗೂ ಹೋಗಿದೆ. ಆಮೇಲೆ 
ಮಹಾಭಾರತದ ಕಥೆ ಉತ್ತರ ದ್ವಾರದವರೆಗೂ ಚಿತ್ರಿತವಾಗಿದೆ. ಅನಂತರ 
ಭಾಗವತ ಇತರ ಪುರಾಣಗಳ ಕಥೆಗಳು ಇವೆ. ಅನಂತರ ಮಕರ ಮತ್ತು 
ಹಂಸಗಳ ಸಾಲು ಇವೆ. 

ಗೋಡೆಯ ಮಧ್ಯದಲ್ಲಿ ಸುಮಾರು ಎರಡೂವರೆ ಅಡಿ ಎತ್ತರದ 
ದೇವತಾವಿಗ್ರ ಹಗಳಿವೆ. ಇವುಗಳಲ್ಲಿ ಶಿವನು ಚತುರ್ಭುಜಗಳಲ್ಲಿ ತ್ರಿಶೂಲ, 
ಮೂರು ಹೆಡೆಯ ಸರ್ಪ, ಬೀಸಣಿಗೆ, ಪರಶು ಹಿಡಿದಿರುವುದು ; ಇಪ್ಪತ್ತೆರಡು. 
ಭುಜಗಳ ನರ್ತಿಸುತ್ತಿರುವ ದುರ್ಗಾ ; ಅಂಧಕನಮೇಲೆ ನರ್ತನಮಾಡುವ 
ಹದಿನಾರು ಭುಜದ ಶಿವ; ಅಕ್ಷಮಾಲಾ, ತ್ರಿಶೂಲ, ಚಕ್ರ, ಶಂಖ 
ಹೊಂದಿರುವ ಹರಿಹರ; ವಿಠ್ಠಲ ಗಮನಾರ್ಹವಾಗಿವೆ. ಬಸರಾಳು ದೇವ 
ಸ್ಥಾನದ ಮೇಲ್ಬಾವಣಿ ಬಹಳ ಸುಂದರವಾಗಿದೆ. ಮಕರ ಮತ್ತು ಕೇರ್ಶಿ 
ಮುಖಗಳ ಮಧ್ಯೆ ಗೋಪುರಗಳ ಕೆಳಗೆ ಪೂರ್ವದಿಂದ ಆರಂಭಿಸಿ ಗಣೇಶ- 
ಸರಸ್ವತಿ, ತಾಂಡವಶಿವ, ಅಷ್ಟಭುಜ ವಿಷ್ಟು, ಬ್ರಹ್ಮ-ಸರಸ್ಪತಿ, ಲಕ್ಷ್ಮೀ 
ನರಸಿಂಹ, ತಾಂಡವೇಶ್ವರ, ಗಜಾಸುರಮರ್ದನ, ಯೋಗನಾರಾಯಣ 
ಲಕ್ಷ್ಮೀ ವಿಗ್ರಹಗಳಿವೆ. ಶಿಖರವು ಚತುರಸ್ರವಾಗಿದ್ದು ಲತಾಪಟ್ಟಕೆ 
ಯಿಂದ ಅಲಂಕೃತವಾಗಿ ಕಳಶವನ್ನು ಹೊಂದಿದೆ. ಮುಂದಕ್ಕೆ ಚಾಚಿರುವ. 
ಭಾಗದಲ್ಲಿ ತಾಂಡವೇಶ್ವರ ನಿಗ್ರಹ ಅದರಮೇಲೆ ಸುಂದರವಾದ 
ಸಳ-ಹುಲಿ ಇನೆ. 

ದೇವಾಲಯದ ಮುಂಭಾಗದ ಮಂಡಸಕ್ಕೆ ಉತ್ತರ ದಕ್ಷಿಣಗಳಲ್ಲಿ 
ಎರಡು ದ್ವಾರಗಳಿವೆ. ಈ ದ್ವಾರಗಳ ಹತ್ತಿರ ಎರಡೆರಡು ಆನೆಗಳಿವೆ. 
ದಕ್ಷಿಣ ದ್ವಾರದಲ್ಲಿ ಮಾತ್ರ ಒಬ್ಬನೇ ದ್ವಾರಪಾಲಕನಿರುವನು. ಈ 
ಮಂಡಪದ ಪೂರ್ವಕ್ಕೆ ನಂದಿಮಂಡಪನಿದೆ. ಪಶ್ಚಿಮದಲ್ಲಿ ನವರಂಗಕ್ಕೆ 
ದಾರಿ ಇದೆ. ನಂದಿಯು ನಾಲ್ಕು ಅಡಿ ಎತ್ತರ ಐದು ಅಡಿ ಉದ್ದನಿದೆ. 
ಇದರ ಬಲಕೋಡು ಮತ್ತು ಎರಡು ಕಿವಿಗಳು ಹೋಗಿವೆ. ಆದರೂ 
ಸುಂದರವಾಗಿದೆ. 


ಇತರೆ ಸಣ್ಣ ಹೊಯ್ಸಳ ದೇವಾಲಯಗಳು ೬೧ 


ನವರಂಗದ್ವಾರದ ಮೇಲೆ ತಾಂಡವೇಶ್ವರ, ಪಕ್ಕಗಳಲ್ಲಿ ಕೈವದ್ವಾರ 
ಪಾಲಕರು ಇರುವರು. ಗೋಡೆಯಲ್ಲಿ ಜಾಲಂದ್ರವಿದೆ. ನವರಂಗ 
ತಗ್ಗಾಗಿದ್ದರೂ ಜಗತಿಗಳನ್ನು ಹೊಂದಿದೆ. ಪಶ್ಚಿಮ ಭಾಗದ ನಾಲ್ಕು 
ಗೂಡುಗಳಲ್ಲಿ ಸರಸ್ವತಿ, ಗಣೇಶ, ಮಹಿಷಮರ್ದನಿ, ಮತ್ತೊಂದು ಸರಸ್ಪತಿ 
ವಿಗ್ರಹಗಳಿವೆ. ಗಣೇಶನ ಗೂಡಿಗೆ ಎದುರಾಗಿ ಸಪ್ತ ಮಾತೃಕೆಯರಿರುವರು. 
ನವರಂಗದ ಕಂಬಗಳು ಅಷ್ಟು ಎತ್ತರವಿಲ್ಲದಿದ್ದರೂ ಕಲಾಕೌಶಲ್ಯವನ್ನು 
ತೋರಿಸುವುವು. ನವರಂಗದ ಹೆತ್ತು ಅಂಕಣಗಳು ಭುವನೇಶ್ವರಿಗಳನ್ನು 
ಹೊಂದಿವೆ. ಆದರೆ ಮಧ್ಯದಲ್ಲಿದ್ದ ಅತ್ಯಂತ ಸುಂದರವಾದ ಮೇಲ್ಬಾವಣಿ 
ಯನ್ನು ಈಜೆಗೆ ತೆಗೆದುಹಾಕಿ ಬೆಳಕು ಬರುವಂತೆ ಗೋಪುರ ಕಟ್ಟಿರುವರು. 

ದಕ್ಷಿಣ ಗರ್ಭಗುಡಿಯಲ್ಲಿ ಬಹುಶಃ ವಿಷ್ಣುವಿಗ್ರಹೆವಿದ್ದಿತು. ಈಗ 
ಸೂರ್ಯನಾರಾಯಣ ನಿಗ್ರಹವನ್ನು ಗೋಡೆಗೆ ಒರಗಿಸಿರುವರು. ಉತ್ತರ 
ಗರ್ಭಗುಡಿಯಲ್ಲೂ ವಿಷ್ಣುವಿಗ್ರಹವಿದ್ದು, ಈಗ ಹೊಯ್ಸಳರ ಕಾಲದ 
ನಾಗರ ಕಲ್ಲನ್ನು ಇಟ್ಟಿರುವರು. ಪಶ್ಚಿಮ ಗರ್ಭಗುಡಿಯಲ್ಲಿ ಸುಮಾರು 
ಮುಕ್ಕಾಲು ಅಡಿ ಎತ್ತರದ ಲಿಂಗವಿದೆ. ಉಪ್ಪರಿಗೆ ಅಥವಾ ಮಹಾದ್ವಾರದ 
ಮೇಲ್ಬಾವಣಿಯಲ್ಲಿ ತಾಂಡವೇಶ್ವರ ಮತ್ತು ಅಷ್ಟದಿಕ್ಪಾಲಕರು ಇರುವರು. 
ಮುಖಮಂಡಪದಲ್ಲಿ ಎರಡು ರೀತಿಯ ಕಂಬಗಳಿವೆ. ದೇವಾಲಯದ 
ಪೂರ್ವದಲ್ಲಿ ಸುಮಾರು ೧೨ ಅಡಿ ಎತ್ತರದ ದೀಪಸ್ತಂಭವಿದೆ. ಇದರ 
ಮೇಲೆ ಒಬ್ಬ ಪುರುಷ ಒಬ್ಬ ಸ್ರೀ ವಿಗ್ರಹಗಳು ಕೆಳಕ್ಕೆ ದುಮ್ಮಿಸ್ಕಲು 
ಸಿದ್ಧವಾಗಿರುವಂತೆ ಇವೆ. ಬಹುಶಃ ಇಮ್ಮಡಿ ನರಸಿಂಹ ಅಥವಾ 
ವೀರಸೋಮೇಶ್ವರನ ಕಾಲದಲ್ಲಿ ಪ್ರಾಣವನ್ನರ್ಪಿಸಿದ " ಗರುಡ'ರು 
ಇರಬಹುದು. ್ಥ 

೫. ನಾಗಮಂಗಲ; ಪಾಂಡವಪುರಕ್ಕೆ ಸುಮಾರು ೨೪ ಮೈಲಿ 
ಈಶಾನ್ಯದಲ್ಲಿರುವ ನಾಗಮಂಗಲದ ಸೌಮ್ಯಕೇಶವದೇವಾಲಯ ಸುಮಾರು 
ನಾಲ್ಕುವರೆ ಅಡಿ ಎತ್ತರದ ಜಗತಿಯ ಮೇಲೆ ಇದೆ. ತ್ರಿಕೂಟಾಚಲ 
ವಾದ ಈ ಗುಡಿ ಬಹುಶಃ ನಿಷ್ಣುವರ್ಧನನ ಕಾಲದಲ್ಲಿಯೇ ಆರಂಭ 
ವಾಯಿತು. ಇದಕ್ಕೆ ಈಶಾನ್ಯದಲ್ಲಿರುವ ಭುವನೇಶ್ವರ (ಶಂಕರ 
ನಾರಾಯಣ) ದೇವಾಲಯವನ್ನು ವಿಷ್ಣುವರ್ಧನನ ರಾಣಿಯಾದ 


೬೨ ಹೊಯ್ಸಳ ವಾಸ್ತುಶಿಲ್ಪ 


ಬಮ್ಮ ೃಲಾದೇವಿ ೧೧೩೫ರಲ್ಲಿ ಜೀರ್ಣೋದ್ಧಾರ ಮಾಡಿದಳು. ಸೌಮ್ಯ 
ಹೇಶ್ರ ವನಿಗೆ ಇಮ್ಮಡಿ ವೀರಬಲ್ಲಾಳನು ೧೧೭೧ರೆಲ್ಲ ದಾನಮಾಡಿರುವನು. 
ವಿಜಯನಗರದ ಸದಾಶಿವರಾಯನ ಕಾಲದಲ್ಲಿ ಕೆಲವರು ಅಧಿಕಾರಿಗಳು 
೧೫೪೪ರಲ್ಲಿ ದಾನಕೊಟ್ಟಿರುವರು. ಗರುಡಸ್ತಂಭವನ್ನು ಚನ್ನಪಟ್ಟಣದ 
ಜಗದೇವರಾಯನು ಸ್ಥಾಪಿಸಿದನು. 

ಕೇಶವದೇವಾಲಯದ ನಕ್ಷತ್ರಾಕಾರದ ಜಗತಿ ಐದು ಅಂತಸ್ತು 
ಗಳನ್ನು ಹೊಂದಿದೆ. ಗೋಡೆಯ ಮೇಲೆ ಯಾವ ವಿಗ್ರಹಗಳೂ ಕಂಡು 
ಬರುವುದಿಲ್ಲ. ಶಿಖರ, ಮುಖಮಂಡಪ ಮುಂತಾದುವುಗಳನ್ನೆ ಲ್ಲ ವಿಜಯ 
ನಗರಕಾಲದಲ್ಲಿ ಮಾಡಿದಂತಿವೆ. ನವರಂಗದ ನೈರುತ ಮೂಲೆಯಲ್ಲಿ ಐದು 
ಹೆಡೆಯ ಆದಿಶೇಷ, ಉತ್ತರದ ಗೋಡೆಯ ಮೇಲೆ ವಿಷ್ರ್ರಕ್ಸೇನ ವಿಗ್ರಹ 
ಗಳಿವೆ. ನನರಂಗದ ಹೊಯ್ಸಳರ ಕಾಲದ ಸ್ಮಂಭಗಳು ೩೨ ಕೋಣಗಳ 
ನಕ್ಷತ್ರಾಕಾರವಾಗಿವೆ. ಭುವನ ಶ್ವರಿಗಳಲ್ಲಿ ತೇಖಾಚಿತ್ರಗಳಿವೆ. ಮಧ್ಯದ 
ಭುವನೇಶ್ವರಿಯಲ್ಲಿ ದಿಕ್ಸಾಲಕರೂ, ಪದ್ಮದ ಮಧ್ಯದಿಂದ ಲ್‌ 
ಮೊಗ್ಗಿನ ಸುತ್ತಲೂ ಸುತ್ತಿ ಕೊಂಡಿರುವ ಹಾವೂ ಇವೆ. ದಕ್ಷಿಣ ಗರ್ಭ 
ಗುಡಿಯ ಗರುಡಸ್ತಂಭದ ಮೇಲೆ ಬಹುಶಃ ವಿಜಯನಗರ - ವೇಣು 
ಗೋಪಾಲ ಮತ್ತು ಸ್ರೀ ವಿಗ್ರಹಗಳಿವೆ. ಉತ್ತರೆ ಗರ್ಭಗುಡಿಯಲ್ಲಿ 
ಗರುಡಪೀಠದ ಮೇಲೆ ಅದೇ ಜಿತ! ಕಂಡಿ ಲಕ ಕ್ಷ್ಮೀನರಸಿಂಹ 
ವಿಗ್ರಹವಿದೆ. 

ಮುಖ್ಯ ಗರ್ಭಗುಡಿಯ ಸುಕನಾಸಿ ದ್ವಾರದಲ್ಲಿ ವಿಜಯನಗರ ಕಾಲದ 
ದ್ವಾರಪಾಲಕರಿರುವರು. ಗರ್ಭಗುಡಿಯಲ್ಲಿ ಎರಡು ಅಡಿ ಎತ್ತರದ ಗರುಡ 
ಪೀಠದ ಮೇಲೆ ಆರು ಅಡಿ ಎತ್ತರದ ಕೇಶವ ವಿಗ್ರಹವಿದೆ. ಅದರ ಪಕ್ಕದಲ್ಲಿ 
ಶ್ರೀ ಭೂದೇವಿಯರೂ ಮೇಲೆ ತೋರಣದಲ್ಲಿ ದಶಾವತಾರಗಳೂ ಕಂಡು 
ಬರುತ್ತವೆ... ಮುಖಮಂಡಪ ಸಾಮಾನ್ಯವಾಗಿದೆ. ಪ್ರಾಕಾರದಲ್ಲಿ 
ನಾರಾಯಣ, ಶ್ರೀ, ಭೂ, ನೀಳಾ ಆಳ್ವಾರರು, ಸುದರ್ಶನ, ಹನುಮಂತ 
ಇವರ ಗುಡಿಗಳು ಬಹುಶಃ ಪಾಳೆಯಗಾರರ ಕಾಲದಲ್ಲಿ ಸ್ಥಾಪಿತವಾದವು. 
ಮಹಾದ್ವಾರದ ಮೇಲಿನ ಗೋಪುರ ದ್ರಾವಿಡ ರೀತಿಯಲ್ಲಿ ಏಳು ಅಂತಸ್ತು 
ಹೊಂದಿದೆ. ಅದರ ಮುಂದೆ ಇರುವ ಗರುಡಸ್ಮಂಭದ ಮೇಲೆ ಗರುಡ, 
ಹನುಮಂತ, ಶಂಖ ಚಕ್ರ, ಶ್ರಿಪುಂಡ್ರ, ಸಿಂಹಗಳಿವೆ. 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ಹಿಷ್ಟಿ 


ಸೌಮ್ಯಕೇಶವ ದೇವಾಲಯದ ಪಶ್ಚಿಮಕ್ಕೆ ಅರಮನೆಯ ನಿವೇಶನ 
ವಿದೆ. ಅದಕ್ಕೆ ಹಿಂದೆ ನರಸಿಂಹದೇವಾಲಯ ಬಹುಶಃ ಹದಿನಾಲ್ಕನೆಯ 
ಶತಮಾನದ ಹೊಯ್ಸಳ ಕಟ್ಟಡವಾಗಿದೆ. ಗರ್ಭಗುಡಿಯಲ್ಲಿ ಯೋಗ 
ನರಸಿಂಹ ವಿಗ್ರಹ, ಅದರ ಮುಂದೆ ಸುರುಳಿ ಸುತ್ತಿಕೊಂಡ ನಾಗ 
ಇವೆಲ್ಲವೂ ಹೊಯ್ಸಳರ ಕಾಲದ ಸುಮಾರಾದ ಕೆಲಸ. 

ನಾಗಮಂಗಲದ ಭುವನೇಶ್ವರ ದೇವಾಲಯ ವಿಷ್ಣುವರ್ಧನನ ಕಾಲ 
ದಲ್ಲಿ ಬಳನದ ಕಲ್ಲಿನಿಂದ ನಿರ್ಮಿತವಾದುದು. ಅದರ ನೈರುತ್ಯದಲ್ಲಿರುವ 
ಶಾಸನದಿಂದ ವಿಷ್ಣುವರ್ಧನನ ರಾಣಿಯಾದ ಬಮ್ಮಲಾದೇವಿ ೧೧೩೫ರಲ್ಲಿ 
ದಾನಮಾಡಿದಂತೆ ಕಂಡುಬರುತ್ತದೆ. ಅನಂತರ ಸೇರಿಸಿದ ಭಾಗಗಳಲ್ಲಿ 
ಕಣಶಿಲೆಯನ್ನು ಉಪಯೋಗಿಸಲಾಗಿದೆ. ಮೂಲದೇವಾಲಯದ ಪೀಠವು 
ಎರಡೇ ಅಂತಸ್ತಾಗಿದ್ದಿತು. ಇದಕ್ಕೆ ದಕ್ಷಿಣದಲ್ಲಿ ಒಂದೇ ದ್ವಾರವಿದ್ದಿತು. 
ಆಮೇಲೆ ಪೂರ್ವದ ದ್ವಾರವನ್ನು ಸೇರಿಸಿದಂತೆ ಕಂಡುಬರುತ್ತದೆ. 
ನವರಂಗದಲ್ಲಿ ದುರ್ಗಾ, ಚೋಳ ರೀತಿಯ ನಾರಾಯಣ, ಚಂಡಿಕೇಶ, 
ಅರ್ಧನಾರೀಶ್ವರ, ಗಣೇಶ, ನಂದಿ, ದುರ್ಗಾ, ಷಣ್ಮುಖ, ಮಹಿಷಮರ್ದಿನೀ, 
ಎರಡು ಲಿಂಗಗಳೂ.ಇವೆ. ಗರ್ಭಗುಡಿಯಲ್ಲಿರುವ ಲಿಂಗವನ್ನು ಶಾಸನದಲ್ಲಿ 
ಶಂಕರನಾರಾಯಣ ಎಂದು ಕರೆಯಲಾಗಿದೆ. ಸದಾಶಿವ, ಪಾರ್ವತಿ, 
ಗಣೇಶ ಉತ್ಸವವಿಗ್ರಹಗಳು ಲೋಹದಿಂದ ಮಾಡಲ್ಪಟ್ಟಿವೆ. ನಾಗಮಂಗಲ 
ಹೊಯ್ಸಳರ ಕಾಲದಿಂದಲೂ ಲೋಹಕಾರರಿಗೆ ಪ್ರಸಿದ್ಧವಾಗಿದ್ದಿತು. 
ಈಗಲೂ ಕೂಡ ಕೆಲವು ಮನೆತನಗಳಲ್ಲಿ ಪುರಾತನ ಶಿಲ್ಪ ಶಾಸ್ತ್ರಗ್ರಂಥಗಳು 
ಸಿಕ್ಬುತ್ತವೆ. 

೬. ಅರಸೀಕೆರೆ : ಚಾಳುಕ್ಯ ಅರಸಿಯ ಹೆಸರಿನಲ್ಲಿ ಕಟ್ಟಿಸಿದ 
ಕೆರೆಯಿಂದ ಹೆಸರು ಪಡೆದ (ಎ. ಕ. ೫, ಎಕೆ. ೮೭) ಅರಸೀಕೆರೆ ಆರನೆಯ 
ವಿಕ್ರಮಾದಿತ್ಯನ ಕಾಲದಲ್ಲಿ ಪ್ರಸಿದ್ಧವಾಗಿದ್ದಿತು. ಕ್ರಿ. ಶ. ೧೨೨೦ರಲ್ಲಿ 
ಇಮ್ಮಡಿ ನರಸಿಂಹನ ಕಾಲದಲ್ಲಿ ಈಶ್ವರ ದೇವಾಲಯ ನಿರ್ಮಿತವಾಯಿತು. 
ಇದರ ಜಗತಿಯು ಮುಚ್ಚಿ ಹೋಗಿದೆ. ಮೂರು ಅಡಿ ಎತ್ತರದ ಪೀಠದ 
ಮೇಲೆ ಯಕ್ಷ, ಹಂಸ, ಗೋಪುರಗಳ ಸಾಲುಗಳಿವೆ. ಇವುಗಳ ಮೇಲೆ 
ದೇವಾಲಯದ ಸುತ್ತಲೂ ೧೨೦ ವಿಗ್ರಹಗಳಿವೆ. ಲಕ್ಷ್ಮ್ಮೀ-ವಿಷ್ಣು, ಸಪ್ತ 


೬೪ ಹೊಯ್ಯ 


ಛೆ ವಾಸ್ತುಶಿಲ್ಪ 
ಮಾತೃಕೆಯರು, ಪಾರ್ವತಿ, ಶಿವ, ವಿಷ್ಣುವಿನ ದ್ವಾದಶಮೂರ್ತಿಗಳು, 
ಸರಸ ತ, ಶಿವ, ಕೇಶವ, ಲಕ್ಷ್ಮೀ ಗಣನಾರ್ಹವಾಗಿವೆ. ಕೆಲವು ವಿಗ್ರಹಗಳ 
ಕಳಗೆ ಅವುಗಳ ಹೆಸರನ್ನು ಬರೆದಿದೆ. ಮೇಲ್ಬಾ ವಣಿಯ ಜೋವಿಗೆಯ 
ಮೇಲೆ ಮಣಿಸರ ಮಕರ ಕೀರ್ತಿಮುಖ ನಖರಗಳಿನೆ. ಶಿಖರವು 
೧೬ ಕೋಣಗಳ ನಕ್ಷತ್ರಾಕಾರವಾಗಿದೆ. ಐದು ಅಂತಸ್ತುಗಳಲ್ಲೂ ಕೆತ್ತನೆ 
ಕೆಲಸವಿದೆ. ಮೇಲೆ ಕಲ್ಲಿನ ಕಳಶವಿಜೆ. ಶಿಖರದ ಚಿದ ಮುಂಭಾಗ 
ದಲ್ಲಿದ್ದ ಸಳವಿಗ್ರಹ ಹೋಗಿ ಈಚೆಗೆ ಗಾರೆಯ ನಂದಿಯನ್ನು ಇಡಲಾಗಿದೆ. 
ಇದರ ಮುಂಭಾಗದಲ್ಲಿ ತಾಂಡವೇಶ್ವರ ವಿಗ್ರಹವಿದೆ. ಮಂಡಪದ ಕೆಳಭಾಗ 
ದಲ್ಲಿ ಯಕ್ಷರ ಸಾಲು ಶಿಖರಗಳು ಇವೆ. ಮಂಡಪದ ಮೇಲೆ ಅಂಡಾಕಾರ 
ವಾದ ಮೇಲ್ಲಾಃ ವಣಿ ಗಾರೆಯಿಂದ ಕಟ್ಟ ಲಾಗಿದೆ. 

ಮಂಡಪದ ಒಳಗೆ ಮಧ್ಯದ 2 ಅಗಲವಾದ ಜಗತಿ, ಅದರ 
ಸುತ್ತಲೂ ನಾಲ್ಕು ಸ್ತಂಭಗಳು ಇವೆ. ಇವುಗಳ ಒಂದೆ ಕಲ್ಲಿನ ಜಗತಿಗಳೂ 
೨೪ ಆನೆಗಳ ಸಾಲೂ ಇವೆ. ಕಲ್ಲಿನ " ಬೆಂಚು'ಗಳ ಹಿಂದೆ ಹೊರಕ್ಕೆ 
ಬಗ್ಗಿರುವ ಕಟಾಂಜನವಿದೆ. ಹೊರಗಡೆ ಇರುವ ೧೩ ಸ್ತಂಭಗಳು 
ಗುಂಡಾಗಿವೆ. ಮಧ್ಯ ದಲ್ಲಿರುವ ಎಂಟು ಸ್ತಂಭಗಳನ್ನು ಹೊಯ್ಸಳ 
ರೀತಿಯಲ್ಲಿ id ರು. ಈ ಸ್ತಂಭಗಳ ಮೇಲಿನ ತೊಲೆಗಳನ್ನು 
ಅಷ್ಟ ಕೋಣದಂತೆ ಕಡೆದು ಒಂದೊಂದು ಸಾಲಿನಲ್ಲೂ ಏಳು ವಿಗ್ರಹ 
ಗಳಂತೆ ಒಟ್ಟು ೫೯ ವಿಗ್ರಹಗಳನ್ನು ಇಟ್ಟರುವರು. ಇವುಗಳಲ್ಲಿ ನಂದೀಶ್ವರ, 
ಕುಬೇರ, ಈಶಾನ, ನರಸಿಂಹ, ಇವುಗಳ ಪಕ್ಕಗಳಲ್ಲಿ ವಿಷ್ಣು, ಶಿವ, ದೇವೀ 
ವಿಗ್ರಹಗಳನ್ನು ಗುರ್ತಿಸಬಹುದು. ಈ ಶೊಲೆಗಳ ಮೇಲೆ ಸಿಂಹಗಳ 
ಮಧ್ಯೆ ಗೋಪುರಗಳಿವೆ. ಉತ್ತರದ ಒಂದು ಗೋಪುರದಲ್ಲಿ ಕತ್ತಿ ಮತ್ತು 
ಪಾತ್ರೆ ಹಿಡಿದಿರುವ ದುರ್ಗಾ ವಿಗ್ರಹವಿದೆ. ಇದರ ಮೇಲಿನ ಭುವನೇಶ್ವರಿ 
ಯಿಂದ ಮೂರೂವರೆ ಅಡಿ ಉದ್ದದ ಕಮಲದ ಕರ್ಣಿಕೆ ಜೋಲಾಡುತ್ತಿದೆ. 

ಈ ಮಂಡಸಕ್ಕೂ ನವರಂಗಕ್ಕೂ ಮಧ್ಯದಲ್ಲಿರುವ ಸಣ್ಣಮುಖ 
ಮಂಡಪದ ಮೇಲ್ಬಾ ವಣಿಯಲ್ಲಿ ಅಷ್ಟ ದಿಕ್ಪಾಲಕರು, ನರ್ತಕರು, 
ಒಂಬತ್ತು ಸಂಗೀತಗಾಶರ ಮಧ ದಲ್ಲಿ 'ತಾಂಡಸೇಶ್ವ ರ ವಿಗ್ರಹಗಳಿವೆ. 
ನನರಂಗದಲ್ಲಿ ಒಂಬತ್ತು ಅಂಕಣಗಳಿದ್ದು, ಮೂರು ಕಡೆಗಳಲ್ಲೂ ಸುಂದರ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೬೫ 


ವಾದ, ಗೂಡುಗಳನ್ನು ಹೊಂದಿದೆ. ಈ ಗೂಡುಗಳಲ್ಲಿದ್ದ ವಿಗ್ರಹಗಳು 
ಈಗ ಅದೃಶ್ಯವಾಗಿವೆ. 

ನವರಂಗದ ಸ್ತಂಭಗಳು ಕೆಳಗಡೆ ಯಕ್ಷ, ಅದರಮೇಲೆ ಶೋರಣಗಳ 
ಕೆಳಗೆ ವಿಷ್ಣು, ಶಿವ; ದೇವೀ ವಿಗ್ರಹೆಗಳನ್ನು ಹೊಂದಿವೆ... ಸ್ತಂಭಗಳ 
ಮೇಲ್ಭಾಗದಲ್ಲಿ ಸಿಂಹಮುಖಗಳಿವೆ. ನವರಂಗದ ಮಧ್ಯದ ಭುವನೇಶ್ವರಿ 
ಯಲ್ಲಿ ಪಶ್ಚಿಮಕ್ಕೆ ಏಕಾದಶರುದ್ರರು, ಪೂರ್ವದಲ್ಲಿ ದ್ಹ್ವಾದಶಾದಿತ್ಯರು, 
ಉತ್ತರ ದಕ್ಷಿಣಗಳಲ್ಲಿ ನಿಷ್ಣುವಿನ ೨೪ ಮೂರ್ತಿಗಳು, ಇತರ ಮೇಲ್ಬಾವಣಿ 
ಗಳಲ್ಲಿ ರೇಖಾಚಿತ್ರಗಳು ಇವೆ. ನವರಂಗದ ಮಹಿಷಮರ್ದಿನಿ ಮತ್ತು ನಂದಿ 
ವಿಜಯನಗರ ಕಾಲದ ವಿಗ್ರಹಗಳಾಗಿವೆ. 


ಸುಕನಾಸಿಯ ಮೇಲ್ಭಾ ವಣಿಯಲ್ಲಿ ಎರಡು ಸಾ ಲು ಚಿತ್ರಸಟ್ಟಿಕೆ 
ಗಳಿವೆ. "ಕೆಳಗಿನ ಸಾಲಿನಲ್ಲಿ ಒಬ್ಬ ಪತಿಯು ಪಾಂಡವರಿಗೆ ಪುಸ್ತಕವ 


ನೋದಿ ಪುರಾಣವನ್ನು ನೇರುಷಿರುವ ಸಮು; ಸ್ಥನು ಹತ್ತಿರ ಇರುವನು. 
ನರ್ತಕಿ, 'ದ್ರೊ ಉನ ಸ | ತು, ಪಾಂಡವ 
ಕೌರವರು ಅಕ್ಷದ್ಯೂತನಾಡುತ್ತಿ ರುವುದು ಭೀಮ-ದುಶ್ಯಾಸನ-ಬ್ರೌಸದಿ 
ಜಿಂಕೆಗಳ ಮುಖಂಡನು ಒಬ್ಬ ಮನುಷ ನೊಡನೆ ಯುದ್ಧಮಾಡಿ ಯಜ್ಞ 
ಮಾಡುತ್ತಿರುವನು. | 
ಇದರಮೇಲಿನ ಸಾಲಿನಲ್ಲಿ ಸಮುದ್ರಮಥನ, ಶಿವತಾಂಡವ, . ಶಿವ 
ಪರವಾರ, ಕುಳಿತಿರುವ ಡೇವತೆ,: ವಜ್ರಾಯುಧ ಫಲಹಿಡಿದಿರುವನು, 
ಭುವನೇಶ್ವರಿಯಲ್ಲಿ ತಾಂಡವೇಶ್ವ ಶರ-ಅಷ್ಟ ದಿಕ್ಪಾಲಕರು ಇರುವರು. 
ಗರ್ಭಗುಡಿಯ ದ್ರಾ ರಬಂಧದಲ್ಲಿ. ದಾ ರಸಾಲಕರೂ, ಲತಾ ಸಿಂಹ 
ಗಳೂ, ಮೇಲೆ ಗಜಲಕ್ಷ್ಮಿ, RS: ಶಿವ ಬಲಭಾಗದಲ್ಲಿ ಗಣೇಶ 
ಬ್ರಹ್ಮ, ಎಡಭಾಗದಲ್ಲಿ ಷಣ್ಣುಖ ವಿಷ್ಣು ವಿಗ್ರ ಹಗಳಿವೆ. : ಗರ್ಭಗುಡಿಯ 


ಮೇಲ್ಭ್ರಾವಣಿಯಲ್ಲಿ ಅಷ್ಟದಿಕ್ಟಾಲಕರು ನನರ ಮ ಧ್ಯದಲ್ಲಿ ತಾಂಡ 
ವೇಶ್ವರ ಇವೆ. ಲಿಂಗವು ಸುಮಾರು ಎರಡು ಅಡಿ ಎತ್ತರನಿದೆ. 
ಅರಸೀಕೆರೆಯ ಈಶ್ಚರದೇವಾಲಯದ ' ಉತ್ತ ರದಲ್ಲಿರುವ ಜವಳಿ 
ದೇವಾಲಯವನ್ನು ಕ್ರಿ. ೧೨೧೯ರಲ್ಲಿ ನಿರ್ದಿಸಲಾಯಿತು. ಎರಡು 
ಗರ್ಭಗುಡಿಗಳ ದ್ವಾರಗಳು ಮಾತ್ರ ಸ್ವಲ್ಪ ಕೆತ್ತನೆ ಕೆಲಸ ಹೊಂದಿವೆ. 


5 


೬೬ ಹೊಯ್ಬಳ ವಾಸು ಶಿಲ್ಪ 


ಮುಂದಿನ ಎರಡು ಮುಖಮಂಡಸಗಳನ್ನು ಸೇರಿಸಿ ಉದ್ದವಾದ ಕೈಸಾಲೆ 
ಮಾಡಿದೆ. ಈ ದೇವಾಲಯದ ಹಿಂದಿನ ಗೋಡೆ ಕೆಟ್ಟುಹೋಗಿದೆ. 

೭೩. ಅಡಗೂರು : ಹಳೆಯಬೀಡಿಗೆ ನಾಲ್ಕು ಮೈಲಿ ಪೂರ್ವದಲ್ಲಿ 
" ವುಡುಗೂರು' ತ್ರಿಕೂಟಾಚಲ ಲಕ್ಷ್ಮೀನಾರಾಯಣ ದೇವಾಲಯವನ್ನು 
ಹೊಂದಿದೆ. ನಾಲ್ಕು ಅಡಿ ಎತ್ತರದ ಜಗತಿಯ ಮೇಲಿರುವ ಮೂರು 
ಗರ್ಭಗೃಹ, ಸುಕನಾಸಿ, ನವರಂಗ, ಮುಖಮಂಡಪನಗಳಿವೆ. ಮುಖ್ಯ 
ಗರ್ಭಗುಡಿಯ ಮೇಲಿನ ಶಿಖರ ಕಳಶವನ್ನು ಹೊಂದಿದೆ. ಸುಮಾರು 
೧೧ನೆಯ ಶತಮಾನದಲ್ಲಿ (ಬೇಲೂರು ೩೭೬) ಇದು ರಚಿತವಾದಂತೆ ಕಂಡು 
ಬರುತ್ತದೆ. ಗರ್ಭಗುಡಿಯಲ್ಲಿ ಎರಡಡಿ ಎತ್ತರದ ಪೀಠದಮೇಲೆ ಐದಡಿ 
ಎತ್ತರದ ಲಕ್ಷ್ಮೀನಾರಾಯಣ ವಿಗ್ರಹವಿದೆ... ನಾರಾಯಣನ ಎಡ 
ತೊಡೆಯ ಮೇಲೆ ಲಕ್ಷ್ಮಿ ಕುಳಿತಿರುವಳು. ನಾರಾಯಣನು ಶಂಖ 
ಪದ್ಮ ಗದಾ ಚಕ್ರಗಳನ್ನು ಹಿಡಿದಿರುವನು. : ಮುಂದಿನ ಎಡಗೈಯಿಂದ 
ಲಕ್ಷ್ಮಿಯನ್ನಾಲಿಂಗಿಸುಕ್ತಿರುವನು. ದಕ್ಷಿಣ ಗರ್ಭಗುಡಿಯಲ್ಲಿ ಒಂದೂವರೆ 
ಅಡಿ ಎತ್ತರದ ಪೀಠದ ಮೇಲೆ ಇರುವ ವೇಣುಗೋಪಾಲ ವಿಗ್ರಹ ಬಹುಶಃ 
ಪಾಳೆಯಗಾರರ ಕಾಲದ್ದಾಗಿದೆ. ಉತ್ತರ ಗರ್ಭಗುಡಿಯಲ್ಲಿ ಹಂಸಹೀಠದ 
ಮೇಲಿರುವ ಆಸೀನ ಸರಸ್ವತಿ ನಿಗ್ರಹ ಸುಂದರವಾಗಿದೆ. ನಾಲ್ಕು ಕೈಗಳಲ್ಲಿ 
ಅಕ್ಷಮಾಲಾ, ಅಂಕುಶ, ಪಾಶ, ಪುಸ್ತಕಗಳಿವೆ. 

೮. ಆನೆಕನ್ನಂಬಾಡಿ ; ಹೊಳೇನರಸೀಪುರಕ್ಕೆ ೧೫ ಮೈಲಿ ದಕ್ಷಿಣ 
ದಲ್ಲಿರುವ ಆನೆಕನ್ನಂಬಾಡಿಯ ನಾರಾಯಣ ದೇವಾಲಯ ಸುಮಾರು 
ಕ್ರಿ. ಶ. ೧೧೦೦ರಲ್ಲಿ ನಿರ್ಮಿತವಾಯಿತು. : ತ್ರಿಕೂಟಾಚಲವಾದ ಈ 
ಗುಡಿಯಲ್ಲಿ ಮುಖ್ಯ ಗರ್ಭಗುಡಿ ಮಾತ್ರ ೧೬ ಕೋಣಗಳ ನಕ್ಷತ್ರಾಕಾರದ 
ಜಗತಿಯ ಮೇಲಿಡಿ. ಮಿಕ್ಕೆರಡು ಚತುರಸ್ರಾಕಾರವಾಗಿವೆ. ನವರಂಗದಲ್ಲಿ 
ದುಂಡಾದ ಕಂಬಗಳಿವೆ. ಮೇಲ್ಬಾವಣಿಗಳು ಚಪ್ಪಟಓಿಯಾಗಿವೆ. ಪಶ್ಚಿಮ 
ಗರ್ಭಗುಡಿಯಲ್ಲಿ ಎರಡಡಿ ಎತ್ತರದ ಗರುಡಪೀಠದ ಮೇಲೆ ಕೇಶವ ವಿಗ್ರಹ 
ಐದಡಿ ಇದೆ. ನಾಲ್ಕು ಕೈಗಳಲ್ಲಿ ಪದ್ಮ, ಶಂಖ, 'ಚಕ್ರ, ಗಜಿಗಳಿವೆ. 
ಉತ್ತರ ಗರ್ಭಗುಡಿಯಲ್ಲಿ ನರಸಿಂಹನು ಚಕ್ರ ಪದ್ಮ ಗದಾ ಶಂಖಗಳನ್ನೂ 
ಎಡತೊಡೆಯ ಮೇಲೆ. ಲಕ್ಷ್ಮಿಯನ್ನೂ ಹೊಂದಿರುವನು. ದಕ್ಷಿಣ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೬೭ 


ಗುಡಿಯಲ್ಲಿ ವೇಣುಗೋಪಾಲ ವಿಗ್ರಹವಿದೆ. ರಂಗಮಂಡಪದಲ್ಲಿ ಮಹಿಷ 
ಮರ್ದಿನಿ, ವಿಘ್ನೇಶ್ವರ, ವಿಗ್ರಹಗಳಿವೆ. 

೯. ಆನೆಕೆರೆ: ಚೆನ್ನರಾಯಪಟ್ಟಿಣಕ್ಕೆ ಮೂರು ಮೈಲಿ ಪಶ್ಚಿಮದಲ್ಲಿ 
“ಅನೆಗಳ ಕೆರೆ”, “ಕೇಶವಪುರ” ಎಂದು ಶಾಸನದಲ್ಲಿ ಕರೆದಿರುವ ಆನೆಕೆರೆ 
ಯಲ್ಲಿ ಕ್ರಿ. ಶ. ೧೧೯೧ಕ್ಕೆ ಮುಂಚೆಯೇ ಕಟ್ಟಿದ ಏಕಕೂಟ ಚೆನ್ನಕೇಶವ 
ದೇವಾಲಯವಿದೆ. ಈಚೆಗೆ ಉತ್ತರ ದಕ್ಷಿಣಗಳಲ್ಲಿ ಎರಡು ಗರ್ಭಗುಡಿ 
ಗಳನ್ನು ಸೇರಿಸಿದಂತೆ ಕಂಡುಬರುವುದು. ಪಾಳೆಯಗಾರರ ಕಾಲದಲ್ಲಿ 
ಬೈರಪ್ಪ ನಾಯಕನೆಂಬುವನು ಹೊರಗಿನ ಪ್ರಾಕಾರವನ್ನು ಶುಭಕೃತ್‌ 
ಸಂವತ್ಸರದಲ್ಲಿ ಜೀರ್ಣೋದ್ಧಾರ ಮಾಡಿದನು. ಗರ್ಭಗುಡಿ ನವರಂಗಗಳ 
ದ್ವಾರದ. ಮೇಲೆ ಗಜಲಕ್ಷ್ಮಿ ವಿಗ್ರಹವಿದೆ. ನವರಂಗದ ಮಧ್ಯದಲ್ಲಿರುವ 
ಭುವನೇಶ್ವರಿಯಿಂದ ಕೆಳಕ್ಕೆ ಜೋಲಾಡುತ್ತಿರುವ ದೊಡ್ಡ ಶಂಖವಿದೆ. 
ನವರಂಗದ ಕಂಬಗಳು ಹೊಯ್ಸಳ ರೀತಿಯಲ್ಲಿವೆ. ಗರ್ಭಗುಡಿಯಲ್ಲಿ 
ಆರು ಅಡಿ ಎತ್ತರದ ಕೇಶವ (ಜನಾರ್ದನ) ವಿಗ್ರಹ ಪದ್ಮ ಶಂಖ ಚಕ್ರ - 
ಗದೆಗಳನ್ನು ಹೊಂದಿದ್ದಿತು. ಇದೂ ಕೂಡ ಮುರಿದು ಹೊಸದಾದ 
ಮತ್ತೊಂದು ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಗ್ರಾಮದ ದಕ್ಷಿಣದಲ್ಲಿ 
ಅವಳಿದೇವಾಲಯಗಳಿವೆ. ವಾಯವ್ಯದಲ್ಲಿರುವ ಶಂಭುಲಿಂಗದೇವಾಲಯ 
ಹನ್ನೆರಡನೆಯ ಶತಮಾನದ್ದಾದರೂ ಒರಟಾಗಿದೆ. 

೧೦. ದಿಂಡಗೂರು : ಜೆನ್ನರಾಯಪಟ್ಟಿಣಕ್ಕೆ ಏಳು ಮೈಲಿ ಉತ್ತರ 
ದಲ್ಲಿರುವ ದಿಂಡಗೂರಿನಲ್ಲಿ ಇಮ್ಮಡಿ ವೀರಬಲ್ಲಾಳನ ಮಂತ್ರಿಯಾದ 
ಪಂಡಿತ ದಂಡನಾಥನು ಕ್ರಿ. ಶ. ೧೨೦೯ರಲ್ಲಿ ಅಗ್ರಹಾರ ಮಾಡಿ' ಅದಕ್ಕೆ 
ಮಲ್ಲಿಕಾರ್ಜುನಪುರವೆಂದು ಹೆಸರಿಟ್ಟನು. ಕೇಶವ ಮತ್ತು ಮಲ್ಲಿಕಾರ್ಜುನ 
ದೇವಾಲಯಗಳನ್ನು ಮಾಡಿಸಿದನು. ಎರಡೂ ಒಂದೇ ರೀತಿಯಲ್ಲಿವೆ. 
ಮೇಲ್ಬಾವಣಿಗಳಲ್ಲಿ ವಿನಾ ಕೆತ್ತನೆ ಕೆಲಸ ಹೆಚ್ಚಾಗಿಲ್ಲ. ಕೇಶವ 
ದೇವಾಲಯದ ನವರಂಗ ದ್ವಾರದ ಮೇಲೆ ವೇಣುಗೋಪಾಲ, ಗರ್ಭಗೃಹ 
ದ್ವಾರದ ಮೇಲೆ: ಗಜಲಕ್ಷ್ಮಿ ಇನೆ. ಗರುಡಪೀಠದ ಮೇಲೆ: ಆರು ಅಡಿ 
ಎತ್ತರದ: ಕೇಶವ ವಿಗ್ರಹ ಸದ್ಮ, ಶಂಖ, ಚಕ್ರ, ಗದೆಗಳನ್ನು ಹೊಂದಿದೆ. 
ಮಲ್ಲೇಶ್ವರ ದೇವಾಲಯವು ಕೇಶವ ದೇವಾಲಯದ  ನಿನ್ಯಾಸವನ್ನೇ 


೬೮ ಹೊಯ್ಸಳ ವಾಸ್ತುಶಿಲ್ಪ 


ಅನುಸರಿಸಿದೆ. ಇದಕ್ಕೆ ಕ್ರಿ. ಶ. ೧೬೫೧ರಲ್ಲಿ ದೊಡ್ಡ ಯ್ಯ ನೆಂಬುವನು 
ಮಂಡಪವನ್ನು ಕಟ್ಟಿಸಿದನು. ನವರಂಗದಲ್ಲಿ ನಾಗರಕಲ್ಲು, ಗಣೇಶ, 
ಇತ್ಯಾದಿ ಈಚಿನ ವಿಗ್ರಹಗಳಿವೆ. ಇವಕ್ಕೆ ಪಶ್ಚಿಮದಲ್ಲಿರುವ ಬಸವೇಶ್ವರ 
ಗುಡಿ ಈಚಿನದು. 

೧೧.' ಉಂಡಿಗ ನಾಳ್‌ ; ಅರಸೀಕೆರೆ ತಾಲ್ಲೂಕಿನಲ್ಲಿ . ಬೆಟ್ಟಿಗಳ 
ಮಧ್ಯದಲ್ಲಿ “ ಉಂಡಿಗೆಯ ಹಾಳು” ಹೊಯ್ಸಳ ಕಾಲದಲ್ಲಿ ಪ್ರಸಿದ್ಧ 
ಪಟ್ಟಣವಾಗಿದ್ದಿತು. ಇಲ್ಲಿನ ಚಾಮುಂಡೇಶ್ವರಿ ದೇವಾಲಯ ತ್ರಿಕೂಟ 
ವಾಗಿದ್ದು ಶಿವಲಿಂಗ, ಚಾಮುಂಡಿ ಮತ್ತು ಕೇಶವ ವಿಗ್ರಹಗಳನ್ನು 
ಹೊಂದಿದೆ. ವಿಷ್ಣುವರ್ಧನನು ಬಂಕಾಪುರದಲ್ಲಿದ್ದಾಗ ಮುನಿಜಿಟ್ಟಿ 
ಎಂಬುವನು ಈ ದೇವಾಲಯವನ್ನು ಕಟ್ಟಿಸಿದನು. ಕ್ರಿ. ಶ. ೧೨೭೬ರಲ್ಲಿ 
ಇಲ್ಲಿನ " ನಿಂಬಜಾ' ದೇವಿಗೆ ದಾನವು ಕೊಡಲ್ಪಟ್ಟಿತು. ನವರಂಗದ 
ಮಧ್ಯದಲ್ಲಿರುವ ನಾಲ್ಕು ಕಂಬಗಳು ಮಾತ್ರ ಹೊಯ್ಸಳ ರೀತಿಯಲ್ಲಿವೆ. 
ಗಣೇಶ, ಭೈರವ, ಎರಡು ನಂದಿಗಳೂ, ಸಪ್ತಮಾತೃಕೆಯರೂ, ಗೂಡಿನಲ್ಲಿ 
ಮತ್ತೊಂದು ಗಣೇಶ ನವರಂಗದಲ್ಲಿರುವರು. : ನವರಂಗದ ಗೋಡೆಯ 
ಹತ್ತಿರ ಸುಂದರವಾದ ಮೃದಂಗ ಬಾರಿಸುತ್ತಿರುವ ಮದಸಿಕೆ ವಿಗ್ರಹವಿದೆ. 
ದೇವಾಲಯದ ದಕ್ಷಿಣದಲ್ಲಿ ಉಯ್ಯಾಲೆ ಕಂಬ, ಅದರ ಹತ್ತಿರ ಮೂರು 
ಅಂಕಣಗಳ ಮಂಡಪ ಇವೆ. ಈ ಮಂಡಪದ ಹಿಂದಿನ ಗರ್ಭಗುಡಿಯಲ್ಲಿ 
ನವಿಲಿನ ಮೇಲೆ ನಿಂತು ಸಡ್ಭುಜಗಳಲ್ಲಿ ತ್ರಿಮೂರ್ತಿಗಳ ಲಾಂಛನಗಳಾದ 
ಅಕ್ಷಮಾಲಾ,: ತ್ರಿಶೂಲ, : ಚಕ್ರ, ಶಂಖ, ಡಮರುಗ, ಕಮಂಡಲು 
ಹೊಂದಿರುವ ಶಕ್ತಿದೇವತೆ ಇದೆ. ಇದರ ಎರಡು ಪಕ್ಕಗಳಲ್ಲಿ ಜೆಟ್ಟಿ ಗಳೂ, 
ಕಂಬಗಳ ಮೇಲೆ ಜೆಟ್ಟಿಗಳೂ ಇರುವರು. : ಬಹುಶಃ ಇದೇ ನಿಂಬಜಾ 
ದೇವಿ ಆಗಿರಬಹುದು. | 


೧೨, ತಲಕಾಡು : ಪಶ್ಚಿಮ ಗಂಗರ ರಾಜಧಾನಿಯಾಗಿದ್ದ 
ತಲಕಾಡು ತಳವನಪುರ, ಗಜಾರಣ್ಯಕ್ಷೇತ್ರ, ತಾಳಕಟ ಎಂಬುದಾಗಿ 
ಪ್ರಸಿದ್ಧ ವಾಗಿದೆ. ಚೋಳರ ಅಧೀನದಲ್ಲಿದ್ದ ತಲಕಾಡನ್ನು ವಿಷ್ಣು 
ವರ್ಧನನು ೧೧೧೬ರಲ್ಲಿ ಗೆದ್ದಮೇಲೆ ಕೀರ್ತಿನಾರಾಯಣ ದೇವಾಲಯ 


ವನ್ನು ಕಟ್ಟಿಸಿದನು. ಇದರ ಪ್ರತಿಷ್ಠೆ ಡಿಸೆಂಬರ್‌ ೧೧೧೭ರಲ್ಲಿ (ಬೇಲೂರು 


We 
[ 


334367900 re 


ಶಿ 


ತಲಕಾಡಿನ ಕೀರ್ತಿನಾರಾಯೆಣ ದೇವಾಲಯದ ತಳನಿನಾ ಸ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೬೯ 


ದೇವಾಲಯದ ವರ್ಷವೆ) ನಡೆಯಿತೆಂದು ತಮಿಳು ಶಾಸನದಿಂದ ತಿಳಿದು 
ಬರುತ್ತದೆ. ಇದಕ್ಕೆ ಮುಂಚೆ ತಲಕಾಡಿನಲ್ಲಿ ರಾಜರಾಜೇಶ್ವರ ದೇವಾಲಯ 
ವಿದ್ದಿ ಕ ಕಂಡುಬರುವುದರಿಂದ ಈಗಿರುವ ವೈದ್ಯೆ (ಶ್ವರ! ರಾಜರಾಜೇ 
ಶ್ರ ಸರವಾಗಿದ್ದಲ್ಲಿ ಬಹುಶಃ ಒಂದನೆಯ ರಾಜರಾಜ ಚೋಳನಿಂದ ನಿರ್ಮಿತ 
ವಾಗಿರಬಹುದು. ಮಳವಳ್ಳಿ, ಮಾರೇಹಳ್ಳಿ, ತಡಿಮಾಲಿಂಗಿಗಳಲ್ಲಿ ರಾಜ 
ರಾಜನ. ಕಾಲದ ವೈಷ್ಣವ ಶೈವದೇವಾಲಯಗಳಿವೆ. ಆದರೆ ಈಗಿನ 
ವೈದ್ಯೆ "ಶ್ವರ ದೇವಾಲಯ ವಿಜಯನಗರ ಕಾಲದಲ್ಲಿ ಸಂಪೂರ್ಣವಾಗಿ 
ಮಾರ್ಪಾಟಾದಂತೆ ಕಂಡುಬರುತ್ತದೆ. 
ಕೀರ್ತಿನಾರಾಯಣ ಹೇನನಲಿಯ ಮರಳಿನಿಂದ ಮುಚ್ಚಿ ಹೋಗಿದ್ದು 
ದನ್ನು ೧೯೧೨ರಲ್ಲಿ ಸ್ವ ಲ್ಪಮಟ್ಟಿ ಗೆ ತೆಗೆಸಲಾಯಿತು. ಚು ಧುಕಳು 
ಪುನಃ ಪೂರ್ವ ದಾ ರವನ್ನು; ಮುಚ್ಚಿ ಕೊಂಡಿದೆ. ವಿಷ್ಣುವರ್ಧನನು `ಕಣ 
ಶಿಲೆಯನ್ನೆ ಬಪಟೌಯನನನುವನು.. ಮಧ್ಯದ ನಾಲ್ಕು. ಕಂಬಗಳಿಗೆ ಮಾತ್ರ 
ಬಳಪದ. ಕಲ್ಲನ್ನು ಉಪಯೋಗಿಸಲಾಗಿದೆ. ನಕ್ಷತ್ರಾಕಾರದ ಜಗತಿಯ 
ಮೇಲೆ ದೇವಾಲಯವಿದೆ.. ಜಗತಿಯ ಮೆಟ್ಟಿಲುಗಳ ಪಕ್ಕಗಳಲ್ಲಿ ಗೋಪುರ 
ಗಳಿದ್ದವು. ಉತ್ತರದ ಮೆಟ್ಟಲುಗಳ ಹತ್ತಿರ. ಹೊಯ್ಸಳ ಶಿಲ್ಪದಲ್ಲಿ ಅಪೂರ್ವ 
ಇಂದ ಯಾಳಿಗಳಿವೆ: ತ ನಾಲ್ಕು ಅಡಿ ಎತ್ತ ರ ವಾಟ ೨ಡ ಅಗಲವಿದೆ. 
ಗೋಡೆಗಳ ಮೇಲೆ ಹೆಚ್ಚು ಕೆತ್ತನೆ ಕೆಲಸವಿಲ್ಲ. ಗೋಪುರಗಳು, ' ಲತಾ 
ಪಟ್ಟಿಕೆ ಸಿಂಹಲಲಾಟ ತೊ ರಣಗಳು ಮಾತ್ರ ಕಂಡುಬರುತ್ತವೆ. ಗರ್ಭ 
ಗುಡಿಯ ಮೇಲಿನ ಗೋಪುರವನ್ನು ಬಹುಶಃ ವಿಜಯನಗರ ಕಾಲದಲ್ಲಿ 
ಕಟ್ಟಿದಂತೆ ಕಂಡುಬರುತ್ತದೆ. ನವರಂಗದಲ್ಲಿ ಕಲ್ಲಿನ ಜಗತಿಗಳಿವೆ. 
ಪಶ್ಚಿಮದ ಅಂಕಣವನ್ನು ಸುಕನಾಸಿಯಾಗಿಯೂ ದಕ್ಷಿಣದ ಅಂಕಣವನ್ನು 
ಲಕ್ಷ್ಮಿಯ ಗುಡಿಯಾಗಿಯೂ ಮಾರ್ಪಡಿಸಿರುವರು. ಪಶ್ಚಿಮ ಗೋಡೆಯ 
ಗೂಡಿನಲ್ಲಿದ್ದ ವಿಪ್ತಕ್ಸೇನ ವಿಗ್ರಹ ಈಗ ಅದ್ಭೃಶ್ಯವಾಗಿದೆ. ನವರಂಗದ 
ಮುಖ್ಯ: ನಾಲ್ಕು ಕಂಬಗಳು ಹೊಯ್ಸಳ ರೀತಿಯಲ್ಲಿವೆ. -ಮಿಕ್ಸ ವು ಎಂಟು 
ಹೆದಿನಾರು ಕೋಣಗಳುಳ್ಳ ಭರತ ಕಾರದಲ್ಲಿವೆ. ಮಹಿಷನ ಹೆತ್ತು 
ಕಂಬಗಳನ್ನು ಅನಂತರ ಸೇರಿಸಿದಂತೆ ಕಂಡುಬರುತ್ತದೆ. ಮೇಲ್ಭಾ ವಣೆ 
ಗಳಲ್ಲಿ ಲತೆ ಹಹ ಆನೆ, ನರ್ತಕಿ, ಖುಸಿ, ಇತ್ಯಾದಿ ಕೆತ್ತನೆ ಕೆಲಸವಿದೆ: 


೭೦ ಹೊಯ್ಸಳ ವಾಸ್ತುಶಿಲ್ಪ 


ಗೂಡುಗಳಲ್ಲಿದ್ದ ಮೊದಲಿನ ವಿಗ್ರಹಗಳೆಲ್ಲವೂ ಹೋಗಿವೆ. ಉತ್ತರ ಅಂಕಣ 
ದಲ್ಲಿ ವಿಜ ಯನಗರ ಕಾಲದ ಲಕ್ಷ್ಮಿ ನಾಲ್ಕು ಕೈಗಳಲ್ಲಿ ಅಭಯ ಪದ್ಮ 
ಜಾನ ಮುದ್ರೆ ಹೊಂದಿರುವಳು. ಸುಕನಾಸಿಯಲ್ಲಿ ನರಸಿಂಹ ವಿಗ್ರಹ 
ವಿದೆ. ಗರ್ಭಗೃಹದ ದ್ವಾರದ ಮೇಲೆ ಗಜಲಕ್ಷ್ಮಿ ಇದೆ. ಗರ್ಭಗುಡಿಯಲ್ಲಿ 
ಗರುಡಪೀಠದ ಮೇಲೆ ಸಮಭಂಗದಲ್ಲಿ ನಿಂತಿರುವ ನಾರಾಯಣ ವಿಗ್ರಹ 
ಹತ್ತು ಅಡಿ ಎತ್ತರವಿದೆ. ಕಿರೀಟವನ್ನು ಬಿಟ್ಟು ಸುಮಾರು”ಐದೂವರೆ 
ಅಡಿ ಎತ್ತರವಿದೆ. ನಾರಾಯಣನು ನಾಲ್ಗು ಕೈಗಳಲ್ಲಿ ಶಂಖ ಪದ್ಮ ಗದಾ 
ಚಕ್ರಗಳನ್ನು ಹಿಡಿದಿರುವನು, ಪ್ರಭಾವಳಿಯಲ್ಲಿ ದಶಾವತಾರಗಳಿವೆ 
ವಿಗ್ರಹವು ಜೇಲೂರಿನದರಷ್ಟು ಸುಂದರವಲ್ಲದಿದ್ದರೂ ಭವ್ಯವಾಗಿದೆ. 

ದೇವಾಲಯದ ವಾಯವ್ಯ ಮತ್ತು ನೈರುತ್ಯಗಳಲ್ಲಿ ದೇವಿಯರ 
ಗುಡಿಗಳಿದು ೧೯೨೩ನೇ ಇಸವಿವರೆಗೂ ಮರಳಿನಮೇಲೆ ಇವುಗಳ ಶಿಖರಗಳು 
ಕಂಡುಬರುತ್ತಿದ್ದವು. ಮರಳಿನ ಭಾರದಿಂದ ಕುಸಿದುಹೋಗಿನೆ. 

ವೈದ್ಯೇಶ್ವರ ದೇವಾಲಯ ರಾಜರಾಜೇಶ್ವರ ಎಂದು ಜೋಳ ಮತ್ತು 
ಹೊಯ್ಸಳ ಕಾಲದಲ್ಲಿ ಪ್ರಸಿದ್ಧವಾಗಿದ್ದರೂ ವಿಜಯನಗರದ. ಕಾಲದಲ್ಲಿ 
ಮಾರ್ಪಾಟು ಹೊಂದಿತು. ಬಹುಶಃ ವಿಜಯನಗರದ ಮಾಧವ ಮಂತ್ರಿ 
ಬದಲಾವಣೆಗಳನ್ನು ಮಾಡಿದಂತೆ ಕಂಡುಬರುತ್ತದೆ. ಹೊರಗಿನ ಗೋಡೆಯ 
ಮೇಲೆ ಆಗ್ಗೇೇಯಕ್ಸಿರುವ, ಮೊಸಳೆಯ ಬಾಯಲ್ಲಿ ಸಿಕ್ಕಿಕೊಂಡಿರುವ 
*ಿರೀಟವುಳ್ಳ ಮನುಷ್ಯನು ಲಿಂಗವನ್ನು ನಮಸ್ಕರಿಸುವಂತಿರುವ ಚಿತ್ರ 
ಬಹುಶಃ ಶಂಕರಾಚಾರ್ಯರನ್ನು ಸೂಚಿಸುತ್ತದೆ. ಪಾತಾಳೇಶ್ವರ, 
ಮರಳೇಶ್ರರ, ಗೋಕರ್ಣೇಶ್ವರ ಮತ್ತು ವೈದ್ಯೇಶ್ವ ಸ್‌ ಲಿಂಗಗಳು ಕೊಂ ಛ 
ರಿಗಿಂತಲೂ ಪರಾನ್‌ . ಕಂಡುಬರುತ್ತ ವೆ. 

೧೩. ಹರಿಹರ: ತುಂಗಭದ್ರಾ ತೀರದಲ್ಲಿರುವ ಹರಿಹರೇಶ್ವರ ದೇನಾ 
ಲಯ ಕ್ರೆ. ಶ. ೧೧೦೦ಕ್ಕೆ ಒಂದೆಯೇ ಇದ್ದಿತು. ಕಲ್ಯಾಣಿ ಚಾಳುಕ್ಯ 
ಉಚ್ಚಂಗಿಪಾಂಡ , ಕಾಲಚೂರ್ಯ ಬಿಜ್ಜಳ, ದೇವಗಿರಿ ಯಾದವ, 
ಹೊಯ್ಸಳ ಮತ್ತು ವಿಜಯನಗರ ಚಕ್ರವರ್ತಿಗಳು ದಾನಗಳನ್ನು ಕೊಟ್ಟಿರು 
ವರು. ಕ್ರಿ. ಶ. ೧೨೨೪ರ ಮುಂಚೆ ಸೆರ್ಮಾಡಿ ಕಟ್ಟಿಸಿದ್ದ ದೇನಾಲಯ ಜೀರ್ಣ 
ವಾಗಿದ್ದಿತೆಂದೂ, ಅನಂತರ ಇಮ್ಮಡಿ ನರಸಿಂಹನ ದಂಡನಾಯಕನಾದ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೭೧ 


| 6 
ಕಳೆಶಗಳನ್ನಿಡಿಸಿದನೆಂದೂ, ಚಕ್ರವರ್ತಿ ನರಸಿಂಹನು ಅನೇಕ ದಾನಗಳನ್ನು 


ಮಾಡಿದನೆಂದೂ ಶಾಸನ ಹೇಳುತ್ತದೆ. ಪುನಃ. ೧೨೬೮ರಲ್ಲಿ ಮೂರನೆ 
ನರಸಿಂಹನ ದಂಡನಾಯಕ ಸೋಮನಾಥನು ಸೋಮನಾಥಪುರದ 
ಜೀವಾಲಯವನ್ನು ಕಟ್ಟಿಸಿ: ಹರಿಹರದೇವಾಲಯದ ಮಹಾದ್ವಾರದ 
ಗೋಪುರವನ್ನೂ ಕಳಶಗಳನ್ನೂ ಸ್ಥಾಪಿಸಿದನು. ಮುಸ್ಲಿಮ್‌ ಮುರಾಠಠ 
ಕಾಲದಲ್ಲಿ ಮೂಲ ವಿಗ್ರಹ. ಭಗ್ಗವಾಗಿ ತುಂಗಭದ್ರಾನದಿಯಲ್ಲಿ ಹಾಕ 
ಲಾಗಿದ್ದುದನ್ನು ಆಮೇಲೆ ತೆಗೆದು ಜೋಡಿಸಿ ಇಟ್ಟರುವರು. 

ಬಹುಶಃ ಮೊದಲಿನ ದೇವಾಲಯಕ್ಕೆ ಜಗತಿ ಇದ್ದುದನ್ನು ಈಗ ಕೆಲವು 
ಕಡೆ ಮಾತ್ರ ನೋಡಬಹುದು. ಗೋಡೆಗಳ ಮೇಲೆ ಐದು ಸಾಲುಗಳು 
ಚಿತ್ರಸಟ್ಟಿ ಕೆಗಳಿನೆ. ಎರಡರಲ್ಲಿ ಮಾತ್ರ ದೇವತೆಗಳನ್ನೂ ಹಂಸಗಳನ್ನೂ 
ಕೆತ್ತಿರುವರು. ಇವುಗಳ ಮೇಲೆ ಶಿಖರಗಳ ಕೆಳಗೆ ಗಣೇಶ, ಗಾಯತ್ರಿ 
ಮುಂತಾದ ವಿಗ್ರಹೆಗಳು: ಇವೆ. ಮೇಲ್ಛಾವಣಿಯ ಮೇಲೆ ಪಾಳೆಯ 
ಗಾರರ ಕಾಲದ ಗೋಪುರನಿದೆ, ದಕ್ಷಿಣ ಮುಖಮಂಡಪದಲ್ಲಿ ದುಂಡಾದ 
ಸ್ತಂಭಗಳೂ ಕಲ್ಲಿನ ಜಗತಿ ನೇಲ್ಬಾವಣಿಯಲ್ಲಿ ಒಂಬತ್ತು ಸದ್ಮಗಳೂ 
ಇವೆ. ಉತ್ತರ ಮಂಡಪವು ಇದೇ ರೀತಿಯಲ್ಲಿದೆ. ಇದಕ್ಕೆ ಉತ್ತರದಲ್ಲಿ 
ಹೊಯ್ಸಳ ದ್ವಾರವುಳ್ಳ. ಕಾಲಭೈರವನಗುಡಿ ಇದೆ... ಮುಂದಿನ ಮಂಡಪಡ 
ಗೋಡೆಯ ಮೇಲೆ ಲತಾಷಟ್ಟಿಕೆ ದೇವತೆಗಳು, ಆನೆ ಕುದುರೆ ಸಾಲು, 
ಸಣ್ಣ ಕಂಬಗಳ ಮಧ್ಯೆ ವಿಗ್ರಹಗಳು ಸಿಂಹಗಳು, ಇವುಗಳ ಮೇಲೆ 
ಕಟಾಂಜನದಲ್ಲಿ ದೇವತೆಗಳು, ನರ್ತಕರು, ಲತಾಷಟ್ಟಿಕೆ ಕಂಡುಬರುತ್ತವೆ. 
ಮಂಡಸದ ನೇಲ್ಬಾವಣಿ ಸುಮಾರು ನಾಲ್ವಡಿ ಮುಂದಕ್ಕೆ ಚಾಚಿಕೊಂಡು 
ಮರದ ತೊಲೆಗಳಂತೆ ಕೆತ್ತಲ್ಪಟ್ಟಿದೆ. ಇದರ ಮೇಲಿನ ಕೈಸಿಡಿ ಗೋಡೆ 
ಯಲ್ಲಿ ಸಿಂಹ ಆನೆ, ಕೀರ್ತಿಮುಖಗಳೆ ಸಾಲುಗಳಿವೆ. 

ಮುಖಮಂಡಪದ ಒಳಗೆ ಹೊಯ್ಸಳ ರೀತಿಯ ೬೦: ಕಂಬಗಳಿವೆ. 
ಮೇಲ್ಬಾವಣಿಯ ಮಧ್ಯ ಅಂಕಣದಲ್ಲಿ ವಿನಾ ಇತರ ಭುವನೇಶ್ವರಿಗಳಲ್ಲಿ 
ಪದ್ಮಗಳನ್ನು ಕೆತ್ತಿರುವರು. ನವರಂಗದ ದ್ವಾರಗಳು ಚೆನ್ನಾಗಿ ಅಲಂಕೃತ 
ವಾಗಿವೆ. ದ್ವಾರದಮೇಲೆ ಕಮಲದ ಮೊಗ್ಗುಗಳು ಗಜಲಕ್ಷ್ಮಿ ವಿಗ್ರಹ 


ಪೋಲಾಳ್ವ ದಂಡನಾಥನು ಅದನ್ನು ಜೀರ್ಣೋದ್ಧಾರಮಾಡಿ ೧೧೫ ಚಿನ್ನದ 


೭೨ ಹೊಯ್ಸಳ ವಾಸ್ತುಶಿಲ್ಪ 


ನಿದೆ. ನವರಂಗದಲ್ಲಿ ನಾಲ್ಕು ಸುಂದರವಾದ" ಕಂಬಗಳಿವೆ. ಭುವನೇಶ್ವ ರಿ 
ಯಲ್ಲಿ ಅಷ್ಟ ದಿಕ್ಬಾ ಲಕರು ಇರುವರು. ಮಧ್ಯದಲ್ಲಿದ್ದ ಹರಿಹರನನ್ನು ಈಗ 
ವಾಯವ್ಯದಲ್ಲಿರುವ "ಒಂದು ಮನೆಯಲ್ಲಿಟ್ಟರುವರು. ಸುಕನಾಸಿಯ 
ದ್ವಾರದಲ್ಲಿ ದ್ವಾರಪಾಲಕರು, ಬಲಗಡೆ ಶಿವ, ಎಡಗಡೆ ಕೇಶವ ವಿಗ್ರಹಗಳು, 
ಜಾಲಂದ್ರವೂ ಇವೆ. ಗರ್ಭಗುಡಿಯ ದ್ವಾರವು ಸಾಮಾನ್ಯವಾಗಿದೆ. 
ಮೂಲವಿಗ್ರಹ ಸುಮಾರು ಆರು ಅಡಿ ಎತ್ತರವಿದೆ. ಹರಿಹರನ ಮುಕುಟ 
ಬಲ ಭಾಗದಲ್ಲಿ ಜಟಾ, ಎಡ ಭಾಗದಲ್ಲಿ ಮಣಿಮುಕುಟವಾಗಿದೆ. ಬಲಗೈ 
ಗಳಲ್ಲಿ ಅಭಯ ತ್ರಿಶೂಲ, ಎಡಗೈಗಳಲ್ಲಿ ಸ ಸಂಹಾರಚಕ್ರ ಶಂಖಗಳಿನೆ. 
ಹಿಂದಿನ ಎರಡು `ಫ್ರಗಳೆನ್ನು. ಎರಡು ಕಂಬಗಳ ಮೇಲಿಟ್ಟ ರುವರು. 
ಮುಖವು ಅಗಲವಾಗಿ ಚಾಳುಕ್ಯ ರೀತಿಯಲ್ಲಿದೆ. ವಿಗ್ರಹದಲ್ಲಿ ರ, ಬಡೆ, 
ಎಡತೊಡೆ ಹಳೆಯ ಭಾಗಗಳಾಗಿವೆ. ಬಲ ತೋಳುಗಳು ಎಡ ಭುಜ ಮತ್ತು 
ತೋಳುಗಳು -ಈಚಿನದಾಗಿವೆ.. : ದೇವರಿಗೆ ಹಾರ, ಯಜ್ಞೋಪವೀತ, ಫಟ್ಟ 
ಸೂತ್ರ ಮತ್ತು ಕೌಪೀನಗಳಿವೆ. ಧೋತಿ ಇಲ್ಲ: ಮೊಣಕಾಲವರೆಗೂ ಕಲ್ಲಿನ 
ಪೆಟ್ಟ ಗೆಯಲ್ಲಿ ಮುಚ್ಚ ಲಾಗಿದೆ. ಮೂಗುಮತ್ತು ಮೂತಿಯನ್ನು ಗಾರೆಯಿಂದ 
ಬಡಿ. ಭಗ್ನ eR, ವಿಗ್ರಹದಪ್ಪ ಕಜೆ ಇಲ್ಲಿಯೇ ಕೆಣಡುಟನುವುಡು: ಲಕ್ಷ್ಮೀ 
ಸಿರು ಅದೇ ಕಾಲದಲ್ಲಿ ಕಟ್ಟಿ ಲಾಯಿತು... ಮುಖಮಂಡಸದಲ್ಲಿ 
ನಾಲ್ಕು ಹೊಯ್ಸಳ ಸ ಸ್ಮಂಭಗಳಿವೆ. ನೊದಲಿನ ಲಕ್ಷ್ಮೀ ವಿಗ್ರಹೆ ಹೋಗಿ 
ಈಗ ಪೇಷ್ಟೆಗಳ ಕಾಲದ ಅಮೃತಶಿಲೆಯ ಮಹಿಸಮರ್ಮಿನಿ ವಿಗ್ರಹವಿದೆ. 
ದಕ್ಷಿಣದಲ್ಲಿ ಪಾರ್ವತೀ ಜೀವಾಲಯವಿದ್ದಿ ತೆಂದು ಹೇಳಲಾಗಿದೆ. ಕಾಲ 
ಭೈರವ, ಸಣ್ಣ ಹರಿಹರೇಶ್ವರ, ಒಡಭಾಂಡೇಶ್ವರ. ದೇವಾಲಯಗಳು 
ಪ್ರಾಕಾರದಲ್ಲಿವೆ. ಮಹಾದ್ವಾರದ ಮೇಲೆ ಸೋಮನಾಥನು ಕಟ್ಟಿ ಸಿದ್ದ 
ಐದಂತಸ್ತಿನ. ಗೋಪುರ ಈಗ ಹೋಗಿದೆ... ಎರಡು ದೀಪಸ್ತಂಭಗಳು 
ಮರಾಠರ ಕಾಲದ್ದಾಗಿವೆ. 8 

೧೪.' ನಂದಿತಾವರೆ : ಹರಿಹರಕ್ಕೆ ಸುಮಾರು ಎಂಟು ಮೈಲಿ 
ಪೂರ್ವದಲ್ಲಿರುವ ನಂದಿತಾವರೆಯಲ್ಲಿ ಅಮೃತಲಿಂಗ ಮಾಣಿಕೇಶ್ವರ 
ದೇವಾಲಯವಿದೆ. : ಸುಮಾರು ಕ್ರಿ. ಶ. ೧೨೨ “ರಲ್ಲಿ ಮಾಣಿಕಣ್ಣ ನೆಂಬ 
ಹೊಯ್ಸಳ ಅಧಿಕಾರಿಯು ಕಟ್ಟಿಸಿದನು. ಗರ್ಭಗೃಹ ಸುಕನಾಸಿ ನವರಂಗ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೭ಪ್ಟಿ 


ಮತ್ತು ಉತ್ತರದಲ್ಲಿ ಒಂದು ಸಣ್ಣ ಗುಡಿ ಎಲ್ಲವನ್ನೂ ಬಳಪದ ಕಲ್ಲಿನಿಂದ 
ಸುಂದರವಾಗಿ ಕಟ್ಟಲಾಗಿದೆ. ನವರಂಗದ ಮಂಡಪದಲ್ಲಿ ಲಿಂಗ ಮತ್ತು 
ಬಳಪದ ಕಲ್ಲಿನ ನಂದಿ ಇವೆ. ಗರ್ಭಗೃಹದ ಹೊರಗೋಡೆಯಲ್ಲಿ ಐದು 
ಪಟ್ಟಿಕೆಗಳು, ಅತೆ, ಸಿಂಹ, ಗಜಗಳನ್ನು ಹೊಂದಿವೆ. ಗೋಡೆಯ ಮೇಲ್ಭಾಗ 
ದಲ್ಲಿ ಎರಡು ಅಡಿ ಎತ್ತರದ ವಿಗ್ರಹಗಳು ಲಕ್ಷಣವಾಗಿವೆ. ಆಗ್ನೇಯ 
ದಿಂದ ಇಂದ್ರ, ಭೈರವೀ, ಭೈರವ, ಬಹ್ಮ, ಗಣೇಶ, ರತಿಮನ್ಮಥ, ಚಾಮರ 
ಧಾರಿಣಿ, ರಾಮ ಲಕ್ಷ್ಮಣ ಹನುಮಂತ, ಹರಿಹರ(?), ಪಶ್ಚಿಮ ಗೋಡೆಯ. 
ಮೇಲೆ ನಂದಿ ಮತ್ತು ಮುಂಗಸಿ ಹತ್ತಿರ ಅರ್ಧನಾರೀಶ್ವರ, ಮೋಹಿನಿ, 
ದಕ್ಷಿಣಾಮೂರ್ತಿ, ನಂದಿ ಮತ್ತು ಗರುಡ ಮಧ್ಯದಲ್ಲಿ ಹರಿಹರ, ಉತ್ತರ 
ಗೋಡೆಯಲ್ಲಿ ಶಿವ, ಅರ್ಜುನ, ಭೀಮ (?), ಭೈರವೀ, ಭಿಲ್ಲೀಪಾರ್ವತಿ, 
ದಕ್ಷಿಣಾಮೂರ್ತಿ, ದ್ವಿಭುಜದ ವಿಗ್ರಹೆ (ಮಾಣಿಕಣ್ಣ ?), ಶಿವ ದುರ್ಗಾ 
ವಿಗ್ರಹಗಳು ಗಮನಾರ್ಹವಾಗಿವೆ. 

ನವರಂಗದಲ್ಲಿ ನಾಲ್ಕು ಹೊಯ್ಸಳ ರೀತಿಯ ಕಂಬಗಳು ಇವೆ. 
ಭುವನೇಶ್ವರಿಯಲ್ಲಿ ಬ್ರಹ್ಮ ವಿಷ್ಣುಗಳ ಮಧ್ಯದಲ್ಲಿ ಅಂಧಕಸಂಹಾರಮೂರ್ತಿ 
ಅಸ್ಟದಿಕ್ಸಾಲಕರು ಯೋಧರು ನರ್ತಕರು ಕಂಡುಬರುವರು. ನವರಂಗ 
ದಲ್ಲಿ ಹೆಂಸವಾಹನೆಯಾದ ಸರಸ್ವತಿ, ಸಪ್ತಮಾತೃಕಾ, ಗಣಪತಿ, 
ಅಫ್ಟೆ ಭುಜ -ಮಹಿಷಮರ್ದಿನಿ, ನವಿಲಿನ ಮೇಲೆ ಷಣ್ಮುಖ, ಉಮಾ 
ಮಹೇಶ್ವರ, ನಿಂತಿರುವ ಪುರುಷ ಮತ್ತು ಹ್ರ್ರೀವಿಗ್ರಹೆಗಳೂ ಏಳು ಮತ್ತು 
ಐದು ಹೆಡೆಗಳ ಸರ್ಪಗಳು ಸುತ್ತಿಕೊಂಡಿರುವ ನಾಗ-ನಾಗಿಣಿ, ಸಣ್ಣ 
ನಂದಿ ಮುಖ್ಯವಾಗಿವೆ. ಉತ್ತರ ಗರ್ಭಗುಡಿಯಲ್ಲಿ ಜಾಲಂದ್ರ ಉಳ್ಳ 
ಬಾಗಿಲು ಇದೆ. ಪದ್ಮನೀಠದ ಮೇಲೆ. ನಿಂತಿರುವ ಐದು ಅಡಿ ಎತ್ತರದ 
ಕೇಶವ ಪದ್ಮ ಶಂಖ ಚಕ್ರ ಗದೆಯನ್ನು ಹಿಡಿದಿರುವನು. . ಬಲಗಡೆ 
ಭೂದೇವಿ: ಗರುಡ: ಚಾಮರಧಾರಿಣಿ ಎಡಗಡೆ ಲಕ್ಷ್ಮೀ, ಚಾಮರ 
ಧಾರಿಣಿ, ಕೈಯೆತ್ತಿಕೊಂಡಿರುವ. ಪ್ರಹ್ಲಾದ. ಮತ್ತು ಒಂದು ಗಜ ಇವೆ. 
ಭೂದೇವಿ.  ಹೊಮಾಲೆ ಕಳಶವನ್ನೂ ಲಕ್ಷ್ಮಿ ಫಲಪದ್ಮಗಳನ್ನೂ 
ಹಿಡಿದಿರುವರು. ಸಿಂಹಲಲಾಟವುಳ್ಳ ತೋರಣದ ಮೇಲೆ ದಶಾವತಾರ 
ಗಳಿವೆ. , ಸುಕನಾಸಿ ದ್ವಾರದಲ್ಲಿ ಶೈವದ್ರಾರಪಾಲಕರು ಇರುವರು. 


೬೪ ಹೊಯ್ಸಳ ವಾಸು ಶಿಲ್ಪ 


ಜಾಲಂದ್ರ ಬಾಗಿಲೂ ಅದರ ಮೇಲೆ ಗಜಲಕ್ಷ್ಮಿ ತಾಂಡವೇಶ್ವರ ಬ್ರಹ್ಮ 
ವಿಷ್ಣುಗಳೂ ಅದರ' ಮೇಲಿನ ತೊಲೆಯಲ್ಲಿ ಮಾಣಿಕಣ್ಣನ ಶಾಸನವೂ 
ಕಂಡುಬರುತ್ತವೆ. ಗರ್ಭಗುಡಿಯಲ್ಲಿ ಸಣ್ಣ ಲಿಂಗವಿದೆ. ಇದಕ್ಕೆ ಅಭಿಮುಖ 
ವಾಗಿ ಹೊಯ್ಸಳ ಕಾಲದ ನಂದಿಯನ್ನು ಈಚೆಗೆ ಕಟ್ಟದ ಮಂಡಪದಲ್ಲಿಡ 
ಲಾಗಿದೆ. ಸುತ್ತಮುತ್ತಲೂ ಸಳ ಮುಂತಾದ ವಿಗ್ರಹಗಳು ಭಿನ್ನವಾಗಿ 
ಬಿದ್ದಿವೆ. 

೧೫. ನಂದಿಗುಡಿ: ಹರಿಹರಕ್ಕೆ ನೈರುತ್ಯದಲ್ಲಿ ಹೆದಿಮೂರು ಮೈಲಿ 
ದೂರದಲ್ಲಿ ತುಂಗಭದ್ರಾನದಿಯ ಬಲದಡದ ಮೇಲೆ ನಂದಿಗುಡಿಯ ಈಶ್ವರ 
ದೇವಾಲಯವಿದೆ. ಅದರ ಮುಂದೆ ಕ್ರಿ. ಶ. ೯೩೦ರ. ವೀರಕಲ್ಲಿನಲ್ಲಿ 
ರಾಷ್ಟ್ರಕೂಟ ಸುವರ್ಣವರ್ಷನ ಕಾಲದ ಒಬ್ಬ ಗಂಗನ ಪರಾಕ್ರಮ 
ವರ್ಣಿಸಲ್ಪಟ್ಟಿದೆ. ಬಹುಶಃ ೧೦ನೆಯ ಶತಮಾನದಲ್ಲಿ ಈ ಸ್ಥಳ ಪ್ರಸಿದ್ಧ 
ವಾಗಿದ್ದಿತು. ಆದರೆ ಗುಡಿಯ ಹೊರಭಾಗವನ್ನೆ ಲ್ಲ ಈಚೆಗೆ ಕಟ್ಟಿರುವ 
ಕಟ್ಟಡಗಳಿಂದ. ಮುಚ್ಚಲಾಗಿದೆ. ಗರ್ಭಗುಡಿಯ ದ್ವಾರದ ಮೇಲೆ 
ನ ಕ್ಸಿ, ಒಳಗಡೆ ಕೋಣಾಕಾರದ ಶಿರೋಭಾಗವುಳ್ಳ ಲಿಂಗ ಇವೆ. 
ಸುಕನಾಸಿ ದ್ದಾ ಶರವು ಜಾಲಂದ್ರ, ನಿದ್ಯಾಧರ ವಿಗ್ರಹ ನು ಶೈವದ್ವಾ ರ 
ಪಾಲಕರನ್ನು ಹೊಂದಿದೆ. ದ್ವಾರದಮೇಲೆ ಏಳು ಅಡಿ ಉದ್ದ ದ ಫಲಕದಲ್ಲಿ 
ತೋರಣ ಸಾಸ್‌ ಬ್ರಹ್ಮ ವಿಷ್ಣು ದೇವಿಯರು ನಾಲ್ಕು 
ಕಾಲಿನ ಮಕರ ಸಿಂಹ ಮನುಷ್ಯಮುಖದ ಸಿಂಹ ಕೆತ್ತಲಾಗಿದೆ. ಆರು 
ಅಡಿ ಎತ್ತರದ ಇಬ್ಬರು ಶೈವದ್ವಾರಪಾಲಕರು ಅಭಯ ಶ್ರಿಶೂಲಡಮರು 
ಗದೆಗಳನ್ನು ಹಿಡಿದಿರುವರು. ನವರಂಗದಲ್ಲಿ ಎರಡು ಸಪ್ತಮಾತೃಕಾ 
ಫಲಕ, ಎರಡು ಗಣೇಶ, ಮಹಿಷಮರ್ದಿನಿ, ಆಸೀನಳಾದ ದುರ್ಗಾ 
ವಿಗ್ರಹಗಳಿವೆ. ನವರಂಗದ ಕಂಬಗಳು ಚಾಳುಕ್ಯ ರೀತಿಯಲ್ಲಿವೆ. 
ನವರಂಗದಲ್ಲಿ ಲಿಂಗಕ್ಕೆ ಅಭಿಮುಖವಾಗಿ ಎಂಟು ಅಡಿ ಉದ್ದ, ಆರು ಅಡಿ 
ಎತ್ತರದ ಭವ್ಯವಾದ ನಂದಿ ಇದೆ. ಇದಕ್ಕೆ ಹಿಂದೆ ಇರುವ ಸ ಸಣ್ಣ ಗುಡಿಯಲ್ಲಿ 
ಸುಂದರವಾದ ಸೂರ್ಯನ ವಿಗ್ರಹವಿದೆ. ಎರಡು ಕೈಗಳಲ್ಲಿ ನ ಪದ್ಮಗಳಿವೆ, 
ಛಾಯಾದೇವಿಯರು ಪಾದಗಳ ಹತ್ತಿರ ಇರುವರು. ಕಿರೀಟವು ಉದ್ದ 
ವಾಗಿದೆ. 'ತೋರಣದಲ್ಲಿ ಎರಡು ಕಾಲಿಕ ನವಿಲು ಬಾಲವುಳ್ಳ ಮಕರ 
ಮತ್ತು ಯಕ್ಷ ನಾಗರು ಇರುವರು. 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೭೫ 


೧೬. ಆನೆಕೊಂಡ: ದಾವಣಗೆರೆಗೆ ಒಂದು ಮೈಲಿ ಈಶಾನ್ಯದಲ್ಲಿ 
ಆನೆಕೊಂಡನೆಂಬ ಪುರಾತನ :ನಿವೇಶನವಿದೆ. ಗಂಗ ಉಚ್ಚಂಗಿಪಾಂಡ್ಯ 
ಚಾಳುಕ್ಯ ಹೊಯ್ಸಳರ ಕಾಲದ ಅನೇಕ ಶಾಸನಗಳಿವೆ. ಇಲ್ಲಿರುವ ಈಶ್ವರ 
ದೇವಾಲಯ ಸುಮಾರು ಹನ್ನೊಂದನೆಯ ಶತಮಾನದಲ್ಲಿಯೇ ಇದ್ದಿತು. 
ಹನ್ನೆರಡನೆಯ ಶತಾಬ್ದದಲ್ಲಿ ಉಚ್ಚಂಗಿ ಪಾಂಡ್ಯರು ದೇವಾಲಯದ ಕೆಲವು 
ಭಾಗಗಳನ್ನು ಸೇರಿಸಿದಂತೆ ಕಂಡುಬರುವುದು. ನೆಲವು ಎದ್ದಿರುವುದರಿಂದ 
ಹಿಂಭಾಗವು ಮುಚ್ಚೆ ಹೋಗಿದೆ. ಜಗತಿಯು ಕಾಣಿಸುವುದಿಲ್ಲ. ಗೋಡೆಯ 
ಕೆಳಭಾಗದಲ್ಲಿ nig. ಯಕ್ಷ, ಸಿಂಹ, ಲತಾ ಸಾಲುಗಳಿವೆ. 
ಮೇಲ್ಭಾಗದಲ್ಲಿ ಕಬಾಂಜನ ಸ್ಥೆ ಲ್ಪ ಮುಂದಕ್ಕೆ ಚಾಚಿಕೊಂಡಿದೆ. ಇದರ 
ಮೇಲೆ ದ್ವಾ ರಪಾಲ, ಗಣೇಶ, 'ಎರುಹಿಗಳೂ ಯೋಧರು, ನರ್ತಕರು, 
ರತಿಮನ್ಮಥ, ಹರ: ಕಾಮಕೇಳಿ, ಉತ್ತರದಲ್ಲಿ ಬೇಟೆಗಾರರು ಕುಮಾರ 
ಇತ್ಯಾದಿ ವಿಗ್ರಹಗಳಿವೆ. 

ನವರಂಗದಲ್ಲಿ ಕಲ್ಲಿನ ಜಗತಿ, ಸರಸ್ತ ತ್ರಿ Se ಅರ್ಜುನ, 
ಚಾಳುಕ್ಯ ರೀತಿಯ: ಕಂಬಗಳು ಇವೆ. ಕಂಟಗಳ ಕೆಳಭಾಗದಲ್ಲಿ ತೋರಣ 
ಗಳು, ಅವುಗಳಲ್ಲಿ ಭೈರವ ಮೋಹಿನಿ ಸರಸ್ಪತಿ ಕಾಳೀ ಬ್ರಹ್ಮ ರತಿ 
ಮನ್ಮಥ ವಿಷ್ಣು (ಗದಾ ಪದ್ಮ ಶಂಖ ಚಕ್ರಹಸ್ತ) ಮಹಿಷಮರ್ದಿನೀ 
ನರಸಿಂಹ ವಿಗ್ರಹಗಳಿವೆ. ಕೆಲವು ಕಂಬಗಳ ಮೇಲ್ಭಾಗದಲ್ಲಿ ೩೨ ಕೋಣ 
ಗಳುಳ್ಳ ನಕ್ಷತ್ರಾಕಾರವಿಜಿ. ಮುಖಮಂಡಪದ ಮೇಲ್ಟಾವಣಿಯಲ್ಲಿ 
ಅಷ್ಟದಿಕ್ಟಾಲಕರಿರುವರು. ಮಧ್ಯದ ಭುವನೇಶ್ವರಿಯಲ್ಲಿ ಬ್ರಹ್ಮ ವಿಷ್ಣು 
ಮಧ್ಯ ದಲ್ಲಿ ಗಜಾಸುರ ಹೊಸಾ ಇದೆ. ಅದರ ಕೆಳಗಿನ ಪಟ್ಟಿ ಫೆ 
ಗಳಲ್ಲಿ ಶಿವ ಭೇತಾಳಗಣಗಳು, ದ್ವಾದಶಾದಿತ್ಯರು, ಭೇಫದಪಶುದುರ॥ 
ಯೋಗನರಸಿಂಹ, ದಕ್ಷಿಣಾಮಂಕಿಮೋಹಿಸಿ ನಂದಿಕೇಶ, ರಾಮ 
ಲಕ್ಷ್ಮಣ ಹನುಮಂತ ವಿಗ್ರಹಗಳಿವೆ. - 

ಉತ್ತರ ಗರ್ಭಗುಡಿಯ ದ್ವಾರ ಗಜಲಕ್ಷ್ಮಿಯನ್ನು ಹೊಂದಿದೆ. 
ಆದಕೆ ಒಳಗೆ ನಿಗ್ರಹವಿಲ್ಲ. ಪಶ್ಚಿಮದ ಗರ್ಭಗುಡಿಯ ದ್ವಾರದ ಮೇಲೆ 
ಜಾಲಂದ್ರ ಮತ್ತು ಬ್ರಹ್ಮ ನಿಷ್ಣುಗಳ ನಡುವೆ ಶಿವ ಇವೆ. ಒಳಗೆ ಒಂದು 
ಲಿಂಗ(?) ಸುಕನಾಸಿಯಲ್ಲಿ ಮತ್ತೊಂದು ಲಿಂಗ ಇವೆ. ದಕ್ಷಿಣದ ಮುಖ 


೭೬ ಹೊಯ್ಸಳ ವಾಸ್ತುಶಿಲ್ಪ 


ಮಂಡಪವನ್ನು ಮುಚ್ಚಲಾಗಿದೆ. ದೇವಾಲಯದ ಪೂರ್ವಕ್ಕೆ ನಂದಿ, 
ಅದರ ಹಿಂದೆ ಭಗ್ನ ವಾದ ವಿಷ್ಣು ವಿಗ್ರಹಗಳಿವೆ. ಸುಮಾರು ನಾಲ್ಕೂವರೆ 
ಅಡಿ ಎತ್ತರದ ವಿಷ್ಣುವಿನ ಪಕ್ಕಗಳಲ್ಲಿ ಶ್ರೀ ಮತ್ತು ಭೂದೇವಿಯರಿರುವರು. 
ಈ ವಿಗ್ರಹ ಬಹುಶಃ ಉತ್ತರ ಗರ್ಭಗುಡಿಯಲ್ಲಿದ್ದಿತು. 

೧೭, ಹೊನ್ನಾಳಿ : ಗಂಗವಂಶದ ಯಡೆತೊರೆಯ ಪೆರ್ಮಾಡಿ 
ಎಂಬುವನು ಚಾಳುಕ್ಯ ತ್ರೈಲೋಕ್ಯಮಲ್ಲ ಸೋಮೇಶ್ವರನ ಕಾಲದಲ್ಲಿ 
ಹೊನ್ನಾಳಿಯನ್ನಾಳುತ್ತಿದ್ದನು. ಸೋಮೇಶ್ವರನ ಪಟ್ಟ ಮಹಿಹಿಯಾದ 
ಹೊಯ್ಸಳದೇವಿಯು (ಬಹುಶಃ. ನೃಪಕಾಮನ ಮಗಳು) ಮಲ್ಲಿಕೇಶ್ವರ 
ತೀರ್ಥವೆನಿಸಿದ ಹೊನ್ನಾಳಿಯಲ್ಲಿ ಮಲ್ಲಿಕಾರ್ಜುನೇಶ್ವರ ದೇವಾಲಯವನ್ನು 
ತ್ರಿ. ಶ. ೧೦೫೫ರಲ್ಲಿ ಕಟ್ಟಿಸಿದಳು. ದೇವಾಲಯವು ಸಾಮಾನ್ಯವಾಗಿದ್ದರೂ 
ಗರ್ಭಗುಡಿಯಲ್ಲಿರುವ ಸಣ್ಣ ಲಿಂಗ, ನವರಂಗದಲ್ಲಿರುವ ವೀಣಾಧಾರಿ 
ವೀರಭದ್ರ, ಗಣೇಶ, ಭೈರವ, ಸೂರ್ಯ, ನಂದಿ ವಿಗ್ರಹಗಳೂ ಮಧ್ಯದ 
ನಾಲ್ಕು ಕಂಬಗಳೂ ಗಮನಾರ್ಹವಾಗಿವೆ. 

೧೮. ಕುರುವದ ಗಡ್ಡೆ : ಶಿವಮೊಗ್ಗೆಗೆ ಏಳು ಮೈಲಿ ದೂರದಲ್ಲಿ 
ತುಂಗಾನದಿಯಲ್ಲಿ ದ್ವೀಪವಾಗಿರುವ ಕುರುವದ ಗಡ್ಡೆಯಲ್ಲಿ ಪುರಾತನ 
ದೇವಾಲಯವಿದೆ. ಕುರುವದ ಗಡ್ಡೆಯನ್ನು ರಾಮೇಶ್ವರ ಎಂದೂ ಕರೆಯ 
ಲಾಗಿದೆ. ರಾಷ್ಟ್ರಕೂಟ ಚಾಳುಕ್ಯ ಹೊಯ್ಸಳ ಯಾದವರ ಶಾಸನಗಳು 
ಹೇರಳವಾಗಿವೆ. ಗರ್ಭಗುಡಿ ಸುಕನಾಸಿಗಳು ಹಳೆಯ ಭಾಗಗಳು ಶಿಲ್ಪದೃಷ್ಟಿ 
ಯಿಂದ ಅಷ್ಟು ಪ್ರಧಾನವಲ್ಲದಿದ್ದರೂ ನವರಂಗದಲ್ಲಿರುವ ನಾಗ-ನಾಗಿಣಿ, 
ಶೈವಯೋಗಿಗಳು, ಸೂರ್ಯ, ವೀರಭದ್ರ, ಗಣೇಶ, ದುರ್ಗಾ, ಮಹಿಷ 
ಮರ್ದಿನಿ ವಿಗ್ರಹಗಳು.ಗಮನಾರ್ಹವಾಗಿವೆ. : ನವರಂಗದ ಪೂರ್ವಕ್ಕಿರುವ 
ಮಂಡಪದಲ್ಲಿ ನಂದಿ, ಭೈರವ, ನಾಲ್ಕು ಸ್ತಂಭಗಳು ಹೊಯ್ಸಳೆ-ಚಾಳುಕ್ಯರ 
ಕಾಲದ್ದಾ ಗಿವೆ... ವಿಜಯನಗರದವರೂ ಪಾಳೆಯಗಾರರೂ.: ಮರಾಠರೂ 
ದೇವಾಲಯಕ್ಕೆ ಕೆಲವು ಭಾಗಗಳನ್ನು ಸೇರಿಸಿರುವರು. 'ಚಾಳುಕ್ಯ ನಿಸ್ರನು 
ಶಕೆಯ ೩೬ನೇ ವರ್ಷದ ಕಾಸಸವಜೆ. 

೧೯. ಚನ್ನಗಿರಿ : ಇಲ್ಲಿನ ಕೇತೇಶ್ವರ (ಕಲ್ಲೇಶ್ವ ರ) ಜಿನಾಲಯ 
ವನ್ನು ಕ್ರಿ. ಶ. ೧೧೪೨ರಲ್ಲಿ ಜೀ ರ್ಣೋದ್ಧಾ ದ ಮಾಡಿದಂತೆ ಕಂಡುಬರುವುದ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೭೭ 


ರಿಂದ ಅದಕ್ಕೆ ಮುಂಜೆಯೇ ಪ್ರಸಿದ್ಧವಾಗಿದ್ದಿತು. ಪಶ್ಚಿಮದಲ್ಲಿರುವ 
ಗರ್ಭಗುಡಿಯಲ್ಲಿ ಕೇತೇಶ್ವರಲಿಂಗವಿದೆ. ಇದು ಭಿನ್ನ ವಾಗಿರುವುದರಿಂದ 
ಲೋಹದ ಪಟ್ಟಿಯಿಂದ. ಬಂಧಿಸಲಾಗಿದೆ... ಉತ್ತರ. ಗರ್ಭಗುಡಿಯಲ್ಲಿ 
ನಾಲ್ಕಡಿ ಎತ್ತರದ ಕೇಶವ ವಿಗ್ರಹವಿದೆ. ಇದರ ಪ್ರಭಾವಳಿಯಲ್ಲಿ ದಶಾವ 
ತಾರಗಳಿವೆ. ನವರಂಗದಲ್ಲಿರುವ ನಾಲ್ಕು ಕಂಬಗಳು ಸುಂದರವಾಗಿವೆ: 

ಚನ್ನಗಿರಿಗೆ ಪೂರ್ವದಲ್ಲಿ ಮಣ್ಣಿಂದ ಮುಚ್ಚಿಹೋಗಿರುವ ಕಲ್ಲುಮಠ 
ಎಂದು ಈಗ": ಕರೆಯಲಾದ ಚಾಳುಕ್ಯ ದೇವಾಲಯವಿದೆ. ಕೇತೇಶ್ವರ 
ದಂತೆಯೇ ಇದು ಬಹುಶಃ ಹೊಯ್ಸಳ ಕಾಲದ್ದೆಂದು ಬಳಪದಕಲ್ಲಿನ 
ಕಂಬಗಳಿಂದ ಊಹಿಸಬಹುದು. ಮೂಲವಿಗ್ರಹೆಗಳೆಲ್ಲ ಅದ್ಭಶ್ಯವಾಗಿವೆ. 

೨೦. ಅರಳಗುಪ್ಸೆ: ಬಾಣಸಂದ್ರಕ್ಕೆ ಮೂರುವರೆ ಮೈಲಿ ಪಶ್ಚಿಮ 
ದಲ್ಲಿ “ಅಲರಿಗುಫ್ಸೆ?(ಅರಳಗುಪ್ಸೆ) ಯಲ್ಲಿ ಎಕಕೂಟ ಕೇಶವದೇವಾಲಯ 
ವಿಡಿ. ಇದು ಸುಮಾರು ೧೩ನೆಯ ಶತಮಾನದಲ್ಲಿ ನಿರ್ಮಿತವಾಯಿತು. 
ನಾಲ್ಕಡಿ ಎತ್ತರದ ನಕ್ಷತ್ರಾಕಾರದ ಜಗತಿಯ ಮೇಲೆ ಗರ್ಭಗುಡಿ ಇದೆ. 
ಜಗತಿಗೆ: ಪೂರ್ವದಿಂದ ಮೆಟ್ಟಲುಗಳು ಅವುಗಳ ಪಕ್ಕಗಳಲ್ಲಿ ಶಿಖರಗಳು 
ಇವೆ. ನಕ್ಷತ್ರದ ಕೋಣಗಳ ಮೇಲೆ ಆನೆಗಳಿದ್ದವು, ಗೋಡೆಯ 
ಕೆಳಭಾಗದಲ್ಲಿ ಆರು ಚಿತ್ರಸಟ್ಟಿಕೆಗಳಿವೆ. ಆನೆ, ಕುದುರೆ, ಲತಾಸಾಲುಗಳ 
ಮೇಲೆ ಪೌರಾಣಿಕ ಕಥೆಗಳ ಚಿತ್ರಗಳಿವೆ. ನವರಂಗದ ದ್ವಾರಕ್ಕೆ ದಕ್ಷಿಣದಲ್ಲಿ 
ಪೂರ್ವದಗೋಡೆಯ ಮೇಲೆ ರಾಮಾಯಣದ ಕಥೆ ಆರಂಭವಾಗಿ ಸುಕನಾಸಿ 
" ಉತ್ತರದಲ್ಲಿ ಮುಗಿಯುತ್ತದೆ. ಅನಂತರ ಭಾಗವತದ ಕಥೆ ಕೃಷ್ಣನ ಬಾಲ 
ಲೀಲೆಯವಕೆಗೂ ಕಂಡುಬರುತ್ತದೆ. ಈ ಸಾಲಿನ ಮೇಲೆ ಮಕರಗಳು 
ಅವುಗಳ ಮೇಲೆ ಹೆಂಸಗಳೂ ಇವೆ. ಮುಂಭಾಗದಲ್ಲಿ ಶಿಖರಗಳ ಕೆಳಗೆ 
ಯಕ್ಸ್ಸ ಸಿಂಹಗಳಿವೆ. ಗೋಡೆಯ ಮಧ್ಯಭಾಗದಲ್ಲಿ ಕಟಾಂಜನ, 
ಜಾಲಂದ್ರ ಗಾಯಕ ನರ್ತಕನಿಗ್ರಹಗಳಿವೆ. : ದೊಡ್ಡ ವಿಗ್ರಹಗಳು 
ಲತಾತೋರಣಗಳ ಕೆಳಗೆ ಹೊಸಹೊಳಲು, ನುಗ್ಗಿಹಳ್ಳಿ, ಸೋಮನಾಥಪುರ 
ವಿಗ್ರಹಗಳಂತೆ ಸುಂದರವಾಗಿವೆ. ಶಿಲ್ಪಿಯ ಹೆಸರು ಕೆಲವು ಕಡೆ ಕಂಡು 
ಬರುತ್ತದೆ. ಆಗ್ಫೇಯದಿಂದ ಅಮರನಾರಾಯಣ, ಲಕ್ಷ್ಮಿ, ನೃತ್ಯಗಣೇಶ, 


ಮುಳ್ಳು ತೆಗೆಯುತ್ತಿರುವ ಮೋಹಿನಿ, ಸಡ್ಭುಜ ಸರಸ್ವತಿ, ಅಕ್ಸಮಾಲಾ & 


ಹ್ಹಿ 


೭೮ ಹೊಯ್ಸಳ ವಾಸ್ತುಶಿಲ್ಪ 


ಚಕ್ರ ಶಂಖ ದಂಡ(?) ಹಿಡಿದಿರುವ ಹರಿಹರ (?)--ಶಿಲ್ಪಿ "ಹೊನ್ನೋಜ' 
ವಿಷ್ಣು, ವೇಣುಗೋಪಾಲ, ಕೃಷ್ಣ, ಲಕ್ಷ್ಮೀನರಸಿಂಹ, ಷಡುಜರಾಮ 
(? ಬಾಣ ಚಕ್ರ, ಪದ್ಮ ಶಂಖ ಮುಸಲ ಧನು), ಸಡ್ಭು ಜನಿಷ್ಣು, 
ಯೋಗನಾರಾಯಣ, ಉಗ್ರನರಸಿಂಹ, ಇತ್ಯಾದಿ ಹೆಚ್ಚಾಗಿ ವೈಷ್ಣವ 
ವಿಗ್ರಹಗಳಿವೆ. ಇವುಗಳ ಮೇಲೆ ಶಿಖರಗಳೂ ದೇವೀ ವಿಗ್ರಹಗಳೂ 
ನವರಂಗದ" ಗೋಡೆಯ ಉತ್ತರ ದಕ್ಸಿಣದಲ್ಲಿವೆ.: ಮೇಲ್ಬಾವಣಿಯ 
ಬೋದಿಗೆ ಮತ್ತು ಕೈಪಿಡಿ ಗೋಡೆಯಮೇಲೆ ಅತಾ, ಮಕರ, ಕೀರ್ತಿ 
ಮುಖ; ಯಕ್ಷರ ಸಾಲುಗಳಿವೆ. ಪೂರ್ವದಲ್ಲಿ ಸಡ್ಭುಜ ನೃತ್ಯಲಕಿ ಕ್ಸಿ 
ದಕ್ಷಿಣದಲ್ಲಿ ಸಡ್ಭು ಆನಿಷ್ಣು, ಉತ್ತರದಲ್ಲಿ ಯೋಗಲಕ್ಷ್ಮ್ಮೀ ವಿಗ್ರಹಗಳಿವೆ. 

ನಾಲ್ಕು ಅಂತಸ್ತಿನ ಶಿಖರಕ್ಕೆ ಕಳಶವಿಲ್ಲ. ಇದರ ಮುಂಭಾಗದಲ್ಲಿದ್ದ 
ಸಳವಿಗ್ರಹ ಹೋಗಿದೆ, ನವರಂಗದ ಪಶ್ಚಿಮ ಗೋಡೆಯ. ಗೂಡುಗಳಲ್ಲಿ 
ದಕ್ಷಿಣಕ್ಕೆ ಗಣೇಶ, ಉತ್ತರಕ್ಕೆ ಮಹಿಷಮರ್ದಿನಿ ವಿಗ್ರಹಗಳಿವೆ. ಆರು 
ಅಡಿ ಎತ್ತರದ ಭಗ್ನ ವಾದ ಕೇಶವ ವಿಗ್ರಹ ಬಹುಶಃ ಮೂಲನಿಗ್ರಹೆ 
ವಾಗಿದ್ದಿತು. ನವರಂಗದ ಕಂಬಗಳಲ್ಲಿ ಮಧ್ಯದ ನಾಲ್ಕು ಮತ್ತು ಪೂರ್ವದ 
ಎರಡು ಚೆನ್ನಾಗಿ ಅಲಂಕೃತವಾಗಿ ಮೇಲೆ ಸಿಂಹಗಳನ್ನು ಹೊಂದಿವೆ; 
ಮಿಕ್ಕೆರಡು ಗಾಯಕರನ್ನು ಹೊಂದಿವೆ. ಭುವನೇಶ್ವರಿಯಲ್ಲಿ ಅಷ್ಟ ಕೋಣ, 
ಯಕ್ಷರ ಸಾಲು ಮಧ್ಯದಿಂದ ಜೋಲಾಡುವ ಹೂವಿನ ಮೊಗ್ಗು ಇವೆ. 
ಇತರ ಅಂಕಣಗಳ ಮೇಲ್ಭಾವಣಿಗಳಲ್ಲಿ ರೇಖಾಚಿತ್ರಗಳೂ ಪದ್ಮಗಳೂ 
ಇವೆ. | i 

ಸುಕನಾಸಿ ದ್ವಾರದಲ್ಲಿ ಜಾಲಂದ್ರ, ದ್ವಾರಪಾಲಕರು, ಮೇಲೆ ಅಮರ 
ನಾರಾಯಣ, ಶಿಖರಗಳು, ಸಿಂಹಗಳು ಇವೆ. ಗರ್ಭಗುಡಿಯ ದ್ವಾರದ 
ಮೇಲೆ ಲಕ್ಷ್ಮೀನಾರಾಯಣ, ಪಕ್ಕದಲ್ಲಿ ದ್ವಾರಪಾಲಕರು ಇರುವರು. 
ಮೇಲ್ಬಾವಣಿಯಲ್ಲಿ ಪದ್ಮಗಳನ್ನು ಕೆತ್ತಿರುವರು. ಗರುಡಹೀಠದ ಮೇಲೆ 
ಹೊಯ್ಸಳ ಕಾಲದ ಸಣ್ಣ ಕೇಶವ ವಿಗ್ರಹವಿದೆ. ತೋರಣದಲ್ಲಿ ದಶಾವತಾರ 
ಗಳನ್ನು ಕೆತ್ತಿರುವರು. : ಆದರೆ ಪೀಠದ ಮೇಲೆ ಹಾಕಿರುವ ಗುರುತಿನಿಂದ 
ಬಹುಶಃ ಈಗ ನವರಂಗದಲ್ಲಿರುವ ದೊಡ್ಡ ಕೇಶವ ತೆ ಮೊದಲು 
ಇಲ್ಲಿದ್ದಿ ತೆಂದು ಊಹಿಸಬಹುದು. | 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೭೬೯ 


ಕೇಶವ ದೇವಾಲಯಕ್ಕೆ ಈಶಾನ್ಯದಲ್ಲಿ ಪಂಚಲಿಂಗಗಳ ಗುಡಿಗಳಿವೆ. 

ಇವುಗಳಲ್ಲಿ ಕಲ್ಲೇಶ್ವರ ಬಹುಶಃ ಪಲ್ಲವರ ಕಾಲದಿಂದ ಇದ್ದಿತು. ನವರಂಗದ 
ಜಾಲಂದ್ರಗಳಲ್ಲಿ ಸಿಂಹವಾಹನವುಳ್ಳ ಇಬ್ಬರು ಲತಾಷಟ್ಟಿಕೆ ನರ್ತಕ 
ಗಾಯಕರು ಇರುವರು. : ನವರಂಗದ ದ್ವಾರದಲ್ಲಿ ಶೈವದ್ವಾ ರಪಾಲಕರು, 
ಯಕ್ಷರು, ಮೇಲೆ ಗಜಲಕ್ಷ್ಮಿ, ಯಕ್ಷರು, ಆಚ ಆಕಾರದ ಕೀರ್ತಿಮುಖ 
ಇಷ್ಟೆ ಮಧ್ಯದ ಕಂಬಗಳು ಚಾಳುಕ್ಯ ರೀತಿಯಲ್ಲಿವೆ. ಸುಕನಾಸಿಯ Ve 
ಗಳು ಅಸ್ಪ ಕೋಣ ಮತ್ತು ಹೆದಿನಾರು ಮೂಲೆಗಳನ್ನು ಹೊಂದಿನೆ. ಮಧ್ಯೆ 
ಭುವನೇಶ್ವರಿಯಲ್ಲಿ ಒಂಬತ್ತು ವಿಭಾಗಗಳಿವೆ. ಸಂದಿಗಳಲ್ಲಿ ನಾಲ್ವ ಕದ 
ಗಂಧರ್ವರು ಹೂಮಾಲೆಗಳನ್ನು ಹಿಡಿದಿರುವರು. ಎಂಟು "`ಿಕ್ಸಾಲಕರ 
ವಿಗ್ರಹಗಳು ಬಹಳ 0 ನರವಾಗ್ಗದೆ. ಮಧ್ಯ ದಲ್ಲಿರುವ ತಾಣ್ಣ ವೇಶ್ವರ 
ವಿಗ್ರಹ ಅಪೂರ್ವವಾಗಿದೆ. ಶಿವನ ಸುತ್ತಲೂ ಚ "ಗಾಯಕರಲ್ಲಿ : SN 
ಕಂಬಗಳ ಮೇಲೆ ಚರ್ಮವನ್ನು ಹೊದಿಸಿ ಮದ್ದಳೆ ಬಾರಿಸುತ್ತಿರುವುದು, 
ಸರ್ಪದ ಮೇಲೆ (?) ಕುಳಿತು ಕೊಳಲನ್ನೂ ದುತ್ತಿರುವುದು ಗಮನಾರ್ಹ 
ವಾಗಿದೆ. ಅಪಸ್ಮಾರನ ಬೆನ್ನಮೇಲೆ ನೃತ್ಯ ಮಾಡುತ್ತಿರುವ ಶಿವನು 
ಹಿಂದಿನ ಕೈಗಳಲ್ಲಿ ಎರಡು ತ್ರಿಶೂಲಗಳನ್ನು ಹಿಡಿದು ಅಭಯ ಗಜದಂಡ 
ಹಸ್ತ ಹೊಂದಿರುವನು. ಶಿವನ ಬಲಭಾಗದಲ್ಲಿ ಕೊಳಲನ್ನೂದುತ್ತಿರುವವನು 

ಸರದ ಮೇಲೆ ಇರುವನು. ಬಹುಶಃ ಈ ಸರ್ಪ ಅಪಸ್ಮಾರನ ಲ 
eR ಎಡಭಾಗದಲ್ಲಿ ಒಬ್ಬನು ಕುಳಿತುಕೊಂಡು ಮೃದಂಗವನ್ನು 
ಬಾರಿಸುತ್ತಿರುವನು. ಇವನ ಬಜೆ ತಾಳಹಾಕುತ್ತಿರುವ ನನದ 
ಗರ್ಭಗುಡಿಯಲ್ಲಿ ಯೋನಿಪೀಠಶದ ಮೇಲೆ ಚಪ್ಪಟೆ ತಲೆಯುಳ್ಳ ದೊಡ್ಡ 
ಲಿಂಗವಿದೆ. ಉತ್ತರ ಮತ್ತು ಪೂರ್ವದಲ್ಲಿರುವ ಗುಡಿಗಳು ಈಚಿನ 
ವಾಗಿವೆ. ನವರಂಗದಲ್ಲಿ ನಂದಿ, ಕೇಶವ, ಸೂರ್ಯ ವಿಗ್ರಹಗಳಿವೆ. ದಕ್ಷಿಣದ 
ಗುಡಿಯಲ್ಲಿ ಸುಂದರವಾದ ರಾಷ್ಟ್ರಕೂಟ ಚಾಳುಕ್ಯ ಕಾಲದ ಉಮಾ 
ಮಹೇಶ್ವರ ವಿಗ್ರಹವಿದೆ. ದ್ವಿಭುಜ ಶಿವನು ಲಲಿತಾಸನದಲ್ಲಿ ಕುಳಿತಿರುವನು. 
ಅನನ ಪಕ್ಕದಲ್ಲಿ ದೇವಿಯು ಕುಳಿತಿರುವಳು. ಮೇಲ್ಭಾಗದಲ್ಲಿ ಇಬ್ಬರು 
ಗಂಧರ್ವರು, ಪೀಠದಲ್ಲಿ ನಂದಿ ಇರುವರು. ಇದರ ಶಿಲ್ಪ ಅಜಂತ ರೀತಿ 
ಯನ್ನು ಹೋಲುವುದು. ಶಿವನು ಬಲಗೈಯಲ್ಲಿ ಉಸಪದೇಶಮುದ್ರೆಯನ್ನು 
ಹೊಂದಿ ಎಡಗೈಯಿಂದ ದೇವಿಯನ್ನಾಲಿಂಗಿಸುತ್ತಿರುವನು. 


೮೦ ಹೊಯ್ಸಳ ವಾಸ್ತುಶಿಲ್ಪ 


ಈ ಕಲ್ಲೇಶ್ರರ ದೇವಾಲಯದ ಬಲದಲ್ಲಿ ಎರಡು, ಎಡದಲ್ಲಿ ಎರಡು 
ಚಾಳುಕ್ಯ ರೀತಿಯ ಶಿವಾಲಯಗಳಿವೆ. ಇವುಗಳಲ್ಲಿ ಮೂರು ಮಾತ್ರ 
ಭದ್ರವಾಗಿವೆ. ಬಹುಶಃ ಈ ಐದು ದೇವಾಲಯಗಳನ್ನು ಉತ್ತರದಿಂದ 
ದಕ್ಷಿಣಕ್ಕೆ ನೂರು ಗಜ, ಪೂರ್ವದಿಂದ ಪಶ್ಚಿಮಕ್ಕೆ ಐವತ್ತು ಗಜ, ವಿಸ್ತಾರ 
ವಾದ ಕಣಶಿಲೆಯ ಜಗತಿಯ ಮೇಲೆ ಕಟ್ಟ ದ್ದರು, ಇದರ ಸುತ್ತಲೂ ಫೆರೆ 
ಇದ್ದಿತು. ಗೆಂಗರ ಕಾಲದಿಂದಲೂ ಈ ಸ್ಥಳ ಪ್ರಸಿದ್ಧ ವಾಗಿದ್ದಿ ತು. 

೨೧. ಚಿಕ ಹನಸೋಗೆ : ಕುಂಡಕುಂದಾನ್ವಯದ ದೇಶೀಗಣ 
ಪುಸ್ತಕಗಚ್ಛದ ಹನಸೋಗೆಬಳೀಯ$ ಗಂಗರ ಕಾಲದಿಂದ ಪ್ರಸಿದ್ಧ 
ವಾಗಿದ್ದಿತು. ಚೆಂಗಾಳ್ವರು ಹನ್ನೊಂದನೆಯ ಶತಮಾನದಿಂದ ಹೆದಿ 
ನಾರನೆಯ ಶತಾಬ್ಬದವರೆಗೆ ಇಲ್ಲಿ ಆಳುತ್ತಿದ್ದರು. ಶ್ರೀರಾಮನಿಂದ ಪ್ರತಿಷ್ಠಿತ 
ವಾದುದೆಂದು ಹೇಳುವ ಆದಿನಾಥ ಬಸದಿಯನ್ನು ' ಹನ್ನೊಂದನೆಯ 
ಶತಮಾನದಲ್ಲಿ ಜೋಳರ ಅಧೀನದಲ್ಲಿದ್ದ ನೀರರಾಜೇಂದ್ರ ನನ್ನಿ ಜೆಂಗಾ 
ಳನು ರಾಜೇಂದ್ರಚೋಳ ಜಿನಾಲಯವನ್ನು ಕಟ್ಟಿಸಿದನು. ಚಾಳುಕ್ಯ 
ರೀತಿಯಲ್ಲಿರುವ ಈ ತ್ರಿಕೂಟಾಚಲವನ್ನು ಕಣಶಿಲೆಯಿಂದ ಕಟ್ಟದ್ದರೂ 
ವಿಗ್ರಹಗಳೂ ದ್ವಾರಗಳೂ ಬಳಪದ ಕಲ್ಲಿನವಾಗಿವೆ. ಪಶ್ಚಿಮದಲ್ಲಿ 
ಆದಿನಾಥ, ದಕ್ಷಿಣದಲ್ಲಿ ಶಾಂತಿನಾಥ, ಉತ್ತರದಲ್ಲಿ ಚಂದ್ರ(ನೇಮಿ) ನಾಥ 
ಗುಡಿಗಳಿವೆ. ದ್ವಾರಗಳು ಬೆಳಗಾಮಿಯ ತ್ರಿಪುರಾಂತಕ ದೇವಾಲಯದಲ್ಲಿ 
ದ್ದಂತೆ ಇವೆ. ಚಂದ್ರನಾಥ ಗುಡಿಯ ದ್ವಾ ಬಂದದ ಮೇಲೆ ಯಕ್ಷ ಸಿಂಹ, 
ಇತ್ಯಾದಿ ಐದು ಪಟ್ಟಿಕೆಗಳಿವೆ. ದ್ರಾ ರದ ಮೇಲೆ ಗಜಲಕಿ ಕ್ಸಿ ಕನ್ನಡ 
ಶಾಸನ, ಗ ಕೀರ್ತಿಮುಖ ಗ ಚಾಮರಧಾರಿಣಿ ಯಕ್ಸ್ನ 
ಯಕ್ಷಿಣಿಯರ  ಭಗ್ನವಿಗ್ರಹಗಳು. . ನವರಂಗದಲ್ಲಿವೆ. ನೇಮಿನಾಥ 
ವಿಗ್ರಹದ ಮೇಲೆ ಮುಕ್ಕೊಡೆ ಭಗ್ಗವಾಗಿದೆ.. ಆದಿನಾಥ ಶಾಂತಿನಾಥ 
ವಿಗ್ರಹಗಳಿಗೆ ಲತಾತೋರಣ ಸಿಂಹಸೀಠಗಳಿವೆ. ಹೊಯ್ಸಳರ ಕಾಲದಲ್ಲಿ 
ಇಲ್ಲಿ ವೈಷ್ಣವ ದೇವಾಲಯ ಇದ್ದಿತೆಂದು ಹತ್ತಿರ ಬಿದ್ದಿರುವ ದ್ವಾರಪಾಲಕ 
ವಿಗ್ರಹಗಳಿಂದ ಊಹಿಸಬಹುದು. ಕೆರೆಯ ಹತ್ತಿರ ಹನ್ನೆರಡನೆಯ 
ಶತಮಾನದ ವೀರಗಲ್ಲುಗಳಿವೆ. 

೨೨. ಬಸವಾಸಟ್ಟಿ : ರುದ್ರಸಟ್ಟಿಕ್ಕೆ ಎದುರಾಗಿ ಕಾವೇರಿಯ 


ಇತರ ಸಣ ಹೊಯ್ಸಳ ದೇವಾಲಯಗಳು ೮೧ 


ಇ 


ಎಡದಡದಲ್ಲಿ ಹೊಯ್ಸಳ ರಾಮನಾಥ ಮೂರನೆಯ ನರಸಿಂಹರ ಕಾಲದ 
ಶೈವ ವೈಷ್ಣವ ದೇವಾಲಯಗಳಿವೆ... ರಾಮನಾಥನ ಶಾಸನ ಶಾಂತೀಶ್ವರ 
ದೇವಾಲಯದ ಹತ್ತಿರವಿದೆ. ಅದಕ್ಕೆ ಉತ್ತರದಲ್ಲಿ ಶಾಸನದಲ್ಲಿ ಉಕ್ತವಾದ 
ಆಂಜನೇಯ, ಹನುಮಂತೇಶ್ವರ (ಪ್ರಣತಾರ್ತಿಹರ) ದೇವಾಲಯವಿದೆ. 
ಇದರ ಹತ್ತಿರ ಕ್ರಿ. ಕ. ೧೨೮೧ ಮತ್ತು ೧೨೮೬ನೇ ವರ್ಷದ ಹೊಯ್ಸಳ 
ಶಾಸನಗಳಿವೆ. ಊರಿನ ಮಧ್ಯ ದಲ್ಲಿ ಹೊಯ್ಸ ಳ ಕಾಲದ ಲಕಿ ಕ್ಲಕಾಂತ 
ದೇವಾಲಯದಲ್ಲಿ ೬ (ಹಾರಾಯಣನಿರುವನು. ಶಾಂತೀಶ್ವರ. ದೇವಾಲ 
ಯಕ್ಕೆ ದಕ್ಷಿಣದಲ್ಲಿ ಸಡ್ಭಾವರಹಿತೇಶ್ವರ ಗುಡಿಯಲ್ಲಿ ಸಷ ಗಂಗರ 
ಕಾಲದ ಅಂಡಾಕಾರ ಲಿಂಗವಿದೆ. 

೨೩. ರಾಮನಾಥಪುರ : ನಕ್ಸತ್ರಾಕಾರದ ಗರ್ಭಗುಡಿ, ಸಣ್ಣ 
ಸುಕನಾಸಿ, ಒಂಬತ್ತು ಅಂಕಣದ ನವರಂಗವನ್ನು ಹೊಯ್ಸಳ ಕಾಲದಲ್ಲಿ 
ಬಳಪದ ಕಲ್ಲಿನಿಂದ ಮಾಡಿರುವರು. ಉತ್ತರ ದಕ್ಷಿಣ ಗೋಡೆಗಳಲ್ಲಿ ಸಣ್ಣ 
ಗೂಡುಗಳಿವೆ. ಹೊಯ್ಸಳ ಶಿಖರದ ಮುಂಭಾಗದಲ್ಲಿ ಸಳ-ವ್ಯಾಫ್ರ 
ವಿಗ್ರಹವಿದೆ. ನವರಂಗದಲ್ಲಿ ಹೊಯ್ಸಳ ಸ್ತಂಭಗಳೂ ಭುವನೇಶ್ವರಿಗಳಲ್ಲಿ 
ಕಮಲಗಳೂ ಇವೆ. ಸುಕನಾಸಿ ದ್ವಾರದಲ್ಲಿ ಜಾಲಂದ್ರ, ಮೇಲೆ ಉಮಾ 
ಮಹೇಶ್ವರ ಮತ್ತು ಗಣೇಶ ಮಕರಗಳು ಇವೆ. ಗರ್ಭಗೃಹದ ದ್ವಾರದ 
ಮೇಲೆ ತಾಂಡನೇಶ್ಟರ, ಗರ್ಭಗುಡಿಯಲ್ಲಿ ಸಣ್ಣ ಲಿಂಗ ಇವೆ. ನವರಂಗದಲ್ಲಿ 
ಗಣಪತಿ, ಮಹಿಷಮರ್ದಿನಿ, ಭೈರವ, ಕೇಶವ, ಸೂರ್ಯ ವಿಗ್ರಹಗಳೂ 
ತಾಂಡವೇಶ್ವರ ಸದಾಶಿವ ಉತ್ಸವ ವಿಗ್ರಹೆಗಳೂ ಇವೆ. ದೇವಾಲಯದ 
ನೈರುತ್ಯದಲ್ಲಿ ಹೊಯ್ಸಳ ಕಾಲದ ವೇಣುಗೋಪಾಲ ವಿಗ್ರಹನಿದೆ. 
ವಿಜಯನಗರ ಮತ್ತು ಪಾಳೆಯಗಾರರ ಕಾಲದಲ್ಲಿ ಮುಂದಿನ ಮತ್ತು 
ಸುತ್ತುಮುತ್ತಿನ ಮಂಡಪಗಳನ್ನು ಸೇರಿಸಲಾಯಿತು. ಅಗಸ್ತ್ಯೇಶ್ವರ 
ದೇವಾಲಯದಿಂದ ಕಾವೇರಿ ಮಧ್ಯದಲ್ಲಿರುವ ಗೋಗರ್ಭಕ್ಕೆ ಹೋಗುವ 
ದಾರಿಯಲ್ಲಿ ಮೆಟ್ಟಿಲುಗಳ ಮೇಲೆ ಕನ್ನಡ ಶಾಸನಗಳಿವೆ. 

ರಾಮನಾಢಪುರಕ್ಕೆ ಎದುರಾಗಿ ಕಾವೇರಿಯ ಬಲದಡದಲ್ಲಿ 
ಮಲ್ಲರಾಜಸಟ್ಟಣದ ಲಕ್ಷ್ಮೇಶ್ವರ ದೇವಾಲಯ ಬಹುಶಃ ಹೊಯ್ಸಳ 
ಸೋಮೇಶ್ವರನ ಕಾಲದ್ದಾಗಿದೆ. ನವರಂಗದಲ್ಲಿ ನಾಲ್ಕು ಹೊಯ್ಸ 

6 


೮3೨ ಹೊಯ್ಸಳ ವಾಸು ಶಿಲ್ಪ 


ರೀತಿಯ ಕಂಬಗಳಿವೆ. ಹೊರಗೋಡೆಯ ಮೇಲ್ಭ್ರಾವಣಿಯ ಕೆಳಗೆ ಇರುವ 
ಕಮಾನುಗಳಲ್ಲಿ ಗೋವು, ವೇಣುಗೋಪಾಲ, ರಾಮಲಕ್ಷ್ಮಣ ಸೀತೆಯರಿಗೆ 
ಹನುಮಂತನು ಬಾಳೆಯ ಗೊಂಚಲನ್ನು ಕೊಡುತ್ತಿರುವುದು, ನೃತ್ಯ 
ಗಣಪತಿ, ವ್ಯಾಫುಸಾದ, ಕಿರಾತಾರ್ಜುಥೀಯ, ಹುಲಿ ಮತ್ತು ವಿತಾನುಗಳ 
ಮೇಲೆ ಮನುಷ್ಯರು, ರಾಮನ ಸಹಾಯಸ್ಯಾಗಿ ಸೀತೆ ಲಕ್ಷ್ಮಣನನ್ನು 
ಕಳುಹಿಸುವುದು, ಲಿಂಗ್ಯ ಕಪಿ-ಸರ್ಸ, ಆನೆ, ನರ್ತಕ-ನರ್ತಕೆಯರು 
ಇತ್ಯಾದಿ ವಿಗ್ರಹಗಳಿವೆ. 

೨೪. ಅರಕಲ್ಲೂಡು ಲಕ್ಷ್ಮೀನರಸಿಂಹದೀವಾಲಯದ ಮೂಲ 
ಭಾಗ ಬಹುಶಃ ಗಂಗ ಕದಂಬರ ಕಾಲದ್ದಾಗಿದ್ದು ಹೊಯ್ಸಳರ ಕಾಲದಲ್ಲಿ 
ಮಾರ್ಪಾಟು ಹೊಂದಿತು. ಇಲ್ಲಿನ ಅಮೃತೇಶ್ವರ ದೇವಾಲಯವು ಸಮ 
ಕಾಲೀನವೆಂದು ಹೇಳಬಹುದು. 

೨೫. ಶಂಭುನಾಥಪುರ : ಅರಕಲ್ಲೂಡಿಗೆ ಎರಡು ಮೈಲಿ ಉತ್ತರ 
ದಲ್ಲಿರುವ ಶಂಭುನಾಥಪುರದ ಶಂಭುನಾಥೇಶ್ವರ ಕ್ರಿ. ಶ. ೧೨೯೦ರಲ್ಲಿ 
ಹೊಯ್ಸಳರಿಂದ ದ್ರಾವಿಡ ರೀತಿಯಲ್ಲಿ ಕಟ್ಟಲಾಗಿದೆ. ಪಾಳೆಯಗಾರರ 
ಕಾಲದಲ್ಲಿ ಶಿಖರ, ಹೊರಗಿನ ನವರಂಗ ಮುಂತಾದುವನ್ನು ಸೇರಿಸಿರುವರು. 

೨೬, ಗೊರೂರು : ಗೊರವೂರು, ಶತರುದ್ರೀಯಪುರ ಎಂದು 
ಪ್ರಸಿದ್ಧವಾದ ಗೊರೂರಿನಲ್ಲಿ ಕ್ರಿ. ಶ. ೧೧೬೬ರಲ್ಲಿ ವಿಜಯಾದಿತ್ಯ ಹೆಗ್ಗಡೆ 
ತ್ರಿಕೂಟೇಶ್ವರ ದೇವಾಲಯವನ್ನು ಕಟ್ಟಿಸಿ, ನಿಜಯಾದಿತ್ಯಪುರವೆಂದು 
ಹೆಸರಿಟ್ಟನು. ಜಗತಿಯ ಮೇಲೆ ಮೂರು ಗರ್ಭಗೃಹಗಳು, ಸುಕನಾಸಿ, 
ಒಂಬತ್ತಂಕಣಗಳ ನವರಂಗ, ಒಂದಂಕಣದ ಮುಖಮಂಡಸ ಇವೆ. 
ಗೋಡೆಗಳ ಮೇಲೆ ವಿಗ್ರಹಗಳಿಲ್ಲ. ಶಿಖರಗಳು ಮೆಟ್ಟಲು ಮೆಟ್ಟಲಾಗಿವೆ. 
ಇವುಗಳ ಮುಂಭಾಗದಲ್ಲಿದ್ದ ಸಳವಿಗ್ರಹಗಳು ಹೋಗಿವೆ... ನವರಂಗದ 
ಸ್ಮಂಭಗಳು ಗುಂಡಾಗಿ ಹೊಯ್ಸಳ ರೀತಿಯಲ್ಲಿವೆ. ನವರಂಗದ ದ್ವಾರದಲ್ಲಿ 
ಶೈವದ್ವಾರಪಾಲಕರು, ಮೇಲೆ ಎರಡು ನುಕರಗಳ ಮಧ್ಯದಲ್ಲಿ ತಾಂಡವೇಶ್ವರ 
ಇವೆ. ನವರಂಗದಲ್ಲಿ ಗಣೇಶ, ಮಹಿಷಮರ್ದಿನಿ, ಸೂರ್ಯ, ಸಪ್ತಮಾತೃಕ 
ವಿಗ್ರಹೆಗಳಿವೆ. ಗರ್ಭಗೃಹದ ದ್ವಾರದ ಮೇಲೆ ಲಕ್ಷ್ಮೀವಿಗ್ರಹನಿದೆ. ಮೂರು 
ಗರ್ಭಗುಡಿಗಳ ಲಿಂಗಗಳು ವೃತ್ತಶಿರೋಭಾಗ ಹೊಂದಿವೆ. 


ಆತರ ಸಣ್ಣ ಹೊಯ್ಸಳ ದೇವಾಲಯಗಳು ಲೆಫ್ಲಿ 


ಇದಕ್ಕೆ ಈಶಾನ್ಯದಲ್ಲಿ ಹೊಯ್ಸಳ ಕಲ್ಲುಗಳಿಂದ ಕಟ್ಟಿರುವ ಏಕ 
ಕೂಟ ಕೈಲಾಸೇಶ್ವರ ಗುಡಿಯಲ್ಲಿ ಉಮಾಮಹೇಶ್ವರ, ಗಣೇಶ, ಪಾರ್ವತಿ, 
ಕುಮಾರ, ಕೇಶವ ವಿಗ್ರಹಗಳಿವೆ. 

ವಾಸುದೇವ ದೇವಸ್ಥಾನವೂ ತ್ರಿಕೂಟಾಚಲವಾಗಿದೆ. ಆದರೆ 
ಗರ್ಭಗುಡಿ ಮಾತ್ರ ಬಳಪದಕಲ್ಲಿನಿಂದ ಕಟ್ಟಿರುವುದರಿಂದ ಹಳೆಯ ಭಾಗ 
ವಾಗಿರಬಹುದು. ಕ್ರಿ. ಶ. ೧೫೮೬ರಲ್ಲಿ ದೇವಾಲಯವನ್ನೆಲ್ಲ ಜೀರ್ಣೋ 
ದ್ಹಾರಮಾಡಿದಂತೆ ಕಂಡುಬರುವುದು. ಬಹುಶಃ ಮೂರು ಗರ್ಭಗುಡಿಗಳಲ್ಲಿ 
ವಾಸುದೇವ, ಯೋಗನರಸಿಂಹ, ವೇಣುಗೋಪಾಲ ವಿಗ್ರಹಗಳಿದ್ದವು. 
ನದಿಯ ಹತ್ತಿರ ಇರುವ ನರಸಿಂಹ ದೇವಾಲಯವನ್ನು ಕ್ರಿ. ಶ. ೧೫೮೬ರಲ್ಲಿ 
ಕಟ್ಟಿ ದಂತೆ ಒಂದು ಶಾಸನದಿಂದ ತಿಳಿದುಬರುತ್ತದೆ. 

೨೭, ಮರಳೆ : ಚಿಕ್ಕಮಗಳೂರಿಗೆ ಆಗ್ನೇಯದಲ್ಲಿ ಒಂಬತ್ತು 
ಮೈಲಿ ದೂರದಲ್ಲಿ ಮರಳೆ ಗ್ರಾಮವಿದೆ. ಮೊಸಳೆಯಲ್ಲಿದ್ದಂತೆ ಇಲ್ಲಿ ಅವಳಿ 
ದೇವಾಲಯಗಳಿವೆ. ಕ್ರೈ. ಶ. ೧೧೩೦ರಲ್ಲಿ ರಾಯಣ್ಣ ದಂಡನಾಥನು 
ಕೇಶವ ದೇವಾಲಯಗಳನ್ನು ಕಟ್ಟಿಸಿ, ನಿಷ್ಣುವರ್ಧನನಿಂದ ಅವುಗಳಿಗೆ 
ದಾನಗಳನ್ನು ಪಡೆದನು. ಬಹುಶಃ ಸಿದ್ಧೇಶ್ವರ ಅಥವಾ ಕಲಿದೇವಗುಡಿ 
ಅದೇ ರಾಯಣ್ಣ ನಿಂದ ನಿಷ್ಣುವರ್ಧನನ ಮಗನಾದ ನರಸಿಂಹನ ಕಾಲದಲ್ಲಿ 
ಪೂರ್ತಿಮಾಡಲ್ಪಟ್ಟಿ ತು. ಕೇಶವ ದೇವಾಲಯವು ಸ್ವಲ್ಪ ದೊಡ್ಡದಾಗಿದೆ. 
ಇದರ ಜಗತಿಗೆ ನಾಲ್ಕು ಪಟ್ಟಿಗಳಿವೆ. ಗರ್ಭಗೃಹ ನವರಂಗಗಳು ಚತು 
ರಸ್ರಾಕಾರನಾಗಿವೆ. ಗೋಡೆಗಳ ಮೇಲಾ ಗಗಳಲ್ಲಿ ಶಿಖರಗಳು, ಉತ್ತರ 
ದಕ್ಷಿಣದ ಗೂಡುಗಳಲ್ಲಿ ನಿಷ್ಣು (ಗದಾ ಚಕ್ರ ಶಂಖ ಪದ್ಮ) ಮತ್ತು ಕೇಶವ 
ವಿಗ್ರ ಹೆಗಳಿವೆ. ಗರ್ಭಗೃಹದ ಗೋಡೆಯ ಮೇಲೆ ಮೂರು ಗೂಡುಗಳಿವೆ. 
ದಕ್ಷಿಣದ ಗೂಡು ಸಿಂಹದ ಸಾಲನ್ನೂ ಮಣಿಕೆತ್ತನೆಯನ್ನೂ ಹೊಂದಿದೆ. 
ಮೇಲಿನ ಶಿಖರ ಈಚಿನ ಕಾಲದ್ದಾಗಿದೆ. ಮುಖಮಂಡಸದ ದ್ವಾರದಲ್ಲಿ 
ಕಮಲಗಳನ್ನು ಹಿಡಿದಿರುವ ಎರಡು ಅಲಂಕೃತವಾದ ಆಕೆಗಳಿವೆ. 
ಎರಡು ಸ್ತಂಭಗಳು ೩೨ ಕೋಣಗಳುಳ್ಳ ಸುಂದರವಾದ ಹೊಯ್ಸಳ 
ರೀತಿಯಲ್ಲಿವೆ. ಮಂಡಪದಲ್ಲಿ ಕಲ್ಲಿನ ಜಗತಿಗಳಿವೆ. ಮೇಲ್ಛಾವಣಿಯ 
ಮಧ್ಯದ ಭುವನೇಶ್ವರಿಯಲ್ಲಿ ಲಕ್ಷ್ಮೀನಾರಾಯಣ, ದಿಕ್ಸಾಲಕರು, ಕೆಳಗಣ 


೮೪ ಹೊಯ್ಸಳ ವಾಸು ಶಿಲ್ಪ 


ತೊಲೆಗಳ ಮೇಲೆ ವಿಷ್ಣು ನಿನ ಚತುರ್ವಿಂಶತಿ ರೂಪಗಳು, sr 
ಇರುವರು. ನವೆರಫಗಡಸ ದ್ವಾ ರದ ಮೇಲೆ ಗಜಗಳ ಮಧ್ಯ ದಲ್ಲಿ ಲಕ್ಷ್ಮೀ! 
ನಾರಾಯಣ, ಕುಳಿತಿರುವ ನ ವಿಷ್ಣು ಮೂರ್ತಿಗಳೂ ಇವೆ. ಹಿತ 
ನಾಲ್ಕು ಕಂಬಗಳ ಮೇಲೆ ಯಕ್ಷ: ರು ಮದನಿಕೆ ವಿಗ್ರಹಗಳು ಇದ್ದವು. 
ಹದಿನಾರು ಮದಹಿಕೆ ವಿಗ್ರಹಗಳಲ್ಲಿ ಐದು ಮಾತ್ರ ಕಂಡುಬರುತ್ತವೆ. 
ಬಹುಶಃ ಬೇಲೂರಿನ ಶಿಲ್ಪಿಗಳೇ ಇವುಗಳನ್ನೂ ಮಾಡಿರಬಹುದು. 
ಆಗ್ಲೇಯದ ಕಂಬದಮೇಲೆ ಗಿಳಿಯನ್ನು ಹಿಡಿದ ಯುವತಿ, ಕೊಳಲನ್ನು 
ಬಾರಿಸುತ್ತ ನರ್ತಿಸುತ್ತಿರುವ ಹುಡುಗ; ವಾಯವ್ಯ ಕಂಬದ ಮೇಲೆ 
ತ್ರಿಭಂಗದಲ್ಲಿ ನಿಂತು ಅಭಿನಯ ಮಾಡುತ್ತಿರುವ ಯುವತಿ; ಆಗ್ನೇಯ 
ಕಂಬದಮೇಲೆ ನೃತ್ಯಮಾಡುತ್ತಿರುವ ಇಬ್ಬರು ಯುವತಿಯರು ಇರುವರು. 
ರಂಗಮಂಡಸದ ಭುವನೇಶ್ವರಿಯಲ್ಲಿ ಲಕ್ಷ್ಮೀನಾರಾಯಣ ಅಷ್ಟ 
ದಿಕ್ಸಾಲಕರು ನರ್ತಕಿಯರು ವಿಷ್ಣುನಿನ ಚತುರ್ವಿಂಶತಿ ಮೂರ್ತಿಗಳೂ 
ಇವೆ. ಸುಕನಾಸಿ ದ್ವಾರದ ಮೇಲೆ ಎರಡು ಮಕರಗಳ ಮಧ್ಯದಲ್ಲಿ ಲಕ್ಷ್ಮೀ 
ನಾರಾಯಣ, ಇಬ್ಬರು ದೀವಿಯರೂ ಇರುವರು. ಇಬ್ಬರು ದ್ವಾರಪಾಲಕರು 
ಪಕ್ಕದಲ್ಲಿರುವರು. ಇದರ ಮೇಲ್ಬಾವಣಿಯಲ್ಲಿ ಚೆನ್ನಾಗಿರುವ ಲಕ್ಷ್ಮೀ 
ನಾರಾಯಣ ವಿಗ್ರಹವಿದೆ. ಗರ್ಭಗೃಹದ ದ್ವಾರದ ಮೇಲೆ ನಾರಾಯಣ 
ಕೇಶವರ ಮಧ್ಯದಲ್ಲಿ ಉಗ್ರನರಸಿಂಹ ಗರುಡ ಪ್ರಹ್ಲಾದರಿರುವರು. ಗರ್ಭ 
ಗುಡಿಯ ಗರುಡಪೀಠದ ಮೇಲೆ ರೆಕ್ಟೆಗಳನ್ನು ತೆರೆದ ಅಂಜಲಿಹೆಸ್ತನಾದ 
ಗರುಡವಿಗ್ರಹ ತೋರಣದ ಕೆಳಗೆ ಇದೆ. ಕೇಶವ ನಿಗ್ರಹೆ ಸುಮಾರು 
ಆರು ಅಡಿ ಎತ್ತರವಿದೆ. ಮುಖವು ಸ್ವಲ್ಪ ಭಂಗವಾಗಿದ್ದರೂ ಬೇಲೂರು 
ವಿಜಯನಾರಾಯಣನಂತೆ ಇದೆ. ಪಾಶ ಕಳಶ ಹಿಡಿದ ಭೂದೇವಿ, 
ಕಳಶ ಪದ್ಮ ಹಿಡಿದ ಶ್ರೀದೇವಿಯರು ಪಕ್ಕದಲ್ಲಿರುವರು. ತೋರಣದಲ್ಲಿ 
ದೆಶಾವತಾರಗಳಿವೆ. ಮತ್ಸ್ಯ, ಕೂರ್ಮಗಳು ನೈಜರೂಪದಲ್ಲಿವೆ. ಬುದ್ಧನು 
ಯೋಗಾಸನದಲ್ಲಿರುವನು. ಕಲ್ಪಿ ಕತ್ತಿ ಹಡಿದು ಅಶ್ವಾರೂಢನಾಗಿರುವನು. 
ಸಿದ್ಧ ೇಶ್ರರ ದೇವಾಲಯವು ಕೇಶವ ದೀವಾಲಯದಡಂತೆಯೇ ತಲ 
ವನ್ಯಾಸಹೊಂದಿರೆ. ಗೋಡೆಗಳ ಮೇಲೆ ಹೆಚ್ಚು ನಿಗ್ರಹೆಗಳಿವೆ. ಪೂರ್ವದಲ್ಲಿ 
ವಿದ್ಯಾಗಣಪತಿ, ವಿಜಯನಗರ ಕಾಲದ SUE ರಾಮ; ದಕ್ಷಿಣದಲ್ಲಿ 


ಖು ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೮೫ 


ಮಹಿಷಮರ್ದಿನಿ, ಸರಸ್ವತಿ ಕ್ರಿ. ಶ. ೧೧೧೦ನೆಯ ವೀರಗಲ್ಲು, ವೀರಭದ್ರ, 
ಬ್ರಹ್ಮ, ರತಿ-ಮನ್ಮಥ, ಎಂಟು ಕುದುರೆಗಳ ಸೂರ್ಯ, ಭೈರವ-ಬೈೈರವೀ, 
ಪಶ್ಚಿಮ ಗೋಡೆಯಲ್ಲಿ ಷಣ್ಮುಖ, ತಾಂಡವೇಶ್ವರ, ಅಕ್ಸಮಾಲ ತ್ರಿಶೂಲ 
ದರ್ಪಣ ಫಲ ಹಿಡಿದ ಪಾರ್ವತಿ; ಉತ್ತರ ಗೋಡೆಯಲ್ಲಿ ಬ್ರಹ್ಮ 
ನರಸಿಂಹ, ಧರಣೀವರಾಹ, ಪಾರ್ವತೀ, ವಾಮನ-ಬಲಿಿ, ಗಜಾಸುರ 
ಸಂಹಾರ, ಗಜೇಂದ್ರಮೋಕ್ಸ ವಿಷ್ಣು, ಪದ್ಮ ಶಂಖ ಚಕ್ರ ಗದೆ ಹಿಡಿದ 
ಕೇಶವ; ಪೂರ್ವ ಗೋಡೆಯ ಎಡಭಾಗದಲ್ಲಿ ಭೈರವ-ಭೈರವನೀ ವಿಗ್ರಹ 
ಗಳಿವೆ. ಶಿಖರವು ಈಚಿನ ಕಾಲದ್ದಾಗಿದೆ. ಮುಖಮಂಡನದ ದ್ವಾರದ 
ಮೇಲೆ ಗಣೇಶ ಸರಸ್ವ್ರತಿಯರ ಮಧ್ಯದಲ್ಲಿ ಉಮಾಮಹೇಶ್ವರ ವಿಗ್ರ ಹವು, 
ಮೇಲ್ಟಾವಣಿಯಲ್ಲಿ ಅಷ್ಟದಿಕ್ಬಾಲಕರು, ತಾಂಡವೇಶ್ವರ ಇವೆ. ನವರಂಗದ 
ಮೇಲ್ಭ್ಚಾವಣಿಗಳಲ್ಲಿ ದಿಕ್ಪಾಲಕರು ಇರುವರು. ತೊಲೆಗಳ ಮೇಲೆ ಪೂರ್ವ 
ದಿಂದ ನರ್ತಕಿಯರು, ಕಪಿ-ಯುವತ್ತಿ, ದಕ್ಷಿಣದಲ್ಲಿ ಕ್ಷೀರಸಾಗರಮಥನ, 
ಬಹುಶಃ ಹೊಯ್ಸಳ ನರಸಿಂಹ ಮತ್ತು ಅವನ ರಾಣಿಯ ದರ್ಬಾರು, 
ಮಲ್ಲಯುದ್ಧ, ಡೊಂಬರು; ಪಶ್ಚಿಮದಲ್ಲಿ ಇಬ್ಬರು ನರ್ತಕಿಯರು; 
ಉತ್ತರದಲ್ಲಿ ಉಮಾಮಹೇಶ್ವರ, ನೃತ್ಯಮಾಡುತ್ತಿರುವ ಯಸ್ಸೃ, ಕಿರಾತ- 
ಅರ್ಜುನವಿಗ್ರಹಗಳಿವೆ. ಈ ಸಾಲಿನ ಮೇಲೆ ನರ್ತಕರು ಶಿವ, ಗಣೇಶ, ದೇವೀ 
ನಿಗ್ರಹಗಳಿನೆ. ಅದರಮೇಲೆ ಹನ್ನೆರಡು ದೇವಿಯರಿರುವರು. `ಭುವನೇಶ್ವರಿ 
ಯಲ್ಲಿ ಎಂಟು ದಿಕ್ಪಾಲಕರು, ಮಧ್ಯದಲ್ಲಿ ತಾಂಡವೇಶ್ವರ ಇರುವರು. 
ಸುಕನಾಸಿಯಲ್ಲಿ ನಿದ್ಯಾಗಣಪತಿ, ಇತ್ಯಾದಿ ವಿಗ್ರಹಗಳು, ಮೇಲ್ಚಾವಣಿ 
ಯಲ್ಲಿ ಪದ್ಮಗಳ ಮಧ್ಯದಲ್ಲಿ ತಾಂಡವೇಶ್ವರ ಇರುವರು. ಗರ್ಭಗೃಹದ 
ದ್ವಾರದ ಮೇಲೆ ಗಜಲಕ್ಷ್ಮಿ ಇದೆ. ಸಿದ್ದೇಶ್ವರ (ಕಲಿದೇವ) ಲಿಂಗವು 
ಪುರಾತನವಾದುದು. 

ಗ್ರಾಮದ ಉತ್ತರದಲ್ಲಿ ಕಮಠೇಶ್ವರ ಭೈರವ ದೇವಾಲಯಗಳಿವೆ. 
ನೀರಕಲ್ಲುಗಳು, ಮಾಸ್ತಿ ಕಲ್ಲುಗಳು (ಮೂರುಕೈಮಾಸ್ತಿ), ಉಯ್ಯಾಲೆ ಕಂಬ 
ಗಳು, ಕಾಳಮ್ಮದೇವಾಲಯ ಬಹುಶಃ ಪಾಳೆಯಗಾರರ ಕಾಲದ್ದಾಗಿನೆ. 

೨೮. ಖಾಂಡ್ಯ: ಭದ್ರಾ ನದಿಯ ಬಲದಡದಲ್ಲಿ ಬಾಳಹೊನ್ನೂ ರಿಗೆ 
ಆರು ಮೈಲಿ ಪೂರ್ವದಲ್ಲಿರುವ ಖಾಂಡ್ಯದಲ್ಲಿ ಇಮ್ಮಡಿ ವೀರಬಲ್ಲಾಳನ 


೪೬ ಹೊಯ್ಸಳ ವಾಸು ಶಿಲ್ಪ 


ಕಾಲದಲ್ಲಿ ಮಾರ್ಕಂಡೇಶ್ವರ, ಜನಾರ್ದನ ಮತ್ತು ಬೀರೇದೇವರುಗಳ 
ಗುಡಿಗಳಿದ್ದವು. ಮಾರ್ಕಂಡೇಶ್ವರ ದೇವಾಲಯದ ಗರ್ಭಗುಡಿಯಲ್ಲಿರುವ 
ಜೀರ್ಣವಾದ ಲಿಂಗ ಸುಕನಾಸಿ ಪ್ರದಕ್ಷಿಣೆ ನವರಂಗಗಳು ಹಳೆಯ 
ಭಾಗಗಳು. ಮುಂದಿನ ಮೆಟ್ಟಿಲುಗಳ ಹತ್ತಿರ ಇರುವ ಎರಡು ಆನೆಗಳು 
ಚಾಳುಕ್ಯ ರೀತಿಯಲ್ಲಿವೆ. ನವರಂಗದ ಕಂಬಗಳು ಕಣಶಿಲೆಯಿಂದ 
ಮಾಡಿದ್ದಾಗಿವೆ. ಬಹುಶಃ ಕೆಳದಿ ಪಾಳೆಯಗಾರರ ಕಾಲದಲ್ಲಿ ಸ 
ಸೇರಿಸಲ್ಪಟ್ಟ ವು. ಜನಾರ್ದನ ದೇವಾಲಯದಲ್ಲಿರುವ ವಿಗ್ರಹ ಭಗ್ಗವಾ 
ಇದು ಬನಾರ್ಜನಕಲ್ಪದೆ, ಬಿನ್ನಮಂಗಲದ ಪಶ್ಚಿಮ ಗೋಜಿಯ Kl 
ಮತ್ತು ತಳಕಾಡಿನಲ್ಲಿರುವಂತೆ ಹಳೇರೀತಿಯ ವೆಂಕಟೀಶ ವಿಗ್ರಹೆವಾಗಿದೆ. 
ದೀರ್ಫ್ಥವಾದ ಕಿರೀಟಿ, ಹಿಂದೆ ಜಡೆಗಳು, ಹಿಂದಿನ ಬಲಗೈಯಲ್ಲಿ ಪ್ರಯೋಗ 
ಚಕ್ರ, ಎಡಗೈಯ ಎರಡು ಬೆರಳುಗಳಲ್ಲಿ ಶಂಖ, ಎಡ ಮುಂದಿನ ಕ್ಸ ಕಟ 
ಹಸ್ತ, ಬಲ ಮುಂದಿನ ಕ್ಸ ಬಹು ದಾನಮುದ್ರೆ ಹೊಂದಿದೆ. : ಆದರೆ 
ಫಾಲಾಕ್ಷವಿಲ್ಲ. ಬಹುಶಃ ಚೋಳರ ಕಾಲದ ವಿಗ್ರಹ ಇರಬಹುದು. ಇದರ 
ಪಾದಗಳ ಹತ್ತಿರ ಕಲ್ಲಿನ ಪೆಟ್ಟಿಗೆ ಇದೆ. ಅಸ ಸ್ಫನು ಭದ್ರಾ ನದಿಯಲ್ಲಿ 
ಸ್ಲಾನಮಾಡುತ್ತಿದ್ದಾಗೆ ಅವನ ಫಿಟ್ಟಗಿಯಲ್ಲಿದ ಸಾಲಗ್ರಾಮದಿಂದ 
€ ಜನಾರ್ದನ” ಉದ್ಭವಿಸಿತೆಂದು ಹೇಳಲಾಗಿದೆ. ನದಿಯ ಹತ್ತಿರ ಗರುಡ 
ಪೀಠದ ಮೇಲೆ ನಾಲ್ಕು ಅಡಿ ಎತ್ತರದ ಯೋಗನರಸಿಂಹ ವಿಗ್ರಹ ಬಹುಶಃ 
ಹೊಯ್ಸಳರ ಕಾಲದ್ದಾಗಿದೆ. ಇಲ್ಲಿರುವ ಎರಡು ಶಾಸ ಸನಗಳಲ್ಲಿ ಕ್ರಿ.ಶ. 
೧೧೮೦, ೧೧೮೬ರಲ್ಲಿ ವೀರಬಲ್ಲಾಳನು ಮಾರ್ಕಂಡೇಶ್ವರನಿಗೆ ಭಾನ 
` ಮಾಡಿದಂತೆ ಹೇಳಿದೆ. 

೨೯. ಹುಮ್ಹ : ತೀರ್ಥಹಳ್ಳಿಗೆ ೨೨ ಮೈಲಿ ಉತ್ತರದಲ್ಲಿರುವ 
ಹುಮ್ಚ ಪೊಂಬುಚ್ಚಪುರ, ಕನಕಪುರ ಎಂದು ಸುಮಾರು ಎಂಟನೆಯ 
ಶತಮಾನದಿಂದ ಪ್ರ ದ್ದ ವಾಗಿದೆ. ಇದು ಸಾಂತರರ ರಾಜಧಾನಿಯಾಗಿ 
ದ್ದಿತು. ಮಠದ ಅವರಣದಲ್ಲಿರುವ ಪಾರ್ಶ್ವನಾಥ, ಪದ್ಮಾವತಿ ಗುಡಿಗಳನ್ನು 
ಜಿನದತ್ತರಾಯನು ಸ್ಥಾಪಿಸಿದನೆಂದು ಳಲಾಗಿದೆ. ಪದ್ಮಾವತಿ ಚತು 
ರ್ಭುಜಗಳಲ್ಲಿ ಅಭಯ ಅಂಕುಶ ಪಾಶ ಪುಸ್ತಕ ಹಿಡಿದಿರುವಳು. ಇವೆರಡಲ್ಲದೆ 
ಗ್ರಾಮದಲ್ಲಿ ಮೂರು ಬಸದಿಗಳಿವೆ. ಇವುಗಳಲ್ಲಿ ಸಂಚಕೂಟ ಬಸದಿ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೮೭ 


ಮುಖ್ಯವಾದುದು. ಒಂದೇ ಸಾಲಿನಲ್ಲಿ ಐದು ಗರ್ಭಗುಡಿಗಳು, ಒಂದೇ 
ನವರಂಗ ಮುಖಮಂಡಪಗಳಿವೆ. ಇದರ ಎದುರಿಗಿರುವ ಮಾನಸ್ಮಂಭ 
ಭವ್ಯವಾಗಿದೆ. ಮೂರು ಅಂತಸ್ಥಿನ ಎತ್ತರವಾದ ಜಗತಿಯ ಮೇಲೆ 
ಸ್ತಂಭವಿದೆ. ಜಗತಿಯ ಕೆಳಭಾಗದಲ್ಲಿ ಎಂಟು ದಿಗ್ಗೆಜಗಳಿವೆ. ಇವುಗಳ 
ಮೇಲೆ ಅಷ್ಟದಿಕ್ಸಾಲಕರಿರುವರು. ಸ್ತಂಭವು ಚತುರಸ್ರ, ಅಷ್ಟಕೋಣ, 
ಅದರ ಮೇಲೆ ವೃತ್ತಾ ಕಾರವಾಗಿದೆ. ಅದರ ಮೇಲಿರುವ ಗೋಪುರದಲ್ಲಿ 
ನಾಲ್ಕು ದಿಕ್ಕುಗಳಿಗೂ ಅಭಿಮುಖವಾಗಿ ನಾಲ್ಕು ಕುಳಿತಿರುವ ವಿಗ್ರಹ 
ಗಳಿವೆ. ಬಸದಿಯ ದಕ್ಷಿಣದಲ್ಲಿರುವ ಗುಡಿಯಲ್ಲಿ ಬಾಹುಬಲಿ, ಉತ್ತರ 
ಗುಡಿಯಲ್ಲಿ ಪಾಶ್ಚ ಬಾಸ ನಿಗ್ರಹಗಳು ಬಹುಶಃ ಪೆ ಶಃ ೧೦೭೩ಕ್ಕೆ 
ಮುಂಚೆಯೇ ನರ್ಮೀತವಾಗಿದ್ದವೆ. ಕ್ರಿ. ಶ.೯೫೦ರ ಶಾಸನದಲ್ಲಿ ಅದಕ್ಕೂ 
ಹಿಂದೆ ಕ್ರಿ. ಶೆ. ೮೭೮ರಲ್ಲಿ ನಿರ್ಮಿತವಾದ ಪಾಳಿಯಕ್ಕ ಬಸದಿಯ ಹೆಸರಿದೆ. 
ಪಂಚಕೂಟ ಬಸದಿಯನ್ನು ಕ್ರಿ. ಶ. ೧೦೭೭ರಲ್ಲಿ ಚಟ್ಟಲದೇನಿಯು 
ಉರ್ವೀತಿಲಕ ಎಂಬುದಾಗಿ ಆಜಾ! ತೋರಣ ಮತ್ತು ಮಾನ 
ಸ್ಮಂಭ ಅದೇ ಕಾಲದ್ದಾಗಿವೆ. ಈ ಬಸದಿಯ ಉತ್ತರ ಪಟ್ಟ ಸಾಲೆಯನ್ನು 
೧೧೪೭ರಲ್ಲಿ ಮಾಡಲಾಯಿತು. ಈಗ ಪಂಚಕೂಟ ಬಸದಿಯಲ್ಲಿ ಚಂದ್ರ 
(ನೇಮಿ)ನಾಥ, ಶಾಂತಿನಾಥ, ಪಾರ್ಶ್ವನಾಥ ವಿಗ್ರಹಗಳು ಮಾತ್ರ ಇವೆ. 
ನವರಂಗದಲ್ಲಿ ಜ್ವಾಲಾಮಾಲಿನಿ, ಯಕ ಯಕ್ಷಿಣಿ ವಿಗ್ರಹಗಳಿವೆ. ಭವ 
ತೋಟದಲ್ಲಿ ಹತ್ತನೆಯ ಶತಮಾನದ ಚಂದ್ರಫ ಪ್ರಭ ಬಸದಿ ಇದೆ. ಹತ್ತಿರ 
ಇರುವ ಗುಡ್ಡೆದ ಮೇಲೆ ಇರುವ rl ಬಸದಿಯನ್ನು ಕಿ.ಶ 
೮೯೮ರಲ್ಲಿ ವಿಕ್ರಮಾದಿತ್ಯ ಸಾಂತರನು ಕಟ್ಟಿಸಿದನು. 

ಪಾರ್ಶ್ವನಾಥ ಬಸದಿಯ ಅಂಗಳದಲ್ಲಿ ಪದ್ಮಾವತೀ ಬಸದಿ ಇದೆ. 
ಪಾರ್ಶ್ವನಾಥ ಬಸದಿಯ ಮುಂದಿರುವ ನಾಲ್ಕು ಸ್ತಂಭಗಳ ಮಂಡನ 
ಬಹಳ ಪುರಾತನವಾದುದು. ಅಂಗಳದಲ್ಲಿ ದ್ವಾರಪಾಲಕ, ಸಿಂಹ ಇತ್ಯಾದಿ 
ಹಳೆಯ ವಿಗ್ರಹಗಳು ಬಿದ್ದಿವೆ. ಸಂಚಕೂಟ ಬಸದಿಯ ಮುಖಮಂಡಪದ 
ಕಂಬಗಳು, “ಯಕ್ಷಿ, ಪದ್ಮಾವತಿ, ಕೂಷ್ಮಾಂಡಿನಿ ವಿಗ್ರಹಗಳು ಹೊಯ್ಸಳ 
ಚಾಳುಕ್ಯರ ಸನ್‌. ಈಚೆಗೆ ಕಣಪಿಲೆಯಿಂದ 'ಹಸಿವಾಲಯನನ್ನೆ ಲ್ಲ 


ಜೀರ್ಣೋದ್ದಾರ ಮಾಡಿರುವರು. 


ಆಆ ಹೊಯ್ಸಳ ವಾಸ್ತುಶಿಲ್ಪ 


೩೦. ಅಂಗಡಿ : ಮೂಡಿಗೆರೆ ತಾಲ್ಲೂಕಿನಲ್ಲಿ ಇರುವ ಅಂಗಡಿ 
ಹೊಯ್ಸಳರ ಜನ್ಮಸ್ಥಳವಾದ ಸೊಸೆವೂರು (ಶಶಕಪುರ) ಎಂದೂ, ಅಲ್ಲಿರುವ 
ವಾಸಂತಿಕಾದೇವೀ ಪ್ರಸಾದದಿಂದ ಹೊಯ್ಸಳರು ರಾಜ್ಯಪಡೆದರೆಂದೂ 
ಶಾಸನಗಳಿಂದ ತಿಳಿದುಬರುತ್ತದೆ. ಈಗಿರುವ ವಾಸಂತಿಕಾ ದೇವಾಲಯ 
ಈಚಿಗೆನುಂಗಳೂರು ಹೆಂಚು ಹಾಕಿ ಕಟ್ಟಿ ದುದಾಗಿದೆ. ಇದರಲ್ಲಿ ಗಾರೆಯಿಂದ 
ಮಾಡಿದ ಏಳು ದೇವಿಯರ ದೊಡ್ಡ ನಿಗ್ರಹಗಳವೆ. ಒಂದಕ್ಕೆ ಮೂರು ಶಲೆ 
(ಬ್ರಾಹ್ಮೀ ?), ಮತ್ತೊಂದಕ್ಕೆ ನಾಲ್ಕು ಕೈಗಳು (ಮಾಹೇಶ್ವರಿ) ಇವೆ. 
ಕುಮಾರಿಯ ಪೀಠದಲ್ಲಿ ಷಣ್ಮುಖನಿರುವನು. ವೈಷ್ಣವಿಯು ಹಿಂದಿನ 
ಕೈಗಳಲ್ಲಿ ಶಂಖ ಚಕ್ರ ಏಳು ಹೆಡೆ ಸರ್ಪದ ಛತ್ರವನ್ನು ಹೊಂದಿರುವಳು. 
ಇದನ್ನೇ ವಾಸಂತಿಕಾ ಎಂದು ಕರೆಯುವರು. ಪ್ರತಿ ದೇವತೆಯ ಪೀಠದಲ್ಲಿ 
ರಾಕ್ಷಸನ ತಲೆ ಇದೆ. ಮತ್ತು ದೇವಿಯರು ತೊಡೆಯಮೇಲೆ ಸರ್ಪವನ್ನು 
ಹೊಂದಿರುವರು. ಸ್ತನಬಂಧ, ಕುಪ್ಪಸ, ಕುಂಡಲ, ಕಿರೀಟಗಳನ್ನು 
ಪಡೆದಿರುವರು. ಇಂತಹ ದೊಡ್ಡ ಗಾರೆಯ ಸಪ್ತಮಾತೃಕೆಯರು 
ಕೋಲಾರದ ಕೋಲಾರಮ್ಮ ಮತ್ತು ಬೇಲೂರಿನ ಸೆಟ್ಟಿಗೆರೆ ದೇವಾಲಯ 
ಗಳಲ್ಲಿ ಬಹುಶಃ ಜೋಳರ ಕಾಲದಿಂದ ಇರುವರು. 

ಈಚೆಗೆ ಸಿಕ್ಕಿರುವ ವಾಸಂತಿಕಾ ಎಂದು ಹೇಳುವ ವಿಗ್ರಹವು 
ಚಾಮುಂಡಿಯಂತಿದೆ. 

ಅಂಗಡಿಯಲ್ಲಿ ಮಕರ ಜಿನಾಲಯ ಮಾಣಿಕ ಪೊಯ್ಸಳಾಚಾರಿ 
ಕಟ್ಟದ ಒಂದು ಜಿನಾಲಯ ಕ್ರಿ. ಶ. ೧೦೫೪ಕ್ಕೆ ಮುಂಚೆ ಇದ್ದವೆಂದು. 
ಶಾಸನಗಳಿಂದ ತಿಳಿದುಬರುತ್ತದೆ (ಮೂಡಿಗೆರೆ ೯, ೧೩). ನೇಮಿನಾಥ 
ಬಸದಿಯಲ್ಲಿ ಇಬ್ಬರು ಚಾಮರಧಾರಿಣಿಯರು, ಅಷ್ಟದಿಕ್ಪಾಲಕರು, ಯಕ್ಷ 
ಯಕ್ಷಿಣಿಯರು ಹೊಯ್ಸಳ ವಿಗ್ರಹಗಳಾಗಿವೆ. ಯಕ್ಷಿಣಿ ಬಲಕ್ಕೆಯಲ್ಲಿ 
ಹೊಗಳನ್ನು ಹಿಡಿದು ಎಡಕ್ಸೆಯನ್ನು ಬಾಲಕನ ತಲೆಯಮೇಲೆ ಇಟ್ಟರು 
ವಳು. ಗರ್ಭಗುಡಿಯಲ್ಲಿ ಮೂರು ಸ್ಥಾನಕ ವಿಗ್ರಹಗಳಿವೆ. ಶಾಂತಿನಾಥ 
ಬಸದಿಯಲ್ಲಿ ಕುಳಿತಿರುವ ದೊಡ್ಡ ವಿಗ್ರಹವಿದೆ. ಇಲ್ಲಿದ್ದ ಕೇಶವ, ಶಿವ, 
ವೀರಭದ್ರ ದೇವಾಲಯಗಳು ನಾಶವಾಗಿವೆ. ವಿಷ್ಣು ವಿಗ್ರಹ ಮಾತ್ರ 
ಉಳಿದುಕೊಂಡಿದೆ. 


ಇತರೆ ಸಣ್ಣ ಹೊಯ್ಸಳ ದೇವಾಲಯಗಳು ರ್ಳ 


೩೧. ಹಾಳೆಬೇಲೂರು : ಸಕಲೇಶಪುರಕ್ಕೆ 'ನಾಲ್ಕು ಮೈಲಿ 
ಆಗ್ನೇಯದಲ್ಲಿ “ ಹಾರುವ ಬೆಲುಹೂರು ಎಂದು ಶಾಸನದಲ್ಲಿ ಕರೆದಿರುವ 
ಹಾಳೆಬೇಲೂರಿನಲ್ಲಿ ಚಾಳುಕ್ಯ-ಹೊಯ್ಸಳರ ಕಾಲದ ಕೇಶವದೇವಾಲಯ 
ವಿದ್ದಿತು (ಮಂಜರಾಬಾದು ೧೮). ಗರ್ಭಗೃಹದ ದ್ವಾರ, ಗದಾ 
ಶಂಖಚಕ್ರ ಪದ್ಮಹಿಡಿದಿರುವ ವಾಸುದೇವ ವಿಗ್ರಹ ಹೊಯ್ಸಳ ಕಾಲದ್ದಾ 
ಗಿವೆ. ಶಾಸನದ ಕಲ್ಲಿನಮೇಲೆ ಕೇಶವ, ಎರಡು ಕೈಯುಳ್ಳ ತ್ರಿಭಂಗದಲ್ಲಿ 
ನಿಂತಿರುವ ಮನುಷ್ಯ ಮತ್ತು ಗೋವು ಕರು ಇವೆ. 

೩೨, ಮಳಲಿ: ಇಲ್ಲಿ ಕೆರೆಯಹತ್ತಿರ ಬಳಪದಕಲ್ಲಿನ ಎರಡು 
ದೇವಾಲಯಗಳಿವೆ. ದೊಡ್ಡ ದೇವಾಲಯವನ್ನು ಬಹುಶಃ ಹದಿಮೂರನೆಯ. 
ಶತಾಬ್ದದಲ್ಲಿ ಕಟ್ಟ ಲಾಯಿತು. ನವರಂಗ ಶಿಖರಗಳು ಹೋಗಿವೆ. ಜಗತಿಯ 
ಮೆಟ್ಟಲು ಹತ್ತಿರ ಎರಡು ಆನೆಗಳಿವೆ. ಸುಕನಾಸಿ ದ್ವಾರದಲ್ಲಿ ಜಾಲಂದ್ರ, 
ವೈಷ್ಣವ ದ್ವಾರಪಾಲಕರು, ಅಷ್ಟ ಕೋಣದ ಸಣ್ಣ ಕಂಬಗಳಿವೆ. ದ್ವಾರ 
ಮತ್ತು ಕಂಬಗಳ ಮೇಲೆ ವೇಣುಗೋಪಾಲ, ಕಾಳಿಂಗಮರ್ದನ, 
ಗೋವರ್ಥನಧಾರಿ, ಉಗ್ರನರಸಿಂಹ ನಿಗ್ರಹಗಳಿವೆ. ಗರ್ಭಗುಡಿ ದ್ವಾರದ 
ಮೇಲೆ ಗೋಪಾಲಕೃಷ್ಣ ನಿರುವನು. ಗರುಡಪೀಠದ ಮೇಲೆ ಈಗ ಲಿಂಗವಿದೆ. 
ವಾಸುದೇವ ಗಣೇಶ ವಿಗ್ರಹಗಳು ಗರ್ಭಗುಡಿಯಲ್ಲಿವೆ. 

೩೩. ಅಗ್ರಹಾರ ಬೆಳ್ಳುಳಿ : ಚೆನ್ನರಾಯಪಟ್ಟಣ ತಾಲ್ಲೂಕಿನ 
ಅಗ್ರಹಾರ ಬೆಳ್ಗುಳಿಗೆ ವೆಳುಗುಳಿ ಸಂಜಾಡಿಯ ಬೆಳ್ಗಲಿ ಎಂಬ ಹೆಸರು. 
ಗಳಿದ್ದವು. ಕ್ರಿ. ಶ. ೧೨೧೦ರಲ್ಲಿ ಕೇಶಿರಾಜನು ಇದನ್ನು ಅಗ್ರ ಹಾರವಾಗಿ 
ಮಾಡಿ ಕೇಶವ-ಈಶ್ವರ (ಬೆಟ್ಟೀಶ್ವರ) ದೇವಾಲಯವನ್ನು ಕಟ್ಟಿಸಿ, ಕೇಶವ 
ಪುರವೆಂಬ ಹೆಸರಿಟ್ಟಿದ್ದನು. ಬೇವಾಲಯವು ದಕ್ಷಿಣಾಭಿಮುಖವಾಗಿ 
ಪೂರ್ವಕ್ತೂ ಪಶ್ಚಿಮಕ್ಕೂ ವಿಸ್ತರಿಸಿದೆ. ದಕ್ಷಿಣದಲ್ಲಿ ನವರಂಗ, ಪಶ್ಚಿಮದಲ್ಲಿ 
ಈಶ್ವರಗುಡಿ, ಉತ್ತರದಲ್ಲಿ ಕೇಶವ ಗರ್ಭಗೃಹ, ಪೂರ್ವದಲ್ಲಿ ಮುಖ 
ಮಂಡಸ ಹೊಂದಿದೆ. ಮುಖಮಂಡಪದ ಉತ್ತರ ಭಾಗದಲ್ಲಿ ಒಂದು 
ಉತ್ಸವ ವಿಗ್ರಹಗಳ ಗುಡಿ, ಪೂರ್ವದಲ್ಲಿ ಈಶ್ವರನ ಎದುರಿಗೆ ದೊಡ್ಡ ನಂದಿ 
ಇವೆ. ನವರಂಗದ ಕಂಬಗಳು ಸುಂದರವಾಗಿವೆ. ನವರಂಗದ ಎರಡು. - 
ಪಕ್ಕಗಳಲ್ಲಿ ಜಗತಿ ಕಟಾಂಜನಗಳಿವೆ. ಶಿಖರಗಳು ಗಾರೆ ಇಟ್ಟಿಗೆಗಳಿಂದ 


೯ಂ ಹೊಯ್ಸಳ ವಾಸು ಶಿಲ್ಪ 


ಕಟ್ಟಿದ ಈಚಿನದಾಗಿವೆ. . ಕೇಶವ ವಿಗ್ರಹೆ ಎರಡಡಿ ಎತ್ತರದ ಗರುಡ 
ಪೀಠದ ಮೇಲೆ ಐದಡಿ ಎತ್ತರವಿದೆ. ಪದ್ಮ ಶಂಖ ಚಕ್ರ ಗದೆಗಳನ್ನು 
ಹಿಡಿದಿದೆ. ನವರಂಗದಲ್ಲಿ ಮಯೂರವಾಹನನಾದ ಷಣ್ಮುಖ, ಕತ್ತಿ 
ತ್ರಿಶೂಲ ಡಮರುಗ ಕಪಾಲ ಹಿಡಿದಿರುವ ಆಸೀನನಾದ ಭೈರವ (ಕಪಾಲದ 
ಕೆಳಗೆ ರಾಕ್ಷಸನ ತಲೆ) ಇದೆ. ಕತ್ತಿ ಪಾಶ ಅಂಕುಶ ಕಪಾಲ ಹಿಡಿದಿರುವ 
ದುರ್ಗಾಪೀಠದಲ್ಲಿ ಸಿಂಹೆ, ಅಕ್ಷಮಾಲಾ ಅಂಕುಶಪಾಶ ಪುಸ್ತಕಗಳನ್ನು 
ಹೊಂದಿರುವ ಸರಸ್ವತಿ, ದಂತ ಅಂಕುಶ ಕಮಲ (ಪಾಶ?) ಫಲ 
ಹೊಂದಿರುವ ಗಣೇಶ ವಿಗ್ರಹಗಳಿವೆ. ನಂದಿಯು ದೊಡ್ಡದಾಗಿ ಸಾಲಂಕೃತ 
ವಾಗಿದೆ. ನವರಂಗದ ಪೂರ್ವದ್ವಾರದಲ್ಲಿ “ಶ್ರೀಮತು ಪ್ರತಾಪ ಚಕ್ರವರ್ತಿ 
ಹೊಯ್ಸಳ ವೀರಸೋಮೇಶ್ವರ? ಎಂಬ ಶಾಸನವಿದೆ. ಹಳ್ಳಿಯಲ್ಲಿ 
ಸೋಮೇಶ್ವರ ದೇವಾಲಯವಿದೆ. ೧೧೫೪ರಲ್ಲಿ ಸೋಮರಾಸಿ ಎಂಬುವನು 
ಇದನ್ನು ಕಟ್ಟಿಸಿದನು. ಶಿಲ್ಪ ಸಾಧಾರಣವಾಗಿದೆ. ಅಮೃತೇಶ್ವರ 
ದೇವಾಲಯವನ್ನು ೧೧೩೪ರಲ್ಲಿ ಕಟ್ಟಲಾಯಿತು. ಮೂಲಸ್ಥಾನ ಗಂಗೇಶ್ವರ 
ಎಂಬ ಹೆಸರಿದ್ದಿತು. 

೩೪. ದೇವನೂರು : ಬಾಣಾವರಕ್ಕೆ ಐದು ಮೈಲಿ ಉತ್ತರದಲ್ಲಿ 
ರುವ ದೇವನೂರು ಲಕ್ಷ್ಮೀಶನ ಜನ್ಮಸ್ಥಳ. ಇಲ್ಲಿರುವ ರಾಮೇಶ್ವರ ಮತ್ತು 
ಸಿದ್ದೇಶ್ವರ ದೇವಾಲಯಗಳು ಹೊಯ್ಸಳ ರೀತಿಯಲ್ಲಿವೆ. ಸಿದ್ಧೇಶ್ವರ 
ದೇವಸ್ಥಾನದ ನವರಂಗದಲ್ಲಿರುವ ಕ್ರಿ. ಶ. ೧೨೩೪ನೆಯ ಶಾಸನದಲ್ಲಿ 
ದೇವನೂರನ್ನು ಲಕ್ಷ್ಮೀನಾರಾಯಣಪುರವೆಂದು ಕರೆದಿದೆ. ಇದರ ಹತ್ತಿರ 
ಸೂರ್ಯನಾರಾಯಣ, ಸಪ್ತಮಾತೃಕಾ, ಗಣೇಶ, ದಕ್ಷಿಣಾಮೂರ್ತಿ, 
ಕುಮಾರ, ಮಹಿಷಮರ್ದಿಸಿ, ಇತ್ಯಾದಿ ವಿಗ್ರಹಗಳಿವೆ. ಇಲ್ಲಿರುವ 
ಲಿಂಗವನ್ನು, ನರ್ಮದೆಯಿಂದ ಜಗನ್ನಾಥ ವಿಜಯವನ್ನು ಬರೆದ ರುದ್ರ 
ಭಟ್ಟಿನು ತಂದು, ಪ್ರತಿಷ್ಠಿಸಿದನೆಂದು ಹೇಳಲಾಗಿದೆ. ಅವನ ವಂಶೀಯರು 
ವಾಶಿಸ್ಠ ಗೋತ್ರದವರು ಈಗಲೂ ಪುರೋಹಿತರಾಗಿರುವರು. ಇಲ್ಲಿ ಒಂದು 
ಜೈನ ಬಸದಿ, ಇತರ ದೇವಾಲಯಗಳು ಇದ್ದವು. ಲಕ್ಷ್ಮೀ ಕಾಂತದೇವಾಲಯ 
೧೭ನೆಯ ಶತಮಾನದ ದ್ರಾವಿಡ ರೀತಿಯಲ್ಲಿದೆ. ಆದರೆ ಲಕ್ಷ್ಮೀಕಾಂತ 
ವಿಗ್ರಹ ಹೊಯ್ಸಳ ರೀತಿಯಲ್ಲಿದೆ. ನಾಲ್ಕು ಕೈಗಳಲ್ಲಿ ಶಂಖಚಕ್ರಗದಾ 


ಇತರೆ ಸಣ್ಣ ಹೊಯ್ಸಳ ದೇವಾಲಯಗಳು ೯೧ 


ಪದ್ಮಗಳನ್ನು ಹಿಡಿದು ಲಕ್ಷ್ಮಿಯನ್ನು ಎಡತೊಡೆಯ ಮೇಲೆ ಹೊಂದಿರು 
ವನು. ಪ್ರಭಾವಳಿಯಲ್ಲಿ ದಶಾವತಾರಗಳಿವೆ. ಹೊಯ್ಸಳ ಶಿಲ್ಪದ 
ರೀತಿಯಲ್ಲಿ ಕೃಷ್ಣನು ಇಲ್ಲ; ಬಲರಾಮ ಬುದ್ಧರಿರುವರು. ನವರಂಗದ 
ಉತ್ತರ ಭಾಗದಲ್ಲಿ ಜಗತಿಯಮೇಲೆ ಹನ್ನೊಂದು ಆಳ್ವಾರರ ವಿಗ್ರಹಗಳಿವೆ. 
ಒಂದನ್ನು ಲಕ್ಷಿ ಕಾಂತಹೆಬ್ಬಾ ರ ಅಥವಾ ಲಕಿ ಕ್ಸ್ಮೀಶ ಎಂದು ಕರೆಯುವರು. 

೩೫. 'ತೊಣ್ಣೂ ರು: ನಾಗಮಂಗಲಕ್ಕ ಪಶ್ಚಿಮದಲ್ಲಿ ತೊಂಡನೂರು 
(ತೊಣ್ಣೂರು) ಹೊಯ್ಸ ಳರ ಕಾಲದಲ್ಲಿ ಪ ಪ್ರಸಿದ್ಧ ವಾಗಿದ್ದಿತು. ಹಳೆಯ 
ನಗರದ ಈಶಾನ್ಯದಲ್ಲಿ ರುವ ಕೈಲಾಸೇಶ್ವ ರ ಮತ್ತು ಕೃಷ್ಣ ಸ್ವಾಮಿ 
ದೇವಾಲಯಗಳು ಒಂದನೇ ನರಸಿಂಹೆ(ಕ್ರಿ. ಶ. ೧೧೫೮)ನ ಕಾಲದಲ್ಲಿ 
ನಿರ್ಮಿತವಾದವು. ಕೈಲಾಸೇಶ್ವರ ದೇವಾಲಯದಲ್ಲಿ ಎರಡೂವರೆ ಅಡಿ 
ಎತ್ತರದ ಲಿಂಗವಿದೆ. ನವರಂಗದ ಪಶ್ಚಿಮ ಭಾಗದಲ್ಲಿ ಆರು ದುಂಡಾದ 
ಕಂಬಗಳು, ಪೂರ್ವ ಭಾಗದಲ್ಲಿ ನಾಲ್ಕು ಹದಿನಾರು ಮೂಲೆಗಳ ಕಂಬಗಳು 
ಇವೆ. ಪೂರ್ವದ ಮುಖಮಂಡಸದಲ್ಲಿ ಎರಡು ಅಷ್ಟಕೋಣ ಸ್ತಂಭ 
ಗಳಿವೆ. ಹೊರಗಿನ ಗೋಡೆಯ ಮೇಕೆ ಹೊಯ್ಸ 4ರ ಕಾಲದ ಅನೇಕ 
ಕನ್ನಡ ತಮಿಳು-ಗ್ರಂಥ ಶಾಸನಗಳಿವೆ. 

ಹೆಳೆಯ ಊರಿನ ಮಧ್ಯದಲ್ಲಿ ಕೃಷ್ಣದೇನಾಲಯವನ್ನು ಕಾರೈ 
ಗುಡಿಯ ಕಾತ್ತಾಡಿ Sl ೧೧೫೮ರಲ್ಲಿ “ ವಿತ್ತಿರುಂದ 
ಫೆರುಮಾಳ್‌ * ಎಂದು: ನಿರ್ಮಿಸಿದನು... ದೇವಾಲಯದ ಗರ್ಭಗೃಹ 
ಸುಕನಾಸಿ ರಂಗಮಂಡಪಗಳನ್ನು ಕಣಶಿಲೆಯಿಂದ ಕಟ್ಟಿ ರುವರು, ಹೊರಗಿನ | 
ಗೋಡೆಗಳ ಮೇಲೆ ಕೀರ್ತಿಮುಖ ಮಕರಗಳ ಸಾಲುಗಳಿವೆ. ' ವಿಮಾನ 
ವನ್ನು ಜೋಳ ರೀತಿಯಲ್ಲಿ ದೊಡ್ಡ ಇಟ್ಟಿಗೆಗಳಿಂದ ಕಟ್ಟಿರುವರು. ಗರ್ಭ 
ಗೃಹದಲ್ಲಿ ಮೂರು ವಿಗ್ರಹಗಳಿವೆ. ಸುಖಾಸನದಲ್ಲಿ ಕುಳಿತಿರುವ ವಿಷ್ಣು 
ಅಭಯ ಚಕ್ರಶಂಖ ಹಿಡಿದು ಮತ್ತೊಂದು ಕೈಯನ್ನು ತೊಡೆಯಮೇಲಿಟ್ಟಿ 
ರುವನು. ತಲೆ ದೊಡ್ಡ ದಾಗಿದೆ. ಬಹುಶಃ ಅಲಂಕೃತನಾಗಿ ಕುಳಿತಿರುವ 
ಬಾಲಕೃಷ್ಣನನ್ನು ತೋರಿಸಲು ಶಿಲ್ಪಿಯು ಯಶ್ಚಿ ಸಿರುವನು. ಇದರ 
ಎರಡು ಪಕ್ಕಗಳಲ್ಲೂ ದೇವಿಯರಿರುವರು. 

ಇಮ್ಮಡಿ ಬಲ್ಲಾ ಳನ ಕಾಲದಲ್ಲಿ (೧೧೭೫-೧೧೯೧) ದೊಡ್ಡ ನವ 


೯೨ ಹೊಯ್ಸಳ ವಾಸ್ತುಶಿಲ್ಪ 


ರಂಗವನ್ನು, ಮುಖಮಂಡಪವನ್ನು, ಪ್ರಾಕಾರ ಮಹಾದ್ವಾರಗಳನ್ನು 
ಸೇರಿಸಲಾಯಿತು. ಈಶಾನ್ಯದ ವಾಹನ ಮಂಡಪವು ೧೨ನೆಯ ಶತಮಾನ 
ದಲ್ಲಿಯೇ ರಚಿತವಾಯಿತು. ದೇವಾಲಯದ ಹೊರಗಡೆ ಪೂರ್ವದಲ್ಲಿ 
ಷೆಸಂತಮಂಥನ. ಮಾಸ್ಕಿಕಲ್‌, ೧೮ಅಡಿ ಎತ್ತರದ ಚೆನ್ನಾ ಗಿ ಅಲಂಕರಿಸಿ 
ರುವ ದ್ರಾ ರ ಇನೆ. "ಉತ್ಸ ವ ವಿಗ್ರ ಜೆಗಳು Rs ವಿಜಯನಗರ 
ಕಾಲ್ದಾಂನೆ. 
ಕ್ಲೀನಾರಾಯಣ ದೇವಾಲಯ ಬಹುಶಃ ತೊಣ್ಣೂರಿನ ಅತ್ಯಂತ 
ಪ್ರಾಚೀನ ದೇವಾಲಯ. ವಿಷ್ಣು ನಿವರ್ಧನನ ಕಾಲದಲ್ಲಿ ಸುರಿಗಯ 
ನಾಗಯ್ಯ ಎಂಬ ಅಧಿಕಾರಿಯು ಕಟ್ಟಿ ಸಿ ಸಿದನೆಂದು ಲಕ್ಷ್ಮಿ ಗುಡಿಯ ಎದುರು 
ಕಂಬದ ಮೇಲಿರುವ ಶಾಸನದಿಂದ Ar, ಗರ್ಭಗುಡಿಯಲ್ಲಿ 
ಗರುಡಪೀಠದ ಮೇಲೆ ಆರು ಅಡಿ ಎತ್ತರದ ನಾರಾಯಣ ವಿಗ್ರಹ 
ವಿಜೆ. ಗರ್ಭಗುಡಿಯ ಮೇಲ್ಬಾವಣಿ ಮಧ್ಯದಲ್ಲಿ ಸದ್ಮ, ಮೂಲೆಗಳಲ್ಲಿ 
ಸಿಂಹಲಲಾಟಗಳು ಇವೆ. . ಸುಕನಾಸಿ ದ್ವಾರದಮೇಲೆ ಗಜಲಕ್ಷ್ಮಿ 
ಇದೆ. ನವರಂಗದ ಬಳಪದಕಲ್ಲಿನ ಕಂಬಗಳು ಬೇಲೂರಿನ ಕಂಬಗಳಂತೆ 
ಸುಂದರವಾಗಿವೆ. ಮೇಲ್ಚಾವಣಿಯಲ್ಲಿ ಅಷ್ಟದಿಕ್ಸಾಲಕರು, ಮಧ್ಯೆ 
ಪದ್ಮ ಸಿಂಹಲಲಾಟಗಳಿವೆ. ಹೊರಗೋಡೆಗಳನ್ನು ಕಣಶಿಲೆಯಲ್ಲಿ 
ಕಟ್ಟಿದ್ದರೂ ಬೇಲೂರು. ರೀತಿಯಲ್ಲಿವೆ. ವಿಜಯನಗರ ಕಾಲದಲ್ಲಿ 
ವಿಮಾನದ ಮೇಲಿರುವ ಇಟ್ಟಿಗೆಯ ಗೋಪುರ, ದೊಡ್ಡ ಮುಖಮಂಡಪದ 
ಐವತ್ತು ಸ್ತಂಭಗಳ ಶಾಲೆ, ಮಹಾದ್ವಾರ, ಕೋಟಿಯಂತಿರುವ ಪ್ರಾಕಾರದ 
ಗೋಡೆ ನಿರ್ಮಿತವಾದವು. ಪಾಳೆಯಗಾರರ ಕಾಲದಲ್ಲಿ ನಲವತ್ತು ಸ್ತಂಭ 
ಗಳ ಪಾತಾಳಾಂಕಣ ರಚಿತವಾಯಿತು. ಹೊರಗಿನ ಪ್ರಾಕಾರದ ದಕ್ಷಿಣ 
ಗೋಡೆಯ ಹತ್ತಿರ ಲಕ್ಷ್ಮೀ ದೇವಾಲಯದ ಗರ್ಭಗುಡಿ ರಂಗಮಂಡಪ 
ಗಳು ವಿಷ್ಣುವರ್ಧನನ ಕಾಲದಲ್ಲೇ ನಿರ್ಮಿತವಾದವು. ಮಹಾದ್ವಾರದ 
ಮುಂದೆ ಕಣಶಿಲೆಯ ಹದಿನಾರು. ಮೂಲೆಗಳ ಗರುಡಸ್ತಂಭವಿದೆ. 
ನಾರಾಯಣ ದೇವಾಲಯಕ್ಕೆ ಉತ್ತರದಲ್ಲಿ ಗುಡ್ಡದ ಮೇಲೆ 
ಹನ್ನೆರಡನೆಯ ಶತಮಾನದ ನರಸಿಂಹ ದೇವಸ್ಥಾನವಿದೆ. ಗರ್ಭಗೃಹದಲ್ಲಿ 
ಯೋಗನರಸಿಂಹ ವಿಗ್ರಹವಿದೆ. ಯೋಗಪಟ್ಟವನ್ನು ಮೊಣಕಾಲುಗಳ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ಕ್ತಿ 


ಮೇಲೆ ಕಟ್ಟಿ ಪದ್ಮಸೀಠದ ಮೇಲೆ ನರಸಿಂಹನು ಬಾಯ್ತೆರೆದು ಕುಳಿತಿರು 
ವನು. ನವರಂಗದಲ್ಲಿ ಅನೇಕ ಕಣಶಿಲೆಯ ಕಂಬಗಳಿವೆ. ಇದರ ಆಗ್ನೇಯ 
ಮೂಲೆಯಲ್ಲಿ ಪಾಕಶಾಲೆ, ಈಶಾನ್ಯದಲ್ಲಿ ಶ್ರೀ ರಾಮಾನುಜರ ವಿಗ್ರಹ 
ಇವೆ. ಶ್ರೀ ರಾಮಾನುಜರ ವಿಗ್ರಹವನ್ನು ಗಾರೆಯಿಂದ ಮಾಡಿರುವರು. 
ಶ್ರೀ ರಾಮಾನುಜರು ಸದ್ಮಾಸನದಲ್ಲಿ ಕುಳಿತು ದಂಡವನ್ನು ಹಿಡಿದಿರುವರು. 
ತಲೆಯ ಮೇಲೆ ಏಳು ಹೆಡೆಯ: ಆದಿಶೇಷನಿರುವನು. ಈ ವಿಗ್ರಹ 
ರಾಮಾನುಜರ ಸಮಕಾಲೀನ ಎಂದು ನಂಬಿಕೆ ಇದ್ದರೂ ಈಚಿನದೆಂದು 
ಕಂಡುಬರುತ್ತದೆ. 

"ಮೋತೀ ತಲಾಬ್‌” ಎಂಬ ಕೊಳವನ್ನು ರಾಮಾನುಜರ ಆಜ್ಞೆಯ 
ಮೇಲೆ ಕಟ್ಟ ಲಾಯಿತೆಂದು ನಂಬಿಕೆ ಇದೆ. ಚಾಳುಕ್ಯ-ಹೊಯ್ಸಳ ಕಾಲದ 
ಶಾಸನಗಳು, ವಿಗ್ರಹಗಳು ಮೆಟ್ಟಿಲುಗಳಲ್ಲಿ ಕಂಡುಬರುತ್ತವೆ. ಗಜೇಂದ್ರ 
ಮೋಕ್ಷ, ಸಳ, ಇತ್ಯಾದಿ ವಿಗ್ರಹಗಳನ್ನು ನೋಡಬಹುದು. ಟೀಪು 
ಹೊಯ್ಸಳ ಕಾಲದ ಕೆರೆಯನ್ನು ಪುನಃ ಜೀರ್ಣೋದ್ಧಾರ ಮಾಡಿದಂತೆ 
ಕಂಡುಬರುತ್ತದೆ. | 

೩೬. ಬೆಳ್ಳೂರು; ಬೆಳ್ಳೂರಿನ ಮಾಧವರಾಯ ದೇವಾಲಯವನ್ನು 
ಕ್ರಿ. ಶ. ೧೨೮೪ರಲ್ಲಿ ಕಟ್ಟಿ ದಂತೆ ಶಾಸನಗಳಿಂದ ತಿಳಿದುಬರುತ್ತದೆ. 
ತ್ರಿಕೂಟಾಚಲವಾದ ಈ ದೇವಾಲಯ ನಕ್ಸತ್ರಾಕಾರದ ಜಗತಿಯ 
ಮೇಲಿದೆ. ಜಗತಿಯ ಮೇಲಾಗಲಿ ಗೋಡೆಯ ಭಾಗದಲ್ಲಾಗಲಿ ಕೆತ್ತನೆ 
ಕೆಲಸವಿಲ್ಲ. ಗರ್ಭಗುಡಿ ನಕ್ಸತ್ರಾ ಕಾರವಾಗಿ ದಕ್ಷಿಣ ಪಶ್ಚಿಮ ಉತ್ತರದಲ್ಲಿ 
ಗೂಡುಗಳನ್ನು ಹೊಂದಿದೆ. ಗರ್ಭಗುಡಿಯ ಮೇಲಿನ ಶಿಖರ ನಾಲ್ಕು 
ಅಂತಸ್ತುಗಳಲ್ಲಿದೆ. ಇದರ ಮುಂದೆ ಸಳ ವಿಗ್ರಹವಿಲ್ಲ. ದಕ್ಷಿಣ ಗರ್ಭ 
ಗುಡಿಯಲ್ಲಿ ಐದಡಿ ಎತ್ತರದ ವೇಣುಗೋಪಾಲ ವಿಗ್ರಹೆವೂ, ಉತ್ತರದಲ್ಲಿ 
ಜನಾರ್ದನ (ವರದರಾಜ?) ವಿಗ್ರಹವೂ ಇವೆ. ಪಶ್ಚಿಮದ ಗರ್ಭಗುಡಿಯ 
ಸುಕನಾಸಿಯಲ್ಲಿ ಮರದ ಮಂಡಸವಿದೆ. ಇದರಲ್ಲಿ ಉತ್ಸವ ವಿಗ್ರಹ 
ಗಳನ್ನಿ ಟ್ಟಿರುವರು. ಗರ್ಭಗುಡಿಯಲ್ಲಿರುವ ಪೀಠದ ಮೇಲೆ ಐದಡಿ ಎತ್ತರದ 
ಮಾಧವನು ಗದಾಚಕ್ರಶಂಖಸಪದ್ಮಗಳನ್ನು ಹಿಡಿದಿರುವನು. ಪ್ರಭಾವಳಿ 
ಯಲ್ಲಿ ದೇವಿಯರೂ ದಶಾವತಾರಗಳೂ ಇವೆ. .ಮುಖಮಂಡಪದಲ್ಲಿ 


೯೪ ಹೊಯ್ಸಳ ವಾಸ್ತುಶಿಲ್ಪ 


ಬಳಪದಕಲ್ಲಿನ ದುಂಡಾದ ಕಂಬಗಳಿವೆ. ಇದರ ಉತ್ತರ ದಕ್ಷಿಣದಲ್ಲಿ 
ಇಟ್ಟಿಗೆಗಳಿಂದ ಕಟ್ಟಿದ ಗುಡಿಗಳಲ್ಲಿ ಗೋಪಾಲ, ಲಕ್ಷ್ಮೀನಾರಾಯಣ 
ವಿಗ್ರಹಗಳಿವೆ. ಇವುಗಳನ್ನು ಮೂಲೆಸಿಂಗೇಶ್ವರ ದೇವಾಲಯದಿಂದ 
ತಂದಿರುವರು. ಗೋಪಾಲ ವಿಗ್ರಹ ಬಹಳ ಸುಂದರವಾಗಿದೆ. ಲಕ್ಷ್ಮೀ 
ನಾರಾಯಣ ವಿಗ್ರಹದ ಚಕ್ರ ಮುರಿದುಹೋಗಿದೆ. ಉತ್ತರ ಗರ್ಭಗುಡಿಯ 
ಜನಾರ್ದನ ವಿಗ್ರಹದ ತೋರಣದಲ್ಲಿ ದಶಾವತಾರಗಳಿವೆ. : ಇದರ 
ಅಡಿಯಲ್ಲಿ ನಮ್ಮಾಳ್ವಾರ್‌, ರಾಮಾನುಜ ಮತ್ತು ಜೀಯರ್‌ ಕಲ್ಲಿನ 
ನಿಗ್ರಹೆಗಳನ್ಸಿ ಟ್ಟಿ ರುವರು. 

ಬೆಳ್ಳೂರಿನ ಗಂಗಾವಿಶ್ವೇಶ್ವರದೇವಾಲಯ ಕ್ರಿ. ಶ. ೧೬೬೯ರಲ್ಲಿ 
ನಿರ್ಮಿತವಾಯಿತು. ಆದರೆ ಹೊಯ್ಸಳ ಕಾಲದ ಮೂಲೆಸಿಂಗೇಶ್ವರದೇವಾ 
ಲಯದ ಸುಂದರವಾದ ಗಣೇಶ, ಭೈರವ, ನಂದಿ ಈ ದೇವಾಲಯದಲ್ಲಿವೆ. 

ಮಾಧನರಾಯ ದೇವಾಲಯದ ಈಶಾನ್ಯದಲ್ಲಿ ಬಹಳ ಪ್ರಾಚೀನ 
ವಾದ ಗೌರೇಶ್ವರ ಗುಡಿಯಿರುವುದು. ಇದರ ಮುಖಮಂಡಪದಲ್ಲಿ ಕಣ 
ಶಿಲೆಯ ದುಂಡು ಕಂಬಗಳಿವೆ. ಗರ್ಭಗುಡಿ ನವರಂಗಗಳನ್ನು ಬಳಪದಕಲ್ಲಿ 
ನಿಂದ ಮಾಡಿರುವರು. ನವರಂಗದ ಹೊರಗೋಡೆಯ ಮೇಲೆ ಹೆಚ್ಚು ಕೆತ್ತನೆ 
ಕೆಲಸವಿಲ್ಲ. ಮೆಟ್ಟಲು ಮೆಟ್ಟಿ ಲಾದ ಶಿಖರದ ಪೂರ್ವದಲ್ಲಿ ಸುಂದರವಾದ 
ಸಳನ ವಿಗ್ರಹವಿದೆ. ನವರಂಗದಲ್ಲಿ ಗಣೇಶ, ವೀರಭದ್ರ, ನಂದಿ ಇಟ್ಟಿ ರುವರು. 
ಸುಕನಾಸಿ ದ್ವಾರದಲ್ಲಿ ಜಾಲಂದ್ರವಿದೆ. ಗರ್ಭಗುಡಿಯಲ್ಲಿ ವೃತ್ತ 
ಶಿರೋಭಾಗವುಳ್ಳ ಲಿಂಗವಿದೆ. ನವರಂಗದ ಈಶಾನ್ಯದಲ್ಲಿ ನೀರಬಲ್ಲಾಳನ 
ಶಾಸನವಿದೆ. 

ಮೂಲೆಸಿಂಗೇಶ್ವರ ಬಳಪದಕಲ್ಲಿನಿಂದ ಕಟ್ಟಿದ ತ್ರಿಕೂಟಾಚಲ 
ಹೊಯ್ಸಳ ದೇವಾಲಯ. ಇದರ ಮೂರು ಗರ್ಭಗುಡಿಗಳಲ್ಲಿ ವೇಣು 
ಗೋಪಾಲ, ' ಲಿಂಗ ಮತ್ತು ಲಕ್ಷ್ಮೀನಾರಾಯಣ ವಿಗ್ರಹೆಗಳಿದ್ದವು. 
ಮೂರು ಗೋಪುರಗಳು ಮೆಟ್ಟಲುಮೆಟ್ಟಲಾಗಿವೆ. ನವರಂಗದಲ್ಲಿ ನಾಲ್ಕು 
ಅಲಂಕೃತವಾದ ಕಂಬಗಳೂ, ಒಂಬತ್ತು ಅಂಕಣಗಳ ಮೇಲ್ಬಾವಣಿಗಳೂ 
ಹೊಯ್ಸಳ ರೀತಿಯಲ್ಲಿವೆ... ಪೂರ್ವದಲ್ಲಿ.ಮುಖಮಂಡಪವೂ ದಕ್ಷಿಣದಲ್ಲಿ 
ಮೂರು ಶಾಸನಕಲ್ಲುಗಳೂ ಇವೆ. 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೯೫ 


ಊರಿನ ಪೂರ್ವದ್ವಾರದ ಹತ್ತಿರ ಕ್ರಿ. ಶ. ೧೬೮೦ರಲ್ಲಿ ಕಟ್ಟಿದ ಕಣ 
ಶಿಲೆಯ ವಿಮಲನಾಥ ಬಸದಿಯು ಇದೆ. ಹೊಯ್ಸಳ ಕಾಲದ ಸಣ್ಣನೀರಭದ್ರ 
ದೇವಾಲಯದಲ್ಲಿ ಮೂರು ಅಡಿ ಎತ್ತರದವೀರಭದ್ರ ಕತ್ತಿ, ಬಾಣ, ಧನುಸ್‌, 
ಖೇಟ ಹಿಡಿದಿದೆ. ಬಲದಲ್ಲಿ ದಕ್ಷಬ್ರಹ್ಮ, ಎಡದಲ್ಲಿ ಕತ್ತಿ ಗುರಾಣಿ ಹಿಡಿದ 
ದುರ್ಗಾವಿಗ್ರಹಗಳಿವೆ. ಇದರ ಮುಂದೆ ಬಳಪದಕಲ್ಲಿನ ಶಾಸನಸ್ಮಂಭವಿದೆ. 
ಬೆಳ್ಳೂರಿಗೆ ಆಗ್ನೇಯದಲ್ಲಿ ನಾಗಮಂಗಲ ರಸ್ತೆಯ ಹತ್ತಿರ ಕಲ್ಲೇಶ್ವರ 
ದೇವಾಲಯದಲ್ಲಿಲಿಂಗ, ಗಣೇಶ, ನಂದಿ, ಷಣ್ಮುಖ ವಿಗ್ರಹಗಳಿವೆ. ಇದಕ್ಕೆ 
ಉತ್ತರದಲ್ಲಿ ಪಾರ್ವತಿ ಗುಡಿಯಲ್ಲಿ ಪಾರ್ವತಿ ಅಭಯಪಾಶ ಅಂಕುಶದಾನ 
ಹಸ್ತಗಳನ್ನು ಹೊಂದಿರುವಳು.. ಕುಚಬಂಧ ಸೀರೆಗಳಿಂದ ಹೆದಿನಾಲ್ವ 
ನೆಯ ಶತಮಾನದ ವಿಗ್ರಹೆವೆಂದು ಹೇಳಬಹುದು. ಇದರ ಎದುರಿಗೆ 
ವೀರಗಲ್ಲು, ಮಾಸ್ಕಿಗಲ್ಲುಗಳಿವೆ. 
ಕೋಟಿಯ ನೈರುತ್ಯ ಮೂಲೆಯಲ್ಲಿ ಈಗ ವೆಂಕಟೇಶ ಜೀವಾಲಯ 
ವೆಂದು ಕರೆಯುತ್ತಿರುವ ಮಹಾದೇವೇಶ್ವರ ಗುಡಿಯು ಇದೆ. ಇದರ 
ಮುಂದಿನ ದೀಪಸ್ತಂಭದ ಮೇಲೆ ಸ್ರಿ. ಶ ೧೫೧೯ನೆಯ ಶಾಸನವಿದೆ. 
ಮಾಧನರಾಯ ದೇವಸ್ಥಾನದ ಪೂರ್ವದಲ್ಲಿ ಕಾರುಗಲ್ಲು ಇದೆ. ಜಗತಿಯ 
ಮೇಲೆ ಎರಡು ಚಪ್ಪಟಿ ಕಲ್ಲುಗಳು ನಿಂತಿವೆ. ಇವುಗಳ ಮಧ್ಯದಲ್ಲಿ 
ಮತ್ತೊಂದು ಚಚ್ಚೌ ಕವಾದ ಸಣ್ಣ ಕಲ್ಲು ಇದೆ. ಕಾರುಹಬ್ಬದಲ್ಲಿ (ಜ್ಯೇಷ್ಠ 
ಪೌರ್ಣಮಿ) ಇಲ್ಲಿ ಮಂಡನ ಕಟ್ಟಿ ಬ್ರಹ್ಮದೇವನನ್ನು ಪೂಜಿಸುವರು. 
ಕರುಗಳ ರೋಗಗಳು ನಿವಾರಣೆಯಾಗುವುದೆಂದು ಜನರಲ್ಲಿ ನಂಬಿಕೆ ಇದೆ. 
೩೭. ಅಘಲಯ : ಶ್ರವಣಬೆಳಗೊಳಕ್ಕೆ ಐದು ಮೈಲಿ ಆಗ್ನೇಯ 
ದಲ್ಲಿ ಸಂತೆಬಾಚಹಳ್ಳಿಗೆ ಐದು ಮೈಲಿ ಪಶ್ಚಿಮದಲ್ಲಿ ಅಘಲಯವಿದೆ. ಇಲ್ಲಿನ 
ಲಕ್ಷ್ಮೀನಾರಾಯಣ ದೇವಾಲಯ ೧೭ನೆಯ ಶತಮಾನದ ಕಟ್ಟಡ. 
ಮಲ್ಲೇಶ್ವರ ಗುಡಿಯನ್ನು ೧೨೬೦ರಲ್ಲಿ ಕಟ್ಟಿದಂತೆ ಕಂಡುಬರುತ್ತದೆ. 
ಇದು ತ್ರಿಕೂಟಾಚಲವಾದರೂ ಮೂರು ಗರ್ಭಗುಡಿಗಳು ಒಂದೇ ಸಾಲಿ 
ನಲ್ಲಿನೆ. ನವರಂಗ೧೦೦ ಅಡಿ ಉದ್ರ, ೨೫ ಅಡಿ ಅಗಲವಿದೆ. ಇದರ ಮುಂದಿ 
ಮಂಡಪ ಎರಡಂಕಣವಿದೆ. ಪೂರ್ವದಲ್ಲಿ ಒಂದೇ ದ್ವಾರವಿರುವುದು. 
ದೇವಾಲಯವು ಬಹುಶಃ ಆಧುನಿಕವಾದ ಎತ್ತರದ ಜಗತಿಯ ಮೇಲಿದೆ. 


೯೬ ಹೊಯ್ಸಳ ವಾಸ್ತುಶಿಲ್ಪ 


ಹೊರಗೋಡೆಯನ್ನು ಸಣ್ಣ ಕಂಬಗಳು ಐದು ಭಾಗಗಳನ್ನಾಗಿ ಮಾಡಿವೆ. 
ಎರಡು ಭಾಗಗಳಲ್ಲಿ ಜಾಲಂದ್ರಗಳಿವೆ. ಮೇಲಿನ ಗೋಡೆಯ ಬುಡದಲ್ಲಿ 
ವಿಗ್ರಹಗಳಿವೆ... ಪೂರ್ವ ದ್ವಾರದಿಂದ ದಕ್ಷಿಣದವರೆಗೆ ಗರುಡನ ಮೇಲೆ 
ಮತ್ಸ್ಯ, ಕೂರ್ಮ, ವರಾಹ ವಿಗ್ರಹಗಳೂ ಮತ್ತು ಶೋರಣಗಳ ಕೆಳಗೂ 
ಅವು ಇವೆ. ಪೂರ್ವದ್ರಾರದಿಂದ ಉತ್ತರಕ್ಕೆ ಕಲ್ಪಿ, ಬುದ್ಧ, ಬಲರಾಮ, 
ಸಡ್ಭುಜಲಕ್ಷ್ಮೀ (ಅಕ್ಷಮಾಲಾ, ಚಕ್ರ, ಪದ್ಮ, ಪಾಶ್ಕ ಶಂಖ-ಫಲ), 
ಧನುರ್ಬಾಣ ಧರಿಸಿದ ಶ್ರೀರಾಮ, ಪರಶು ಫಲ ಹಿಡಿದ ಪರಶುರಾಮ, 
ವಿಷ್ಣು, ಗರುಡನಮೇಲೆ ಕೃಷ್ಣ ಸತ್ಯಭಾಮಾ, ಸ್ಥಾನಕವಿಷ್ಣು, ಇಂದ್ರ- 
ಶಚೀ (ಪಾರಿಜಾತಾಪಹರಣ ಕಥೆ), ವಿಷ್ಣು, ಉಗ್ರನರಸಿಂಹ, ವಿಷ್ಣು, 
ನಿಂತಿರುವ ವಿಠ್ಠಲ ಇದರಮೇಲೆ ಶಂಖಚಕ್ರ, ವಿಷ್ಣು; ಉತ್ತರ ಗೋಡೆಯ 
ಮೂಲೆಯಲ್ಲಿ ವಿಷ್ಣು, ಖಾಲಿ ಗೂಡು; ಉತ್ತರ ಗೋಡೆಯ ಮೇಲೆ ನರ್ತಿಸು 
ತ್ತಿರುವ ಪಾರ್ವತಿ (ಅಶ್ಸಮಾಲಾ ಅಂಕುಶ ಸ್ವರ್ಗಹಸ್ತ ಫಲ) ಭೈರವ- 
ಭೈರವೀ ವಿಗ್ರಹಗಳಿವೆ. 

ಮುಖಮಂಡಸದಲ್ಲಿ ಬಳೆಪದಕಲ್ಲಿನ ಕಂಬಗಳಿವೆ. ನವರಂಗದ 
ದ್ವಾರದ ದ್ವಾರಪಾಲಕ ವಿಗ್ರಹಗಳು ಹೋಗಿವೆ. ಪೊರ್ವದ ಗೋಡೆಯ 
ಹತ್ತಿರ. ಬಳಸದಕಲ್ಲಿನ ಜಗತಿಗಳಿವೆ. ಸುಮಾರು ೩೦ ಕಂಬಗಳಿವೆ. 
ಪ್ರತಿಯೊಂದು ಗರ್ಭಗುಡಿ ಮುಂದೆ ಆರು ಅಂಗುಲ ಎತ್ತರದ ಜಗತಿ ಇದೆ. 
ಇಲ್ಲಿ ನಂದಿಗಳಿವೆ. ಮೇಲ್ಭ್ಬಾವಣಿಗಳಲ್ಲಿ ಪದ್ಮಗಳಿವೆ. ನವರಂಗದ ಪಶ್ಚಿಮ 
ಗೋಡೆಯಲ್ಲಿ ಏಳು ಗೂಡುಗಳಿವೆ. ಇವುಗಳಲ್ಲಿ ಆಗ್ನೇಯದಿಂದ ನಾಗರೂ, 
ಸೂರ್ಯ, ನಾಗ, ಸಪ್ತಮಾತೃಕ-ವೀರಭದ್ರ; ಪಶ್ಚಿಮ ಗೋಡೆಯಲ್ಲಿ 
ಗಣೇಶ, ಮಹಿಷಮರ್ದಿನಿ, ಉಮಾಮಹೇಶ್ವರ; ಉತ್ತರ ಗೋಡೆಯಲ್ಲಿ 
ಏಳುಹೆಡೆ ಸರ್ಪದ ಕೆಳಗೆ ಸೂರ್ಯ, ಮಯೂರದ ಮೇಲೆ ಷಣ್ಮುಖ, 
ಕೇಶವ; ಈಶಾನ್ಯದ ಮೂಲೆಯಲ್ಲಿ ಎರಡು ಗಣೇಶ ವಿಗ್ರಹಗಳಿವೆ. 

ಮೂರು ಗರ್ಭಗುಡಿಗಳ ಸುಕನಾಸಿ ನವರಂಗ ದ್ವಾರಗಳಲ್ಲಿ ದ್ವಾರ 
ಪಾಲಕರು, ದ್ವಾರಗಳ ಮೇಲೆ ಉಮಾಮಹೇಶ್ವರ ವಿಗ್ರಹಗಳು ಇವೆ. 
ಇವುಗಳಮೇಲೆ ಕುಳಿತಿರುವ ಪಾರ್ವತಿ, ನರ್ತಕರು ಇರುವರು. ಗರ್ಭಗುಡಿ 
ದ್ವಾರಗಳಮೇಲೆ ಗಜಲಕ್ಷ್ಮಿ, ತಾಂಡವೇಶ್ವರ ಇರುವರು. ಗರ್ಭಗುಡಿಗಳಲ್ಲಿ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೯೭ 


ಮೂರು ವೃತ್ತಶಿರವುಳ್ಳ ಕಪ್ಪು ಲಿಂಗಗಳಿವೆ. ಈ ದೇವಾಲಯದ ಶಾಸನ 
ಸಿಕ್ಕಿಲ್ಲವಾದ್ದರಿಂದ ಲಿಂಗಗಳ ಹೆಸರುಗಳನ್ನು ತಿಳಿಯಲು ಸಾಧ್ಯವಿಲ್ಲ. 

೩೮. ಮಲಗೂರು: ಇಲ್ಲಿನ ಮಲ್ಲೇಶ್ವರ ದೇವಾಲಯ ಸಾಮಾನ್ಯ 
ಹೊಯ್ಸಳ ದೇವಾಲಯವಾಗಿದೆ. ಇದಕ್ಕೆ ದಕ್ಷಿಣದಲ್ಲಿರುವ ಹರಿಹರ 
ದೇವಾಲಯವನ್ನು ವಿಷ್ಣುವರ್ಧನನ ರಾಣಿಯಾದ ಶಾಂತಲೆಯ ಭಾವನಾದ 
ಬಲೆಯನಾಯಕನು ಕಟ್ಟಿಸಿದನೆಂದು ಹರಿಹರವಿಗ್ರಹದ ಗರುಡ-ನಂದಿಪೀಠ 
ದಲ್ಲಿರುವ ಕನ್ನಡ ಶಾಸನದಿಂದ ತಿಳಿದುಬರುತ್ತದೆ. ಆದರೂ ದೇವಾಲಯ 
ಸಾಮಾನ್ಯ ವಾಗಿದೆ. ನವರಂಗದಲ್ಲಿ ಎರಡು ಅಷ್ಟ ಕೋಣಗಳ ಸ್ತಂಭಗಳೂ, 
ಸುಕನಾಸಿದ್ದಾ ರದಲ್ಲಿ ಜಾಲಂದ್ರವೂ ಇವೆ. ಸೂ ಎತ್ತರದ ಹರಿಹರ 
ವಿಗ್ರಹವು ಆಗ್ರ ಯದಲ್ಲಿ ನಂದಿ, ಪೂರ್ವದಲ್ಲಿ ಗೌಡ ಇರುವ ಪೀಠದ 
ಮೇಲಿದೆ. ಹರಿಹರನಿಗೆ ಅಕ್ಷಮಾಲಾ, ತ್ರಿಶೂಲ, ಚಕ್ರ ಶಂಖಗಳು 
ಕೈಗಳಲ್ಲೂ ಬಲಗಿನಿಯಲ್ಲಿ ನಾಗಕುಂಡಲ, ಎಡಗಿವಿಯಲ್ಲಿ ಮಕರ 
ಕುಂಡಲವೂ ಇವೆ. ಪಕ್ಕಗಳಲ್ಲಿ ದೇವಿಯರಿರುವರು. ತೋರಣದಲ್ಲಿ 
ಬಲಗಡೆ ಏಕಾದಶರುದ್ರರೂ, ಎಡಭಾಗದಲ್ಲಿ ದಶಾವತಾರಗಳೂ, ಮೇಲೆ 
ಸಿಂಹಲಲಾಟವೂ ಇವೆ. 

ಈ ದೇವಾಲಯಕೆ ಕ್ಸ ಉತ್ತರದಲ್ಲಿ ಪಾಳೆಯಗಾರರ ಕಾಲದ ವೀರಭದ್ರ 
ದೇವಾಲಯವಿದೆ. ಇದರ ಆಗ್ಟೇಯದಲ್ಲಿರುವ ಕಲ್ಲೇಶ್ವರ ಹಳೆಯದಾದರೂ 
ಸಾಮಾನ್ಯವಾಗಿದೆ. 

೩೯. ಸಂತೇಬಾಚಹಳ್ಳಿ : ಕೃಷ್ಣ ರಾಜಫೇಟಿಗೆ ಹೆದಿನಾಲ್ಬು ಮೈಲಿ 
ವಾಯವ್ಯದಲ್ಲಿರುವ ಪೊತೆಬಾಡಹಳಿ ಯಲ್ಲಿ ಐದು ದೇವಾಲಯಗಳಿವೆ. 
ಮಹಾಲಿಂಗೇಶ್ವರ ದೇನಾಲಯ ಅತ್ಯಂತ ಪ್ರಾಚೀನವಾದುದು. ಗರ್ಭ 
ಗೃಹ ಸುಕನಾಸಿ ನವರಂಗ ಮಾತ್ರ ಉಳಿದಿವೆ. ಪೀಠದಲ್ಲಿ ಐದು ಸಾಲು 
ಗಳಲ್ಲಿ ಒಂದು ಮಾತ್ರ ಅಲಂಕೃತವಾಗಿದೆ. ಮಿಕ್ಕವುಗಳಲ್ಲಿ ತಾಂಡವೇಶ್ವರ 
ಮುಂತಾದ ವಿಗ್ರ ಆರಿ ಸ ಮಾತ್ರ ಮುಗಿದಿದೆ. ಸೋಮಸೂತ್ರ ದ 
ಸಂಹವಸಜಹಿದ ಬಂದ ಜಲವು ಪದ್ಮಾಸನದಲ್ಲಿ ಕುಳಿತಿರುವ ಕಿಟ 
ಧಾರಿಯಾದ, ಇಬ್ಬರು ಚಾಮರಧಾರಿಣಿಯರನ್ನು ಹೊಂದಿರುವ ವಿಗ್ರಹದ 
ತಲೆಯಮೇಲೆ ಬೀಳುತ್ತದೆ. ಶಿಖರದಲ್ಲಿ ಮೂರು ಗೋಪುರಗಳ ಸಾಲುಗಳು 


7 


೯೮ ಕ ಹೊಯ್ಸಳ ವಾಸ್ತುಶಿಲ್ಪ 


ಇವೆ... ಈ ಗೋಪುರಗಳಲ್ಲಿ ಕೀರ್ತಿಮುಖಗಳೂ ವಿಗ್ರಹಗಳೂ ಇವೆ. 
ದಕ್ಷಿಣದಲ್ಲಿ ಉಗ್ರನರಸಿಂಹ, ವೇಣುಗೋಪಾಲ, ಭೀಮ-ಭಗದತ್ತನ 
ಆನೆ, ತ್ರಿಪುರಸಂಹಾರ ; ಪಶ್ಚಿಮದಲ್ಲಿ ' ತಾಂಡವೇಶ್ವರ, ಸಳ-ಸಿಂಹ, 
ಮೋಹಿನಿ-ಕಪಿ; ಉತ್ತರದಲ್ಲಿ ಕಪಿಗಳು ಭೈರವ ಕಾಲಭೈರವ ಇತ್ಯಾದಿ 
ಗಳಿವೆ. ನವರಂಗದಲ್ಲಿ ಸುಂದರವಾದ ಹೊಯ್ಸಳ ಸ್ಮಂಭಗಳಿವೆ. ಮೇಲ್ಬಾ 
ವಣಿಗಳಲ್ಲಿ ರೇಖಾಚಿತ್ರ ಪದ್ಮಕೋಶಗಳೂ ಇವೆ. ನವರಂಗದ ನಾಲ್ಕು 
ಗೂಡುಗಳಲ್ಲಿ ಎರಡೂವರೆ ಅಡಿ ಎತ್ತರದ ವಿಗ್ರಹಗಳಿದ್ದವು. ಈಗ 
ಭಗ್ಗವಾದ ಮೂರು ಮಾತ್ರ ಇವೆ. ನಿಂತಿರುವ ಬ್ರಹ್ಮ, ಉಮಾ 
ಮಹೇಶ್ವರ, ನಿಂತಿರುವ ವಿಷ್ಣು, ನವರಂಗದಲ್ಲಿ ಆರು ಅಡಿ ಉದ್ದದ ನಂದಿ 
ಇದ್ದಿತೆಂದು ಹೇಳತಿದೆ... ಸುಕನಾಸಿಯ ದ್ವಾರದಲ್ಲಿ ಶೈವದ್ವಾರ 
ಪಾಲಕರೂ, ನರ್ತಕರೂ, ಜಾಲಂದ್ರವೂ ಇವೆ. ಸುಕನಾಸಿಯ ಮೇಲ್ಬಾ 
ವಣಿಯಲ್ಲಿ ಅಷ್ಟದಿಕ್ಸಾಲಕರು, ನೃ ಮಾಡುತ್ತಿರುವ ಶಿವ ಮತ್ತು ಗಣೇಶ, 
ಕುಮಾರ, ಆದಿತ್ಯರು ಇರುವರು. ಗರ್ಭಗೃಹದ ದ್ವಾರಬಂಧಗಳ ಮೇಲೆ 
ದ್ವಾರಪಾಲಕರು, ಮೇಲ್ಗಡೆ ಗಜಲಕ್ಷ್ಮಿ, ಐದು ವಿಧ ಗೋಪುರಗಳಿವೆ, 
ಗರ್ಭಗೃಹದ ಮೇಲ್ಬ್ಭಾವಣಿಯ ಮೂಲೆಗಳಲ್ಲಿ ಸಿಂಹಗಳೂ ಮಧ್ಯದಲ್ಲಿ 
ಪದ್ಮವೂ ಇವೆ. ಲಿಂಗವು ಕಪ್ಪು ಕಲ್ಲಿನದಾಗಿದೆ. 

ಇಲ್ಲಿರುವ ಆಂಜನೇಯ, ನಾರಾಯಣ, ವೀರಭದ್ರ ಮತ್ತು 
ಮಾಸ್ತಮ್ಮ ದೇವಾಲಯಗಳು ವಿಜಯನಗರ ಅಥವಾ ಪಾಳೆಯಗಾರರ 
ಕಾಲದ್ದಾಗಿವೆ. 

೪೦. ಕಂಬದಹಳ್ಳಿ: ನಾಗಮಂಗಲ ತಾಲ್ಲೂಕಿನಲ್ಲಿರುವ ಕಂಬದ 
ಹಳ್ಳಿ ಬಿಂಡಿಗನವಲೆಗೆ ಒಂದು ಮೈಲಿ ದಕ್ಷಿಣದಲ್ಲಿದ್ದರೂ ಬಿಂಡಿಗನವಲೆಯ 
ಭಾಗವಾಗಿದ್ದಿತೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಇಲ್ಲಿರುವ ಪಂಚ 
ಕೂಟ ಬಸದಿಯ ಮುಂದಿರುವ ಮಾನಸ್ತಂಭದಿಂದ ಕಂಬದಹಳ್ಳಿ ಎಂಬ 
ಹೆಸರು ಬಂದಿತು. | 

ಕಂಬದಹಳ್ಳಿ ಯಲ್ಲಿ ಅತ್ಯಂತ ಪ್ರಾಚೀನವಾದ ಭಾಗವು ಉತ್ತರಾಭಿ 
ಮುಖವಾದ ತ್ರಿಕೂಟಾಚಲ ಆದಿನಾಥ ಬಸದಿ. ಇದರಲ್ಲಿ ಪಲ್ಲವ ಶಿಲ್ಪದ 
ಪ್ರಭಾವ ಕಂಡುಬರುವುದು. ದೇವಾಲಯದ ಕೆಳಭಾಗ ಅಷ್ಟ ಕೋಣಾ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೯೯ 


ಕಾರವಾಗಿದೆ. ಗೋಡೆಯ ಮೇಲೆ ಯಕ್ಷ ಜಿನ ಲತಾಸಟ್ಟಿಕೆಗಳಿವೆ. 
ಗೂಡುಗಳಿಗೆ ಪುಷ್ಪ ಅಥವಾ ಮಕರತೋರಣಗಳಿವೆ. ಗಂಧರ್ವ, ಯಾಳಿ, 
ಮುಕ್ಕೊಡೆ, ಮಕರ, ಯಕ್ಷರು ಈ ತೋರಣಗಳಲ್ಲಿರುವರು. ಈ ಗೂಡು 
ಗಳಲ್ಲಿ ಬಹುಶಃ ೨೪ ತೀರ್ಥಂಕರರ ವಿಗ್ರಹಗಳಿದ್ದಿರಬಹುದು. ಮೇಲ್ಭ್ವಾ 
ವಣಿಗಳು ಬಗ್ಗಿ ಲಾಳದ ಆಕಾರದ ಕಮಾನುಗಳಿಂದ ಅಲಂಕೃತವಾಗಿವೆ. 
ಕೈಪಿಡಿ ಗೋಡೆಯ ಮೇಲೆ ಸಿಂಹಮುಖದ ಮಾನು ನೀರ್ಗುದುಕೆಗಳಿವೆ.' ' 
- ಮೂರು ಶಿಖರಗಳನ್ನು ಕಣಶಿಲೆಯಿಂದ pes ಮೊದಲಿನ 
ಪಟ್ಟಿ ಕೆಯಲ್ಲಿ ಗೋಪುರಗಳಿವೆ. ಇದರಮೇಲೆ ಹಂಸಗಳ ಸಾಲು ಲಾಳ 
ಸತುತ ಕಮಾನುಗಳು, ಸಿಂಹ-ಮತ್ಸ್ಯ್ಯಗಳು, ಮೂಲೆಗಳಲ್ಲಿ ಪಲ್ಲವ 
ಸಿಂಹದಂತಿರುವ ಮುಂದಿನ ಒಂದು ಕಾಲನ್ನು ಎತ್ತಿ ಕೊಂಡ ಸಿಂಹಗಳೂ 
ಇವೆ. ಈ ಮೂರು ಶಿಖರಗಳು ಮೂರು ಬಟ್‌ ಪೂರ್ವದ ಶಿಖರ 
ಗುಂಡಾಗಿ, ಉತ್ತರ ಶಿಖರ ಚತುರಸ್ರವಾಗಿ, ಪಶ್ಚಿವ ಮದ ಶಿಖರ ಅಷ್ಟಾಸ್ರ 
ವಾಗಿ ಇವೆ. ಇವುಗಳ ಮೇಲೆ ಲತಾಪಟ್ಟಿಕೆ, ನೀಠದ ಮೇಲಿರುವ ಲಾಳದ 
ಆಕಾರ ಕಮಾನುಗಳಿವೆ. ಇವು ತಾಜ್‌ಮಹಲಿನ ಬುದ್ಧುದಾಕಾರದ ಶಿಖರ 
ದಂತಿವೆ. ತಾಜ್‌ಮಹಲಿಗೆ ೨೦೦ ವರ್ಷ ಹಿಂದೆಯೇ ಇಂತಹ ಶಿಖರ 
ಕರ್ಣಾಟಕದಲ್ಲಿ ಕಂಡುಬರುವುದು ಗಮನಾರ್ಹವಾಗಿದೆ. ಈ ಶಿಖರಗಳ 
ಕೆಳಗೆ ಗ್ರೀವ ಅಥವಾ ಕಂಠ ವೃತ್ತಾಕಾರವಾಗಿದೆ. ಶಿಖರದ ಮೇಲೆ 
ಮಗುಚಿಹಾಕಿದ ಸದ್ಮವಿದೆ. ಆದರೆ ಕಳಶಗಳಿಲ್ಲ. ಪಲ್ಲವ ಶಿಖರಗಳಿಗೆ 
ಹೋಲಿಕೆ ಇರುವುದರಿಂದ ಸುಮಾರು ಒಂಬತ್ತು-ಹೆತ್ತನೆಯ ಶತಮಾನದ 
ಕಟ್ಟ ಡಗಳೆಂದು ಊಹಿಸಬಹುದು, ನಂದಿಯ ಭೋಗನಂದಿ, ಶ್ರವಣ 
ಬೆಳಗೊಳದ ಚಾಮುಂಡರಾಯ ಬಸದಿ, ನರಸಮಂಗಲದ ರಾಮನಾಥ 
ಅ: ಹೋಲುವುದು. 
ತ್ರ.ಕೂಟಾಚಲದ ನವರಂಗದಲ್ಲಿ ಹೆಚ್ಚು ಕೆತ್ತನೆ ಚೆಲಸಬಲ್ಲ. 
ಆ ಸಾಮಾನ್ಯ ವಾಗಿವೆ. ಮೇಲ್ಬಾ ವಣಿಯ ಹಲ್ಲುಗಳು ಮಧ್ಯದಿಂದ 
ಹರಡಿಕೊಂಡಂತಿವೆ. ಭುವನೇಶ್ವ ರಿಯಲ್ಲಿ ಅಷ್ಟದಿಕ್ಬಾ ಲಕರು, ಬಲಗೈಯಲ್ಲಿ 
ಶಂಖ, ಎಡಗೈಯಲ್ಲಿ ದಂಡ ಹಿಡಿದಿರುವ ಫಿ ಕತೆ ಹಾವಿನ ಕೆಳಗಿರುವ 
ಧರಣೇಂದ್ರ, ಯಕ್ಷ ಚಾಮರಧಾರಿಣಿಯರು' ಇರುವರು. ಸುಕನಾಸಿಯ 


೧೦೦ ಹೊಯ್ಸಳ ವಾಸ್ತುಶಿಲ್ಪ 


ಕಂಬಗಳು ಅಷ್ಟಕೋಣ ಅಥವಾ ಚತುರಸ್ರಾಕಾರವಾಗಿ ಮೇಲೆ ಕುಂಭ 
ವನ್ನು ಹೊಂದಿವೆ. ದಕ್ಷಿಣ ಗರ್ಭಗುಡಿಯಲ್ಲಿ ಸಿಂಹಪೀಠದ ಮೇಲೆ 
ಕುಳಿತಿರುವ ಬಳಪದಕಲ್ಲಿನ ಆದಿನಾಥವಿಗ್ರ ಹವಿದೆ. ಪಕ್ಕದಲ್ಲಿ ಕಣಶಿಲೆಯ 
ಚಾಮರಧಾರಿಣಿಯರಿರುವರು. ಬಹುಶಃ ನವರಂಗದ ನೈರುತ್ಯ ಮೂಲೆಯ 
ಲ್ಲಿಟ್ಟರುವ ವಿಗ್ರಹ ಮೂಲನಿಗ್ರಹೆವಾಗಿದ್ದು, ಈಗಿನದನ್ನು ೧೧೬೭ರಲ್ಲಿ 
ಗಂಗವಂಶದ ಪಾರ್ಶದೇವನು ಸ್ಥಾಪಿಸಿದ್ದಿರಬೇಕು. ದಕ್ಷಿಣ ಸುಕನಾಸಿಯಲ್ಲಿ 
ಏಳು ಹೆಡೆ ಹಾವಿನ ಛತ್ರವುಳ್ಳ ಆರು ಅಡಿ ಎತ್ತರದ ಎರಡು ಪಾರ್ಶನಾಥ 
ವಿಗ್ರಹಗಳಿವೆ. ಬಹುಶಃ ಪಾರ್ಶದೇವನು ಹೊಯ್ಸಳ ಕಾಲದಲ್ಲಿ ಎರಡು 
ಸ್ಮಂಭಗಳನ್ನು ಯಕ್ಷಯಕ್ಷಿಣಿಯರನ್ನು ಸ್ಥಾಪಿಸಿದನು, ಯಕ್ಷಿಣಿಯ ನಿಗ್ರಹ 
ಸುಂದರವಾಗಿದೆ. ಪೂರ್ವ ಗರ್ಭಗುಡಿಯಲ್ಲಿ ಸಿಂಹಪೀಠದಮೇಲೆ ಕುಳಿ 
ತಿರುವ ನೇಮಿನಾಥ, ಇಬ್ಬರು ಚಾಮರ ಧರಿಸಿರುವ ಪುರುಷರೂ ಇರುವರು. 
ಯಕ್ಷಯಕ್ಸಿಣಿಯರು ಸುಕನಾಸಿಯಲ್ಲಿರುವರು. ಪಶ್ಚಿಮ ಗರ್ಭಗುಡಿಯಲ್ಲಿ 
ಕಣಶಿಲೆಯ ಕುಳಿತಿರುವ ಶಾಂತಿನಾಥ ವಿಗ್ರಹವಿದೆ. ಇದರ ಸುಕನಾಸಿಯಲ್ಲಿ 
ಎರಡು ಯಕ್ಷರ ವಿಗ್ರಹಗಳಿವೆ. ನವರಂಗದ ಆಗ್ನೇಯ ಮೂಲೆಯಲ್ಲಿರುವ 
ಯಕ್ಷಯಕ್ಷಿಣಿಯರು ಶಾಂತಿನಾಥ ಗರ್ಭಗೃಹಕ್ಕೆ ಸೇರಿದವರಾಗಿರಬೇಕು. 
ಮುಖಮುಂಡಪದ ಮುಂದಿರುವ ಅಷ್ಟಕೋಣ ನೀಠದಮೇಲೆ ಅಷ್ಟ 


ದಿಕ್ಬಾಲಕರಿರುವರು. 


ಈ ತ್ರಿಕೂಟಾಚಲದ ಹತ್ತು ಅಡಿ ದೂರದಲ್ಲಿ ಎದುರೆದುರಾಗಿರುವ 
ಎರಡು ದೇವಾಲಯಗಳಿವೆ. ಎಂಟು ಮೂಲೆಯ ಪೀಠದ ಮೇಲೆ ಪೂರ್ವ 
ದೇವಾಲಯವೂ, ವೃತ್ತಪೀಠದ ಮೇಲೆ ಪಶ್ಚಿಮದ ದೇವಾಲಯವೂ ಇವೆ. 
ಗೋಡೆಗಳ ಗೂಡುಗಳ ಮೇಲಿನ ತೋರಣಗಳು ಪುಷ್ಪಾಕಾರವಾಗಿವೆ. ಈ 
ಎರಡು ದೇವಾಲಯಗಳನ್ನೂ ಮಂಡಸದಿಂದ ಕೂಡಿಸಿರುವರು. ಈ ಐದು 
ದೇವಾಲಯಗಳು ಆವನಿ ದೇವಾಲಯಗಳನ್ನು ಹೋಲುತ್ತವೆ. 

ಪಶ್ಚಿಮ ಗುಡಿಯೊಳಗಿನ ನವರಂಗದ್ರಾರದ ಮೇಲೆ ಪುಷ್ಟ ಪಟ್ಟಿಕೆ 
ಇದೆ. ಕಂಬಗಳು ಅಷ್ಟ ಕೋಣಾಕಾರವಾಗಿವೆ. ಮಧ್ಯದ ಭುವನೇಶ್ವರಿ 
ಯಲ್ಲಿ ಅಪ್ಪದಿಕ್ಸಾಲಕ ಧರಣೇಂದ್ರ ಯಕ್ರರಿರುವರು. ಸುಕನಾಸಿಯಲ್ಲಿ 
ಯಕ್ಷಯಕ್ಷಿಣಿಯರಿಲ್ಲ. ಗರ್ಭಗುಡಿಯಲ್ಲಿ ಆಸೀನನಾದ ತೀರ್ಥಂಕರ, 
ಇಬ್ಬರು ಚಾಮರ ಧರಿಸಿದ ಪುರುಷರು ಇರುವರು. 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೦೧ 


ಪೂರ್ವದ ಗುಡಿಯ ಕಂಬಗಳು ವೃತ್ತಾಕಾರವಾಗಿವೆ. ಗರ್ಭ 
ಗುಡಿಯಲ್ಲಿ ಕುಳಿತಿರುವ ಜಿನ, ಪುರುಷಚಾಮರಧಾರಕರು ಇರುವರು. 
ಮುಖಮಂಡನದ ಹತ್ತಿರ ಕಾಲುಮುರಿದ ಪಾರ್ಶ ನಾಥ ವಿಗ್ರಹ, ಪಶ್ಚಿಮ 
ದಲ್ಲಿ ಬಳಸದಕಲ್ಲಿನ ಗಜ ಇವೆ. ಉತ್ತರದಲ್ಲಿ ಕಣಶಿಲೆಯ ದ್ವಾರವಿದೆ. 
ಇದರ ಗೂಡುಗಳಲ್ಲಿ ಸ್ಥಾನಕ ಜಿನಮೂರ್ತಿಗಳೂ ಹೂವಿನ ತೋರಣಗಳೂ 
ಹಂಸಗಳ ಸಾಲೂ ಇವೆ. ಈ ಪಂಚಕೂಟ ಬಸದಿಯು ಕೊಂಡಕುಂದಾ 
ನ್ವಯ ಮೂಲಸಂಘ ದೇಶಿಗಣ ಪುಸ್ತಕಗಚ್ಚಕ್ಕೆ ಸೇರಿದ್ದಿತು. 

ಶಾಂತಿನಾಥ ಬಸದಿ, ಸಂಚಕೂಟ ಬಸದಿಯ ಉತ್ತರದಲ್ಲಿ ಎದುರೆದು 
ರಾಗಿರುವ ಎರಡು ದೇವಾಲಯಗಳಿವೆ. ಪೀಠವು ಎತ್ತರವಾಗಿ ದುಂಡಾದ 
ಕಾರ್ನೀಸು ಹೊಂದಿದೆ. ಆನೆ ಕುದುರೆ ಯಾಳಿ ಸಿಂಹಗಳ ಸಾಲು ಮತ್ತಾವ 
ಹೊಯ್ಸಳ ಶಿಲ್ಪದಲ್ಲೂ ಇಲ್ಲದಷ್ಟು ಸುಂದರವಾಗಿದೆ. ಉತ್ತರ ದ್ವಾರದಿಂದ 
ಆರಂಭಿಸಿ ಪ್ರದಕ್ಷಿಣೆಯಾಗಿ ಉತ್ತರಮುಖದಲ್ಲಿ-ಟಿಗರುಕೊಂಬುಳ್ಳ ಸಿಂಹ 
ಯಾಳಿಯೊಡನೆ ಯುದ್ಧಮಾಡುತ್ತಿರುವುದು ; ಸಿಂಹಗಳು ಮಕರಗಳು ; 
ಆನೆ ಯುದ್ಧ ; ಪೂರ್ವಮುಖದಲ್ಲಿ - ಕುದುರೆಸವಾರರು, ಸಿಂಹಗಳು; 
ದಕ್ರಿಣದಲ್ಲಿ-ಆನೆಯಮೇಲೆ: ಎರಡು ಸಿಂಹಗಳು ಬೀಳುತ್ತಿರುವುದು; 
ಇಬ್ಬರು ರಾಜಪುರುಷರು ಮತ್ತು ಪರಿವಾರ ; ಆನೆಗಳ ಕಾಳಗ ; ಕುದುರೆ 
ಸಿಪಾಯಿಗಳು; ಸಿಂಹ, ಮಕರ, ಆನೆಗಳು; ಪಶ್ಚಿಮ ಮುಖದಲ್ಲಿ-ಯುದ್ಧ, 
ಗಂಡು-ಹೆಣ್ಣು ಕುದುರೆಗಳು, ಅಶ್ವದಳದ ಯುದ್ಧ, ಆನೆ ಕುದುರೆ ಸವಾರ 
ನನ್ನು ಎಳೆಯುತ್ತಿರುವುದು; ಉತ್ತರದಲ್ಲಿ ಆನೆಯ ಮೇಲೆ ಕುಳಿತು 
ಸಿಂಹವನ್ನು ಬೇಟೆಯಾಡುವುದು, ಎರಡು ಗೂಳಿಗಳೂ, ಎರಡು ಕುದುರೆ 
ಗಳೂ, ಎರಡು ಯಾಳಿಗಳೂ ಇವೆ. 

ಎರಡು ದೇವಾಲಯಗಳ ಮಧ್ಯೆ ಜಗತಿ ಇದೆ. ಪಶ್ಚಿಮ ಗುಡಿಯ 
ಮೇಲ್ಭಾಗವನ್ನು ಕಣಶಿಲೆಯಿಂದಲೂ ಇತರ ಗೋಡೆಗಳನ್ನು ೧೧೩೬೩೨ 
' ಅಂಗುಲ ಪ್ರಮಾಣದ ಇಟ್ಟಿಗೆಗಳಿಂದಲೂ ಕಟ್ಟಿರುವರು. 

ಉತ್ತರದ ನವರಂಗದ ದ್ವಾರದಮೇಲೆ ಗಂಗರಾಜನ ಮಗನಾದ 
ಬೊಪ್ಪನ ಶಾಸನವಿದೆ. “* ದ್ರೋಹಘರಟ್ಟ ದಣ್ಣ ನಾಯಕ ಗಂಗರಾಜನ 
ಮಗ ಬೊಪ್ಪ ದೇವರಿಗೆ ರೂವಾರಿ ದ್ರೋಹಘರಬ್ಟಾ ಚಾರಿ ಕನ್ನೆ ವಸದಿಯಂ 


೧೦೨ ಹೊಯ್ಸಳ ವಾಸು ಶಿಲ್ಪ 


ಮಾಡಿದ! ಮಂಗಳ ಮಹಾಶ್ರೀ.” ಬೊಪ್ಪನು ಹಳೆಯಬೀಡಿನ ವಿಜಯ 
ಪಾಶಣ್ವಬಸದಿ(ಆದಿನಾಥ?)ಯನ್ನು ೧೧೩೩ರಲ್ಲಿ ಮಾಡಿಸಿದನು. ಕಂಬದ 
ಹಳ್ಳಿಯ ಬಸದಿಯನ್ನು ಕನ್ನೆ (ಮೊದಲ) ಬಸದಿ ಎಂದು ಕರೆದಿರುವುದರಿಂದ 
ಸುಮಾರು ೧೧೩೦ರಲ್ಲಿ ಮಾಡಿಸಿರಬಹುದು. ದ್ರೋಹಘರಟ್ಟ ಎಂಬುದು 
ಗಂಗರಾಜನ ಬಿರುದಾಗಿದ್ದಿತು. ಅವನ ಶಿಲ್ಪಿಗೂ ದ್ರೋಹಘರಟ್ಟಾಚಾರಿ 
ಎಂಬ ಬಿರುದು ಬಂದಿರಬಹುದು. ನವರಂಗದ ದ್ವಾರದ ಕಂಬಗಳ ಮೇಲೆ 
ಲತಾಸಟ್ಟಿಕೆಗಳಿವೆ. 

ಪಶ್ಚಿಮದ ಗುಡಿ ಶಾಂತಿನಾಥ ಬಸದಿ ೨೦ ಚದರಡಿಯ ಗರ್ಭ 
ಗೃಹದ ಮೇಲ್ಭಾವಣಿಯಲ್ಲಿ ಪದ್ಮಗಳೂ, ನಾಲ್ಕು ಅಷ್ಟಕೋಣ 
ಸ್ತಂಭಗಳೂ ಇವೆ. ಅಷ್ಟ ಕೋಣದ ಪೀಠದಲ್ಲಿ ದಿಕ್ಬಾಲಕರಿರುವರು. ಪೀಠದ 
ಮೇಲೆ ಸುಮಾರು ಹತ್ತು ಅಡಿ ಎತ್ತರದ ಸುಂದರವಾದ ಶಾಂತಿನಾಥ 
ನಿಗ್ರಹ ನಿಂತಿದೆ. ಇದಕ್ಕೆ ಆಮೇಲೆ ಸೇರಿಸಿದ ಒಂಬತ್ತಂಕಣಗಳ 
ನವರಂಗದಲ್ಲಿ ನಾಲ್ಕು ಹೊಯ್ಸಳ ರೀತಿಯ ಬಳಪದಕಲ್ಲಿನ ಕಂಬಗಳಿವೆ. 
ನವರಂಗದ ಆಗ್ನೇಯ ಮೂಲೆಯಲ್ಲಿ ಪದ್ಮ ಪರಶು ಅಕ್ತ್ಷಮಾಲಾ ಫಲ 
ಹಿಡಿದ ಯಕ್ಷನಿಗ್ರಹ ಮಗುಚಿಹಾಕಿದ ವೃಷಭನೀಠದ ಹತ್ತಿರ ಇಡದೆ. 
ದಕ್ಷಿಣದಲ್ಲಿ ದೊಡ್ಡದಾದ ಬಳಪದಕಲ್ಲಿನ ನೇಮಿನಾಥ ಆಸೀನಮೂರ್ತಿ 
ಇದೆ. ತಲೆಯ ಹಿಂದೆ ಪ್ರಭಾವಳಿ, ಹಿಂದುಗಡೆ ಇಬ್ಬರು ಚಾಮರಥರರು 
ಇರುವರು. ಧ್ಯಾನಾಸನದಲ್ಲಿ ಕುಳಿತ ಜಿನ, ಅದರ ಹಿಂದೆ ಲತಾತೋರಣ 
ದಲ್ಲಿ ನರ್ತಿಸುತ್ತಿರುವ ಯಕ್ಷರು ಇರುವರು. ಗರುಡಪೀಠದಮೇಲೆ ಅಭಯ 
ಚಕ್ರಸದ್ಧ ಹಿಡಿದಿರುವ ಯಕ್ಷಿ (ಪದ್ಮಾವತಿ?) ಚೋಳ ವಿಗ್ರಹಗಳಂತೆ 
ಬಹಳ ಸುಂದರವಾಗಿದೆ. 

ಗರ್ಭಗುಡಿಯ ತೊಲೆಯ ಮೇಲೆ. ವೀರರಾಜೇಂದ್ರನ ಶಾಸನವಿದೆ. 
ಆಗ್ನೇಯ ಸ್ಮಂಭದಮೇಲೆ ಹದಿನಾಲ್ಕನೆಯ ಶತಮಾನದ ಶಾಸನವಿದೆ. 
ಮೊದಲಿನ ಸುಕನಾಸಿದ್ವಾರದ ಹತ್ತಿರ ಅಷ್ಟಕೋಣ ಪೀಠ, ಎರಡು 
ದ್ರಾರಪಾಲ ವಿಗ್ರಹಗಳೂ ಇವೆ. ದ್ವಾರಪಾಲಕರು ಈಗ ನವರಂಗದ್ವಾರದ 
ಪೂರ್ವದಲ್ಲಿರುವರು. ಇವುಗಳಲ್ಲಿ ದಕ್ಷಿಣ ದ್ವಾರಪಾಲಕನು ಅಭಯ, ಸರ್ಪ, 
ಘಂಟಾ-ಶತ್ರಿಶೂಲ ಎತ್ತಿದ ಕ್ಳೈ, ತ್ರಿಶೂಲ, ಗದಾ ಹಿಡಿದು ಮೈಯನ್ನು 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೦೩ 


ಚೋಳರೀತಿಯಲ್ಲಿ (ಕಿತ್ತೂರು) ತಿರುಗಿಸಿಕೊಂಡಿರುವನು. ಉತ್ತರದ 
ದ್ವಾರಪಾಲಕನು ಹಿಂದಿನ ಕೈಗಳಲ್ಲಿ ತ್ರಿಶೂಲ ಸರ್ಪ ಮುಂದಿನ 
ಕೈಯನ್ನು ಗದೆಯ ಮೇಲೆ ಹೊಂದಿ ಬಲಗಾಲನ್ನು ಎಡಗಾಲ ಹಿಂದಿ 
ಇಟ್ಟು ಕೊಂಡಿರುವನು. ಎರಡಕ್ಟೂ ದೀರ್ಥಕೇಶ, ಕಿರೀಟಿ, ಕೆವಿನಳಲ್ಲಿ 
ಓಲೆ ಇವೆ. ಇವುಗಳ ಮಧ್ಯದಲ್ಲಿರುವ ದ್ವಾರದಮೇಲೆ ಮನ್ಮಥ 
ರತಿಗಳಿರುವರು. 
ಇದಕ್ಕೆ ಪೂರ್ವದಲ್ಲಿ ಮತ್ತೊಂದು ಬಸದಿ ಇದೆ. ಇದರ ನವರಂಗ 
ದಲ್ಲಿ ಹಳೆಯ ರೀತಿಯ ಸ್ತಂಭಗಳಿವೆ. ಇದರ ಹಿಂಭಾಗದ ಗೋಡೆಯನ್ನು 
ತೆಗೆದು ಪೂರ್ವ ದ್ವಾರ ಮಾಡಿರುವರು. ನವರಂಗದ ಮಧ್ಯದಲ್ಲಿರುವ 
ಭುವನೇಶ್ವರಿ ಸುಂದರವಾಗಿದೆ. ಅಪ್ಪದಿಕ್ಸಾಲಕರು, ತೊಲೆಗಳು ಸಂಧಿಸು 
ವಲ್ಲಿ ನಾಲ್ವರು ಗಂಧರ್ವರು ಪುಷ್ಪಮಾಲೆಗಳನ್ನು ' ಹಿಡಿದಿರುವರು 
(ಅರಳಗುಸ್ಸೆ ಕಲ್ಲೇಶ್ವರ ದೇವಾಲಯದಂತೆ). ಮಧ್ಯ ಫಲಕದಲ್ಲಿ ಯಕ್ಷ 
ಯಕ್ಷಿ ae ನಡುವೆ ಸಿಂಹಪೀಠ, ಅದರ ಬಂಕ ಗಜಗಳು ಇವೆ. 
ಸಿಂಹನೀತದ ಮೇಲೆ ಪ್ರಭಾವಳಿ ಮುಕ್ಕೊಡೆ. ಹೊಂದಿರುವ ಜಿನ 
ವಿಗ್ರಹವಿದೆ. ಜಿನನಿಗೆ ಬುದ್ಧನಿಗಿರುವಂತೆ ಊರ್ಣಕೇಶವಿದೆ. 
ಪಂಚಕೂಟ ಬಸದಿಯ ಉತ್ತರದಲ್ಲಿ ಎತ್ತರವಾದ ಜಗತಿಯ ಮೇಲೆ 
ಅಸ್ಟದಿಕ್ಸಾಲಕರಿರುವ ಅಷ್ಟ ಕೋಣ ಪೀಠವಿದೆ. ಇದರ ಮೇಲೆ ಬಳಪದ 
ಕಲ್ಲಿನ ಮಾನಸ್ತ ಂಭವಿದೆ. 1; ಅಷಾ ಸ್ರ, ಸೋಡಶಾಸ್ತ್ರ, ವೃತ್ತ, 
ಕಮಲಮಣಿ ಲತಾಸಟ ಕೆಗಳ, ಚಕ್ರ, ha ಇಪರಮೇಲೆ ಬ್ರಹ್ಮ 
ಯಕ್ಷನು ವನಾನಿ ಆಸೀನನಾಗಿರುವನು. ಈ ಕಂಬ 
ಇಂದಲೇ ಈ ಊರಿಗೆ ಕಂಬದಹಳ್ಳಿ ಎಂಬ ಹೆಸರುಬಂದಿದೆ. 
೪೧. ಬಿಂಡಿಗನನಲೆ ಃ ನಗರೇಶ್ವರ ದೇವಾಲಯ ಸಾಮಾನ್ಯ 
ವಾಗಿದೆ. ಗರ್ಭಗೃಹದ ಲಿಂಗ, ನವರಂಗದ ಬಳಪದ ಕಲ್ಲಿನ ನಾಲ್ಕು 
ಕಂಬಗಳು ಪಾ ಎಚ) ಕೇಶವ ದೇವಸ್ಥಾ ನ. ವಿಜಯನಗರ 
ಕಾಲದ್ದಾಗಿ ಕಂಡುಬರುತ್ತದೆ. ಗರ್ಭಗೃಹದ ದ್ವಾರ ಹೊಯ್ಸ ಳ ಕಾಲದ್ದು. 
ಬಹುಶಃ "ಹೊಯ್ಸ ಳರ ಅಂತ್ಯ ದಶೆಯಲ್ಲಿ ಗಳ ಕಟ್‌ 
೪೨, ನಾಗಲಾಪುರ: ಮನತಸಸಂದ್ರಕ್ಕೆ ಐದು ಮೈಲಿ ದಕ್ಷಿಣದಲ್ಲಿರುವ 


೧೦೪ ಹೊಯ್ಸಳ ವಾಸು ಶಿಲ್ಪ 


ನಾಗಲಾಪುರ ಹದಿಮೂರನೆಯ ಶತಮಾನದ ಉತ್ತರ ಭಾಗದಲ್ಲಿ ಪ್ರಸಿ ಸಿದ್ಧ 
ವಾದ ಅಗ್ರಹಾರವಾಗಿದ್ದಿತು. ಇಲ್ಲಿನ ಚನ್ನ ಕೇಶವ ಮತ್ತು ಕೇದಾರೇಶ್ವರ 
ದೇವಾಲಯಗಳು ಈಗ ಖಿಲವಾಗಿದ್ದರೂ ಸೂದರವಾಣಿದೆ. 

- ಹಳೆಯ ಅಗ್ರಹಾರದ ಮಧ್ಯದಲ್ಲಿ ಚೆನ್ನಕೇಶವ ದೇವಾಲಯವು 
ನಕ್ಷತ್ರಾಕಾರದ ಜಗತಿಯ ಮೇಲಿದೆ. ಪೀಠದೆಮೇಲೆ ಆರು ಸಾಲು ಚಿತ್ರ 
ಪಟ್ಟಕೆಗಳಿವೆ. ಆನೆ, ಕುದುರೆಸವಾರರು, ಲತೆ, ಪೌರಾಣಿಕ ಕಥೆಗಳಿಗಾಗಿ 
ಖಾಲಿಯಾದ ಪಟ್ಟಿ ಮಕರ ಹಂಸಗಳು ಸೋಮನಾಥಪುರದಂತೆ ಇವೆ. 
ಹೊರಗಿನ ನವರಂಗದ ಗೋಡೆಯು ಆಗ್ನೇಯ ಈಶಾನ್ಯ ಮೂಲೆಗಳಲ್ಲಿ 
ಮಾತ್ರ ಈಗ ಕಂಡುಬರುವುದು. ಗೋಡೆಯ ಮೇಲೆ ಗೂಡುಗಳಲ್ಲಿ ಶಿಖರಗಳ 
ಕೆಳಗೆ ವಿಗ್ರಹಗಳಿವೆ. ನವರಂಗದ ಆಗ್ನೇಯ ಮೂಲೆಯಲ್ಲಿ ನೃತ್ಯಗಣೇಶ, 
ಅಮರನಾರಾಯಣ-ಗರುಡ, ಸ್ಥಾನಕವಿಷ್ಣು. ಸುಕನಾಸಿ, ದಕ್ಷಿಣದಲ್ಲಿ 
ಪದ್ಮ ಗದಾ ಶಂಖ ಚಕ್ರ ಧರಿಸಿದ ವಿಷ್ಣು, ಹಣ್ಣಿಗಾಗಿ ಕಾದಾಡುವ ಎರಡು 
ಕಫಿಗಳು, ಗೋನರ್ಡನಥಾಶಿ ಯೋಗನಾರಾಯಣ; ಇಂದ್ರ-ಐರಾವತ, 
ಗರುಡನಮೇಲೆ ಕೃಷ್ಣ ಸತ್ಯಭಾಮಾ, ನಿಂತಿರುವ ವಿಷ್ಣು, ನೃತ್ಯ ಮಾಡುವ 
ಅಪ್ಟಭುಣದೇವಿ 'ನದ್ಮಚಕ್ರ ಗದಾಶಂಖ ಹಿಡಿದ ವಿಷ್ಣು ಮತ್ತು 
ಪತ್ಲಿ ಯರು, ನೃತ್ಯ ಸರಸ್ವತಿ, ಶ್ಮಶ್ರುಧರಿಸಿದ ಬ್ರಹ್ಮ, ಗದಾಚಕ್ರಪದ್ಧ 
ಶಂಖ ಧರಿಸಿದ ವಸ್ಸು, ಮೋಹಿನಿ-ಕಸಿ, ಅಫಮಾಲಾ ಚಕ್ರಶಂಖ 
ಪುಸ್ತಕ ಹಿಡಿದ. ಹಯಗ್ರೀವ, ವಿಷ್ಣು (ಪಡ್ಮಶಂಖಗದಾಚಕ್ರ ೫ 
ಕತ್ತಿ ತ್ರಿಶೂಲ ಡಮರು ಪಾತ್ರೆ ಹಿಡಿದು ದೈತ್ಯನನ್ನು ತುಳಿಯುತ್ತ 
ಕುಳಿತಿರುವ ದುರ್ಗಾ, ವಿಷ್ಣು (ಗದಾಶಂಖಚಕ್ರಪದ್ಮ), ಯೋಗ 
ನಾರಾಯಣ (ಹಿಂದಿನ ಕೈಗಳಲ್ಲಿ ಶಂಖ ಚಕ್ರ ಹಿಡಿದು ಮುಂದಿನ 
ಕೈಗಳನ್ನು ಒಂದರಮೇಲೊಂದು ಇಟ್ಟು ಕೊಂಡು ಪದ್ಮಾಸನದಲ್ಲಿ 
ಕುಳಿತಿರುವನು), ವಿಷ್ಣು (ಶಂಖ ಚಕ್ರ ಗದಾಪದ್ಮ), ಉಗ್ರನರಸಿಂಹ 
ಸ್ಥಾನಕ ವಿಷ್ಣು, ಸರಸ್ಪತಿ (ಆಸೀನ ಅಕ್ಷಮಾಲಾ ಅಂಕುಶ ಪಾಶ ಪುಸ್ತಕ), 
ಸ್ಥಾನಕ ವಿಷ್ಣು, ಧರಣೀವರಾಹ, ಗರುಡನಮೇಲೆ ಲಕ್ಷ್ಮೀ-ನಾರಾಯಣ, 
ವೇಣುಗೋಪಾಲ ಮತ್ತು ಗರುಡ, ಪದ್ಮ ಗದಾ ಶಂಖ ಚಕ್ರ ಹಿಡಿದ 
ಸ್ಥಾನಕವಿಷ್ಣು ಮತ್ತು "ಜೀನಿ, ಕೆಳಗೆ ಬಿದ್ದಿರುವ ನರಸಿಂಹ, pe 
ವಿಷ್ಣು (ಭಗ್ನ ಪದ್ಮ ಚಕ್ರ ಶಂಖ). | 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೦೫ 


ಈಶಾನ್ಯದ ಮೂಲೆಯಲ್ಲಿ-ನೃತ್ಯಮೋಹಿಸಿ, ದ್ಧಿ ದ್ರಿಭುಜ ವಿಷ್ಣು 
(ಧನ ತರಿ? ಗ) ಮೇಲೆ ಚಕ್ರ ಶಂಖ, ಹಣದ ಚೀಲಗಳನ್ನು ಜಡಿದು. 
ನಿಂತಿರುವ ವಿಠಲ ಮತ್ತು ದೇವಿಯರು, ನಿಲುವಂಗಿ ಹಾಸನ! 
ದಕ್ಷಿಣಾಮೂರ್ತಿ ವಿಗ್ರಹಗಳಿವೆ. 

ನವರಂಗದಲ್ಲಿರುವ ನಾಲ್ಕು ಸುಂದರವಾದ ಕಂಬಗಳ ಮೇಲೆ 
ಕೆತ್ತನೆ ಕೆಲಸ ಚೆನ್ನಾಗಿದೆ. ಬೋದಿಗೆ ಮೇಲೆ ಸಿಂಹಮುಖಗಳೂ, 
ಸಿಂಹಗಳ ವೀರರೂ ಇರುವರು. ಇದರ ಮೇಲೆ ಬಹುಶಃ ಮದನಿಕೆ ವಿಗ್ರಹ 
ಗಳಿದ್ದವು. ಮೇಲ್ಭಾವಣಿಗಳಲ್ಲಿ ರೇಖಾಚಿತ್ರಗಳಿವೆ. ಮಧ್ಯದ ಭುವನೇಶ್ವರಿ 
ಯಲ್ಲಿ ಮೂಲೆಗಳಲ್ಲಿ ಅಷ್ಟದಿಕ್ಸಾಲಕರೂ, ಮಧ್ಯದಲ್ಲಿ ತೂಗಾಡುವ. 
ಕಮಲದ ಮೊಗ್ಗು ಇವೆ. ಪಶ್ಚಿ ಮದ ಗೋಡೆಯಲ್ಲಿ ಎರಡು ಶಿಖರ 
ಸಹಿತವಾದ ಗೂಡುಗಳಿವೆ. ಈಗ ಅವು ಖಾಲಿಯಾಗಿವೆ. 

ಸುಕನಾಸಿ ದ್ವಾರದಲ್ಲಿ ಜಾಲಂದ್ರ, ದ್ವಾರಪಾಲಕ, ಮೇಲೆ ಅಮರ 
ನಾರಾಯಣ, ಅದರಮೇಲೆ ನೃತ್ಯಮಾಡುವ ನಷ್ಟು ಭಷ ಸುಕ 
ನಾಸಿಯ ಮೇಲ್ಬಾ ವಣಿಯಲ್ಲಿ ಅ ದಿಕ್ಬಾ ಲಕರು, ಪದ ವೂ ಇವೆ. ಗರ್ಭ 
ಗುಡಿಯಲ್ಲಿ ಡ್‌ ಮೇಲ್ಭಾ ರಾ ಕೆಳಗೆ hed ಚೆನ್ನಕೇಶವ 
ನಿಗ್ರಹವಿದ್ದಿತು. ಈಗ ಬತ ಕಾಲದ ಐದಡಿ ಎತ್ತರದ ವೆಂಕಟೀಶ 
ವಿಗ್ರಹವಿದೆ. ಪ್ರಭಾವಳಿಯಲ್ಲಿ ಲತಾಷಟ್ಟಿಕೆ, ಪಕ್ಕಗಳಲ್ಲಿ ದೇವಿಯರು 
ಇರುವರು. ವೆಂಕಟೇಶನು ದಾನ ಚಕ್ರ i ಕಟಹಸ್ತನಾಗಿರುವನು. 

ಕೇದಾರೇಶ್ವರ ದೇವಾಲಯ ಚೆನ್ನಕೇಶವ ದೇವಸ್ಥಾನಕ್ಕೆ ಈಶಾನ್ಯ 
ದಲ್ಲಿದೆ. ಇದರ ವಿಗ್ರಹಗಳು ಆ ದೇವಾಲಯದ ವಿಗ್ರಹಗಳಿಗಿಂತಲೂ 
ಚೆನ್ನಾಗಿವೆ. ನಕ್ಷತ್ರಾಕಾರದ ಜಗತಿಯ ಮೇಲೆ ಹದಿನಾರು ಕೋಣಗಳ 
ಸಭ ಗರ್ಭಗುಡಿ ಇದೆ. ಪೂರ್ವದಲ್ಲಿ ದ್ವಾರವಿದೆ. ಮುಖಮಂಡಪ 

ಗಿದೆ... ನವರಂಗದ ಗೋಡೆಯ ಪೀಠದಲ್ಲಿ ಆರು ಚಿತ್ರಪಟ್ಟಕೆಗಳ 
hr ಆನೆ, ಅಶ್ವಾರೋಹಕರು, ಲತೆ, ಖಾಲಿ, ಮಕರ, ಹಂಸ 
ಗಳಿವೆ. ಗೂಡುಗಳಲ್ಲಿ ಲತಾಪೀಠಗಳಮೇಲೆ ವಿಗ್ರಹಗಳಿವೆ. ಪೂರ್ವದಿಂದ 
ಪ್ರದಕ್ಷಿಣ ರೀತಿಯಲ್ಲಿ ದಕ್ಷಿಣ ಗೋಡೆ-ಅರ್ಜುನ ಮತ್ಸ್ಯಯಂತ್ರ, 
ಆನೆಯಾಳಿ, ಗಜಾಸುರ ಮರ್ದನ, ವಿಷ್ಣು, ಶಿವಪಾರ್ವತಿ, ಬ್ರಹ್ಮ: 


೧೦೬ ಹೊಯ್ಸಳ ವಾಸ್ತುಶಿಲ್ಪ 


, ಎರಡು ಕಪಿಗಳು, ತ್ರಿಶೂಲ ಡಮರು ಹಿಡಿದ ಸದಾಶಿವ, ಪಕ್ಕದಲ್ಲಿ 
ಸಮು ಮಹಿಷದ ಮೇಲೆ ಯಮ, ಶಿವ (ಪರಶು ಹರಿಣ), ಭಿಕ್ಷಾಟನ 
ಮೂರ್ತಿ (ಜಿಂಕೆ ಡಮರುಗ ದಂಡ ಪಾತ್ರ) ಮತ್ತು ದೇವಿ, ಕ್ರಿಷಾದ 
ಭೃಂಗಿ, ಭೈರವ-ಭೈರವಿ, ತ್ರಿಪುರಾರಿ (?.ಬಾಣ ಪರಶು, ಜಿಂಕೆ, ಪಾತ್ರೆ) 
ಮತ್ತು ದೇವಿ, ಆಸೀನದುರ್ಗಾ (ಕತ್ತಿ ತ್ರಿಶೂಲ ಡಮರು ಪಾತ್ರ ಮತ್ತು 
ಕಪಾಲ), ಸ್ಥಾನಕ ಶಿವ (ತ್ರಿಶೂಲ ಕಮಲ ಅಂಕುಶ?). 

ಪಶ್ಚಿ ಮ. ಗೋಡೆ-ನಿರಣೃತಿ, ಗಣಪತಿ-ಮೂಷಕ, ಮಹಿಷಮರ್ದಿನಿ, 
ಸುಖಾಸನದಲ್ಲಿ ದೇವ, ಡವತಿದ; ಸಂಧ್ಯಾತಾಂಡವ?, ಆಸೀನಶಿವ 
(ರುಂಡಮಾಲಾ, ಕತ್ತಿ ತ್ರಿಶೂಲ ಡಮರು ಸಾತ), ಮಕರದ' ಮೇಲೆ 
ವರುಣ, ಉಮಾಮಹೇಶ್ವರ. 

| ಉತ್ತರಗೋಡೆ-ಭಿಕಾ(ಟಿನಮೂರ್ತಿ; ಷಣ್ಮುಖ, ದ್ವಿಭುಜಶಿವ(ಪರಶು 
ಹರಿಣ), ಕುಬೇರ, ಸರಸ್ವತಿ, ಕಪಾಲಿ ಶಿವ, ಸ್ಥಾನಕಶಿವ (ಡಮರು ಅಗ್ವಿ), 
ನಗ್ನ ಮೋಹಿನಿ-ಸರ್ಪ, ಈಶಾನ, ಶಿವ, ಪಾರ್ವತಿ (ಅಕ್ಷಮಾಲಾ ತ್ರಿಶೂಲ 
ಹೂ) ಫಲ), ತ್ರಿಭಂಗದಲ್ಲಿ ತ್ರಿಪುರಾರಿ (ಅಕ್ಷಮಾಲಾ, ಬಾಣ್ಯ ss 
ರ್ಜನೀ), ಕುಬೇರ, ಭೈರವ-ನಾಯಿ, ನೃತ್ಯದುರ್ಗಾ. 

ಈಶಾನ್ಯ ದ ಮೂಲೆ-ನಂದಿಯ ಮೇಲೆ ಉಮಾಮಹೇಶ್ವರ. 

ಪೂರ್ವಕ ಗೋಡೆ-ಮನ್ಮಥ. 

ಅನೇಕ ವಿಗ್ರಹಗಳು ಕೆಳಗೆ ಬಿದ್ದಿವೆ. ಪೂರ್ವದಲ್ಲಿ ಇಂದ್ರನ ವಿಗ್ರಹ 
ಬಿದ್ದಿದೆ. ನವರಂಗದ ಮೇಲ್ಬಾವಣಿ ಕಂಬಗಳು ಕೇಶವದೇವಾಲಯ 
ದಲ್ಲಿದ್ದಂತೆ ಇವೆ. ನವರಂಗದಲ್ಲಿ ಪೂರ್ವದಿಂದ ಈ ವಿಗ್ರಹಗಳಿವೆ: ಸಪ 
ಮಾತೃಕಾ ವೀರಭದ್ರ ಗಣಪತಿ, ದಕ್ಷಿಣ ಗೂಡಿನಲ್ಲಿ ಗಣಪತಿ, ಉತ್ತರ 
ಗೂಡಿನಲ್ಲಿ ಸುಂದರವಾದ ಮಹಿಷಮರ್ದಿನಿ, ಷಣ್ಮುಖ, ಕೇಶವ, 
ಸೂರ್ಯನಾರಾಯಣ (ಅಭಯ ಪದ್ಮ, ಪದ್ಮ ದಾನ), ನಂದಿ. 

ಭುವನೇಶ್ವರಿಯಲ್ಲಿ ಅಷ್ಟದಿಕ್ಸಾಲಕರು, ಯಕ್ಷ ಯಕ್ಷಿಣೆಯರ್ಕು 
ಕಮಲ ಇವೆ. ನವರಂಗದ ಉತ್ತರ ಗೋಡೆಯ ಮೇಲೆ ಈಚೆಗೆ ವೇಣು 
ಗೋಪಾಲ, ಆತ್ರಿಹಿಡಿದ ಹನುಮಂತನನ್ನು ಬರೆದು ಕೆಳಗೆ "" ಶೀಬಿ 
ನರಸುಮ್ಹ್ಹಸ್ವಾಮಿ'' ಎಂದು ಬರೆದಿದೆ. 


ಇತರ ಸಣ್ಣ ಹೊಯ್ಸ ಳ ದೇವಾಲಯಗಳು ೧೦೩೭ 


ಸುಕನಾಸಿ ದ್ವಾರದಲ್ಲಿ ಜಾಲಂದ್ರ ದ್ವಾರಪಾಲಕರು, ಉಮಾ 
ಮಹೇಶ್ವರ, ಅದರಮೇಲೆ ತಾಂಡವೇಶ್ವರ, ದಿಕ್ಸಾ ಚಕರ ರು. ಗರ್ಭ 
ಗೃಹದ ದ್ದಾ ರದಲ್ಲಿ ಕೆಳಗೆ ತಾಂಡಧೇಶ್ವರ ಅದರಮೇಲೆ ಸಿಂಹಮುಖ 
ಇವೆ. ದೊಡ್ಡ ಪಾಣಿಪೀಠದಮೇಲೆ ಹಡನ ಕೇದಾರೇಶ್ವರ ಲಿಂಗ 
ದಂತಿರುವ ಕೋಣಶಿರೋಭಾಗವುಳ್ಳ ಲಿಂಗವಿದೆ. 

೪೩. ನೊಣವಿನಕೆರೆ: ತಿಸಟೂರಿಗೆ ಆಗ್ನೇಯದಲ್ಲಿ ಎಂಟು 
ಮೈಲಿ ದೂರವಿರುವ “ನೊಣಬನಕೆಕೆ'' ನೊಳಂಬರ ಕಾಲದಲ್ಲಿ ಪ್ರಸಿದ್ಧ 
ಪಟ್ಟಣವಾಗಿದ್ದಿತು. ಪಂಚಲಿಂಗ ದೇವಾಲಯಗಳಾದ ನೊಣಬೇಶ್ವರ, 
: ಶಾಂತೇಶ್ವರ, ಗರಿಗೇಶ್ವರ, ಚೋಳೇಶ್ವರ ಮತ್ತು ಕಲ್ಲೇಶ್ವರ ನೊಳಂಬರೆ 
ಕಾಲಕ್ಕೆ ಸೇರಿವೆ. ವೇಣುಗೋಪಾಲ ದೇವಾಲಯ ಹೊಯ್ಸಳ ಕಾಲಕ್ಕೂ 
ಜೇಟೀಶ್ವರ ವಿಜಯನಗರ ಕಾಲಕ್ಕೂ ಸೇರಿವೆ. ತರೀಕೆರೆ ರಸ್ತೆ ಹತ್ತಿರ 
ನೊಣಬೇಶ್ವರ ಮತ್ತು ಗರಿಗೇಶ್ವರ ಅಕ್ಕಪಕ್ಕಗಳಲ್ಲಿವೆ. ನೊಣಬೇಶ್ರರ ಗುಡಿ 
ಯನ್ನು ಮೊದಲು ತಿಕ ಕಟ್ಟಿ ದ್ದು, ಇತ್ತಿ ಹಿಗೆ ಇಟ್ಟ CAS 
ಕಟ್ಟ aed ಸಣ್ಣ ಗರ್ಭಗುಡಿಯಲ್ಲಿ 'ಚಪ್ಪಟಿ ತಲೆಯುಳ್ಳ ನಗವಿದೆ: 
ಸುತತಾಸಿಯ ad ಕಂಬಗಳು, ವಷ ನಾಲ್ದು ಕಂಬಗಳು, 
ಚತುರಸ್ತ್ರ ಅಷ್ಟಕೋಣ ಕುಂಭಾಕಾರ, ಕಂಠದಮೇಲೆ ಚಕ್ರಗಳನ್ನು 
ಹೊಂದಿವೆ. ನವರಂಗದ ಮೇಲ್ಭ್ಚಾವಣಿಯಲ್ಲಿ ಒಂಬತ್ತು ಫಲಕಗಳೂ 
ಮಧ್ಯದಲ್ಲಿ ನದ್ಮವೂ ಇವೆ. ನವರಂಗದ ದ್ವಾರದಮೇಲೆ ಲಾಳದ ಆಕಾರದ 
ಕೇರ್ತಿಮುಖಗಳು, ಲತಾಷಟ್ಟಿಕೆ ಮೇಲೆ ನಾಲ್ಕು ಅಂತಹ ಕೀರ್ತಿ 
ಮುಖಗಳೂ ಇವೆ. ಪಕ್ಕದಲ್ಲಿರುವ ಗರಿಗೇಶ್ವರವು ಇದೇ ರೀತಿಯಲ್ಲಿದೆ. 
ಸುಕನಾಸಿಯ ಪೂರ್ವದ ಮೂಲೆಯಲ್ಲಿರುವ ಸಣ್ಣ ಕಂಬಗಳು ಚತುರಸ್ರ 

ವಾಗಿದ್ದು ವ ತ್ತ ಪ ಗಳೆನ್ನು ಹೊಂದಿವೆ. ಈ ದೇವಾಲಯಗಳ ಮಧ್ಯೆ 
ಇರುವ Rs ಮೇಲೆ ಸಪ್ತಮಾತೃಕಾ ಮಹೇಶ್ವರಿ ವೈಷ್ಣವೀ ಬ್ರಾಹ್ಮೀ 
ಶಿವ ಕಪಾಲೀ ಮತ್ತು ಸರ್ಪಭತ್ರ, ಆಗ್ನೇಯದಲ್ಲಿರುವ ಹೊಲದಲ್ಲಿ 
ಚಾಮುಂಡಾ ಇಂದ್ರಾಣೀ? ಕೌಮಾರೀ ವಾರಾಹೀ, ಎರಡು ನಂದಿ, 
ಭೈರವ ವಿಗ್ರಹಗಳಿವೆ. ಗರಿಗೇಶ್ವರದ ಹಿಂದೆ ಶಾಂತೀಶ್ವರ ಸಾಧಾರಣ 
ವಾಗಿದೆ. ಆದರೆ, ನವರಂಗದ ಕಂಬಗಳು ಹೆಚ್ಚು ಅಲಂಕೃತವಾಗಿವೆ. 


೧೦೮ ಹೊಯ್ಸಳ ವಾಸ್ತುಶಿಲ್ಪ 


ಇಲ್ಲಿರುವ ನಂದಿಗೆ ಉದ್ದವಾದ ಗಂಟಿಗಳ ಸರ, ಪದ್ಮವುಳ್ಳ ಪಟ್ಟಿ ಇವೆ. 
ನೊಣವಿನಕೆರೆಯ ಕೋಡಿಯ ಹತ್ತಿರ ಇರುವ ಕಲ್ಲೇಶ್ವರ ಸಣ್ಣ ಗರ್ಭ 
ಗುಡಿಯಲ್ಲಿ ಲಿಂಗ ಸುಕನಾಸಿ ನವರಂಗಗಳನ್ನು ಹೊಂದಿದೆ. ನವರಂಗದ 
ಕಂಬ ಅಷ್ಟಾಸ್ರವಾಗಿವೆ. ಚೋಳರ ಕಾಲದಲ್ಲಿ ಬಹುಶಃ ೧೩೫೭೫೭ ೧/೨ 
ಅಂಗುಲ ಪ್ರಮಾಣದ ಇಟ್ಟಿಗೆಗಳಿಂದ ಗೋಡೆಯನ್ನು ಕಟ್ಟಿದ್ದರು. 
ಪನ ಶತಮಾನದ ಆದಿಭಾಗದಲ್ಲಿ ರಚಿತವಾಗಿರಬೇಕು. 
ಊರಿನ ಮಧ್ಯದಲ್ಲಿ ಗೋಪಾಲಸ್ವಾಮಿ ದೇವಾಲಯಕ್ಕೆ ದಕ್ಷಿಣದಲ್ಲಿ 
ಚೋಳೇಶ್ವರ ದೇವಾಲಯ ಕಣಶಿಲೆಯಿಂದ ಹನ್ನೊಂದನೆಯ ಶತಮಾನ 
ದಲ್ಲಿ ಶಿರ್ಮಿತವಾಯಿತು. 

ಹೊಯ್ಸಳರ... ಕಾಲದ ಗೋಪಾಲಸ್ವಾಮಿ ದೇವಾಲಯವು 
ತ್ರಿಕೂಟಬಾಚಲವಾಗಿದೆ. ಒಳಗಿನ ನವರಂಗ್ಯ ಪಶ್ಚಿಮದ ಸುಕನಾಸಿ, 
ಮೂರು ಗರ್ಭಗುಡಿಗಳು, ಗೋಪುರವಿಲ್ಲದ ಮಹಾದ್ವಾರ ಹೊಯ್ಸಳರ 
ಕಾಲಕ್ಕೆ ಸೇರಿವೆ. ಕಣಶಿಲೆಯ ಗೋಪುರ, ಮುಖಮಂಡಪ ಆರು ಕಂಬಗಳ 
ಹೊರಗಿನ ನವರಂಗ ಬಹುಶಃ ವಿಜಯನಗರ ಕಾಲದಲ್ಲಿ ಸೇರಿಸಲ್ಪಟ್ಟವು. 
ದಕ್ಷಿಣ ಗರ್ಭಗುಡಿಯಲ್ಲಿ ವೇಣುಗೋಪಾಲ, ಉತ್ತರದಲ್ಲಿ ಯೋಗ 
ನರಸಿಂಹ, ಪಶ್ಚಿಮದಲ್ಲಿ ಜನಾರ್ದನ ವಿಗ್ರಹಗಳು ಹೊಯ್ಸಳ ಕೆಲಸ 
ವಾಗಿವೆ. ಜನಾರ್ದನನು ಪದ್ಮವನ್ನು ಮುಂದಿನ ಬಲಗೈಯಲ್ಲಿ ಹಿಡಿದಿರು 
ವನು. ನವರಂಗದಲ್ಲಿ ವಿಜಯನಗರ ಕಾಲದ ವಿಷ್ತಕ್ಸೇನ ಆಳ್ವಾರರ 
ವಿಗ್ರಹಗಳಿವೆ. ಜನಾರ್ದನ ಮತ್ತು ದೇವಿಯರ ಉತ್ಸವ ವಿಗ್ರಹಗಳು 
ಜಾಜ್‌ ಕಾಲದ ಬಹಳ ಹಂಡರ ಮುಚಚ . ಚಾ 
ಹಣೆಯಲ್ಲಿ ನೀರರೇಖೆ ಇದೆ. 

ಬ್ಯಾಟರಾಯ ದೇವಸ್ಥಾ ನವನ್ನು ಕೋನೇರಿ ಜಂಬ ಎಂಬು 
ವನು ಸುಮಾರು ನಾನೂರು ವರ್ಷಗಳ ಬಂಜಿ ಕಟ್ಟಿ ಸಿದನು. ಇವನ ವಿಗ್ರ ಹ 
ನವರಂಗದ ಒಂದು ಕಂಬದ ಮೇಲಿದೆ. ಭತ್ಯ ನಿಲುವಂಗಿ es 
ವನು. ಇತರ ಕಂಬಗಳ ಮೇಲೆ ವೆಂಕಟೇಶ ವಿಗ್ರಹದ ಕೆಳಗೆ ಭಕ್ತ ವಿಗ್ರಹ 
ಗಳನ್ನು ಕೃಷ್ಣದೇವರಾಯ ಮುಂತಾದ ವಿಜಯನಗರ ರಾಜರಾಣಿಯರೆಂದು 
ಕರೆಯುವರು. ಗರ್ಭಗೃಹದಲ್ಲಿ ಸುಂದರವಾದ ವೆಂಕಟೇಶ ನಿಗ್ರಹನಿದೆ. 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೦೯ 


೪೪. ತಂಡಗ : ನೊಣವಿನಕೆಕೆಗೆ ಆಗ್ನೇಯದಲ್ಲಿ ಖಣಿ ಮೈಲಿ 
ದೂರದಲ್ಲಿರುವ ತಂಡಗವನ್ನು ಶಾಸನಗಳಲ್ಲಿ ಶಂಕರನಾರಾಯಣಪುರ 
ವೆಂದು ಕರೆಯಲಾಗಿದೆ. ಹೊಯ್ಸಳನಗರ ವಿನ್ಯಾಸದಂತೆ ಊರಿಕ ಮಧ್ಯ 
ದಲ್ಲಿ ಚೆನ್ನಕೇಶವ, ಆಗ್ನೇಯದಲ್ಲಿ ಮೂಲಸ್ಥಾನೇಶ್ವರ (ಮಲ್ಲೇಶ್ವರ) 
ದೇವಾಲಯಗಳಿವೆ... ತಂಡಗದಲ್ಲಿ ಶಾಲಿವಾಹನನು ಹುಟ್ಟಿದನೆಂದು 
` ಐತಿಹ್ಯವಿದೆ. 

ಚೆನ್ನಕೇಶವ ದೇವಾಲಯವು ೧೪ನೆಯ ಶತಮಾನದ ಹೊಯ್ಸಳ 
ಕಟ್ಟಡವಾಗಿದೆ. ನಕ್ಷತ್ರಾಕಾರದ ಜಗತಿ ಇಲ್ಲ. ಪೀಠದಲ್ಲಿ ಐದು ಪಟ್ಟಿಕೆ 
ಗಳು ಸಾಮಾನ್ಯವಾಗಿವೆ. ಗೋಡೆಯ ಮೇಲೆ ಸಣ್ಣ ಕಂಬಗಳೂ ಗೋಪುರ 
ಗಳೂ ಇವೆ. ಗರ್ಭಗುಡಿಯ ಮೇಲೆ ಕಲ್ಲಿನ ವಿಮಾನ ಮೂರು ಮೆಟ್ಟಿ 
ಲಾಗಿದೆ. ಹಳೆಯ ಕೈನಿಡಿಗೋಡೆಯ ಮೇಲೆ ಕೀರ್ತಿಮುಖಗಳು ಲತಾ 
ಪಟ್ಟಿ ಕೆಗಳು ಇವೆ. ನೈರುತ್ಯ ದಿಕ್ಕಿನಲ್ಲಿ ಭಗ್ಗವಾದ ಐದಡಿ ಎತ್ತರದ 
ಕೇಶವ ವಿಗ್ರಹವಿದೆ. ಗರ್ಭಗುಡಿಯ ಗೋಡೆಗಳಲ್ಲಿ ಸ್ಥಾನಕ ನಿಷ್ಣು, 
ಉಗ್ರನರಸಿಂಹ, ಬ್ರಹ್ಮೆ, ಉಮಾಮಹೇಶ್ವರ ವಿಗ್ರಹೆಗಳಿವೆ. ನೋಮ 
ಸೂತ್ರಕ್ಕೆ ಸಿಂಹಮುಖವಿದೆ. ಹೊರಗಿನ "ಕಲ್ಲುಗಳ ಮೇಲೆ ೧೪ನೆಯ 
ಶತಾಬ್ಬದ ಕನ್ನಡ ಅಕ್ಸರಗಳು ಕಲ್ಲುಗಳ ಸ್ಥಳವನ್ನು ಸೂಚಿಸುವುವು. 
(೪ವ. ೫ ವ=ವಾಯವ್ಯ) ಮತ್ತೆಲ್ಲಿಯೋ ಈ ಕಲ್ಲುಗಳನ್ನು ತಯಾರಿಸಿ 
ಇಲ್ಲಿಗೆ ಸಾಗಿಸಿ ಜೋಡಿಸಿರುವರು. ಮುಖಮಂಡಪದಲ್ಲಿ ಎರಡು ಬಳಪದ 
ಕಲ್ಲಿನ ಹೊಯ್ಸಳ ಸ್ತಂಭಗಳೂ ಮೇಲ್ಬಾವಣಿಯಲ್ಲಿ ಕಮಲವೂ ಇನೆ. 
ನೆಲದಮೇಲೆ ನಾಲ್ಕೂವರೆ ಅಡಿ ಉದ್ದದ ಭಕ್ತವಿಗ್ರಹವಿದೆ. ಬಹುಶಃ 
ದೇವಾಲಯವನ್ನು ಕಟ್ಟಿ ಸಿದ ನಾಯಕನಾಗಿರಬಹುದು. ಕೈಗಳನ್ನು 
ತಲೆಯ ಮೇಲಕ್ಕೆ. Edita ಧೋತಿ, ಕಟವಸ್ರ್ರ, ಕಾಲಿನ ಅಂದಿಗೆ, 
ಕಂಕಣ, ಭುಜಕೀರ್ತಿ, ಇತ್ಯಾದಿಗಳನ್ನು ಧರಿಸಿರುವನು. 

ನವರಂಗ ದ್ವಾರದ ಮೇಲೆ ನಳ ಸಂವತ್ಸರದ ಒಂದು ಶಾಸನವಿದೆ. | 
ಹೊಯ್ಸಳ ಅಕ್ಸರಗಳಾದುದರಿಂದ ಬಹುಶಃ ಕ್ರಿ. ಶ. ೧೩೧೬ ಆಗಿರ 
ಬಹುದು (ಕ್ರಿ. ಶ. ೧೫೩೬ ಎಂದು ಎಪಿಗ್ರಾಫಿಯ ಕರ್ಣಾಟಕದಲ್ಲಿ 
ಹೇಳಿರುವುದು ಬಹಳ . ಆಧುನಿಕ). ನವರಂಗದಲ್ಲಿ ಹೊಯ್ಸಳ ರೀತಿಯ 


೧೧೦ ಹೊಯ್ಸಳ ವಾಸ್ತುಶಿಲ್ಪ 


ಸ್ಮಂಭಗಳಿವೆ. ಮೇಲ್ಭಾ ವಣಿಗಳಲ್ಲಿ ಪದ್ಮವನ್ನು ಕೆತ್ತಿರುವರು. ಮಧ್ಯದ 
ಭುವನೇಶ್ವ ಶಿಯಲ್ಲಿಲತಾನ ಟ್ರಕೆಗಳೂ ಸಿಂಹಮುಖಗಳೂ ಇನೆ. ನವರಂಗದ 
ಪಶ್ಚಿಮ ಗೋಡೆಯಲ್ಲಿ Wy ಗೂಡುಗಳು ವಿಗ್ರಹಗಳಿಲ್ಲದೆ ಇವೆ. ಸುಕನಾಸಿ 
ದ್ವಾರದಲ್ಲಿ ಜಾಲಂದ್ರ, ಮೇಲೆ ಗಜಲಕ್ಷ್ಮೀ ವಿಗ್ರಹ ಇನೆ. ಮೇಲ್ಟಾವಣಿ 
ಯಲ್ಲಿ ಬೆಳಕು ಬರಲು ರಂಧ್ರ ಪಥಾ ಗರ್ಭಗುಡಿಯಲ್ಲಿ ಗರುಡಸೀಕದ 
ಮೇಲೆ ಐದಡಿ ಎತ್ತರದ ಕೇಶವ ವಿಗ್ರಹವಿದೆ. 

ಚಿನ್ನ ಕೇಶವ ದೇವಾಲಯಕ್ಕೆ. ಆಗ್ಫೇಯದಲ್ಲಿ ಇದಕ್ಕಿಂತ ಹಳೆಯ 
ದಾದ ಮಲ್ಲೇಶ್ವರ ದೇವಾಲಯ ಸಟ ನೊಣಬೇಶ್ರರ ಗುಡಿ 
ಯಂತೆ ಇದೆ. ಆದರೆ ಸುಕನಾಸಿ ಬಾಗಿಲು ಮುಚ್ಚಿದೆ. ನವರಂಗದ 
ಬಾಗಿಲು ಅಷ್ಟು ಅಲಂಕೃತವಾಗಿಲ್ಲ. ಸ್ತಂಭಗಳಲ್ಲಿ ಚಕ್ರಾಕಾರದ 
ಸಟ್ಟಿಕೆಗಳಿವೆ. ಭುವನೇಶ್ವರಿಯ ಏಕಶಿಲೆಯಲ್ಲಿ ಪದ್ಮವಿದೆ. ಬಹುಶಃ 
ಕ್ರಿ. ಶೈ ೧೦೦೦ದಲ್ಲಿ ನಿರ್ಮಿತವಾಗಿರಬಹುದು. ನವರಂಗದಲ್ಲಿ ಗಣೇಶ 
ಮತ್ತು ಆಸೀನ ಪಾರ್ವತಿ ವಿಗ್ರಹಗಳು, ಸುಕನಾಸಿಯಲ್ಲಿ ನಂದಿ, ನವರಂಗ 
ದ್ವಾರದ ಮುಂದೆ ಮತ್ತೊಂದು ನಂದಿ, ದೇವಾಲಯದ ಮುಂದೆ ಭೈರವ, 
ವೀರಭದ್ರ, ಇಂದ್ರಾಣೀ, ಕೌಮಾರೀ, ಮಾಹೇಶ್ವರಿ (ಸಪ್ತಮಾತೃಕಾ) 
ವಿಗ್ರಹಗಳಿವೆ... ದ್ವಾರದಲ್ಲಿರುವ ಎರಡು ಶಾಸನಗಳು ಇಮ್ಮಡಿ ವೀರ 
ಬಲ್ಲಾಳನ ಕಾಲದ ವೀರಗಲ್ಲುಗಳಾಗಿವೆ. ಮೂರನೆಯ ವೀರಗಲ್ಲು 
ಹೊಯ್ಸಳ ವಿಷ್ಣುವರ್ಧನನ ಕಾಲದ್ದಾಗಿದೆ. 

೪೫, ಹುಲಿಕಲ್‌ ; ತಂಡಗಕ್ಕೆ ಎರಡು ಮೈಲಿ ದಕ್ಷಿಣದಲ್ಲಿರುವ 
ಹುಲಿಕಲ್ಲಿನಲ್ಲಿ ಹೊಯ್ಸಳ ಕಾಲದ ಸಂಗಮೇಶ್ವರ (ಹಂಸೇಶ್ವರ) 
ದೇವಾಲಯವಿದೆ. ಮುಂಚೆ ಇದ್ದ ಕಮಶಠೇಶ್ವರ ದೇವಾಲಯದ ಕಲ್ಲು 
ಗಳಿಂದ ಇದನ್ನು ಕಟ್ಟಿ ದಂತೆ ಹೇಳಿದೆ. ಬಹುಶಃ ಗರ್ಭಗುಡಿ ಜೋಳ 
ಅಥವಾ ಗಂಗರ ಕಾಲದ್ದಾಗಿದೆ. ನವರಂಗದ ನಾಲ್ಬು'- ಕಂಬಗಳು 
ತಗ್ಗಾಗಿ ಹದಿನಾರು ಮೂಲೆಗಳನ್ನು ಹೊಂದಿವೆ. ನವರಂಗದಲ್ಲಿ ಏಳು 
ಹೆಜೆಯ ನಾಗ, ಸಪ್ರಮಾತೃಕಾ, "ಚಪ್ಪಟೆ ತಲೆಯುಳ್ಳ ಲಿಂಗ ಮತ್ತು 
ಪೀಠ (ಬಹುಶಃ ಕಮಶೇಶ್ವ ರ), ಐದಡಿ ಎತ್ತರದ ಹೊಯ್ಸೆಳ ಕಾಲದ 
ವೇಣುಗೋಪಾಲ, ಸೂರ್ಯ, ಜನಾರ್ದನ ವಿಗ್ರಹಗಳಿವೆ. 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೧೧ 


ಸಂಗಮೇಶ್ವರ ಗುಡಿಗೆ ಉತ್ತರದಲ್ಲಿ : ಮಲ್ಲೇಶ್ವರ (ಕಲ್ಲೇಶ್ವರ) 
ದೇವಾಲಯವಿದೆ. ಸಣ್ಣದಾದರೂ ಹೊಯ್ಸಳ ರೀತಿಗೆ ಉದಾಹರಣೆ 
ಯಾಗಿದೆ. ಹೊರಗಿನ ಗೋಡೆ ಮತ್ತು ಶಿಖರಗಳಿಗೆ ಪಕ್ಕದ ಕಾಲುವೆಯ 
ಮಣ್ಣು ಒತ್ತೆಕೊಟ್ಟಿರುವುದರಿಂದ ಭದ್ರವಾಗಿವೆ. ನವರಂಗದ 
ಮೇಲ್ಬಾನಣಿಯಲ್ಲಿ ಪದ್ಮಗಳಿವೆ. ಮಧ್ಯದ ಭುವನೇಶ್ವರಿಯನ್ನು ಮೂಲೆ 
ಕಲ್ಲುಗಳಿಂದ ಮೇಲಕ್ಕೆ ಎತ್ತರಿಸಿರುವರು. ನವರಂಗದ ಹಿಂಭಾಗದಲ್ಲಿ 
ಎರಡು ಗೂಡುಗಳಿವೆ. ಈಚಿನ ಗಣಪತಿ ಭೈರವ ವಿಗ್ರಹೆಗಳನ್ನಿಟ್ಟರುವರು. 
'ನವರಂಗದ ನೈರುತ್ಯ ಮೂಲೆಯಲ್ಲಿ ಷಣ್ಮುಖ, ಮಾಧವ (ಗದಾಚಕ್ರ 
ಶಂಖಪದ್ಮ), ನಾಗರಕಲ್ಲುಗಳು, ನಂದಿ, ನವರಂಗದಲ್ಲಿವೆ. ಗರ್ಭಗುಡಿಯ 
ಲಿಂಗ `ಸವೆದುಹೋದಂತಿದೆ... ದೇವಾಲಯದ ಆಗೆ ಯದಲ್ಲಿ ಒಂದು 
ಹೊಯ್ಸ ಳ ಶಾಸನ ಸಿಕ್ಕಿ ದೆ. 

ಸನ ವಿಷ್ಣು ಸತ ನೊಣವಿಕಕೆರೆಗೆ ಆಗ್ನೆ (ಯದಲ್ಲಿ ಎರಡು ಮೈಲಿ 
ದೂರದಲ್ಲಿರುವ ವಿಘ್ನ ಸಂತೆಗೆ ಇಗಣಸಂತೆ ಎಂಬ ಹೆಸರಿದ್ದಿತು. . ಇಲ್ಲಿ 
ನಾಲ್ಕು ದೇವಾಲಯಗಳಿವೆ. ' ತ್ರಿಕೂಟಾಚಲವಾದ ಲಕ್ಷ್ಮೀನರಸಿಂಹ 
ದೇವಾಲಯವನ್ನು ಕ್ರಿ. ಶ. ೧೨೮೬ರಲ್ಲಿ ಮೂರನೆಯ ನರಸಿಂಹನು 
ಆಳುತ್ತಿದ್ದಾಗ ಮೂವರು ಸಹೋದರರು ಕಟ್ಟಿಸಿದರು. ನಕ್ಷತ್ರಾಕಾರದ 
ಜಗತಿಯ ಮೇಲೆ ಮೂರು ಗರ್ಭಗುಡಿಗಳಿನೆ. ಪಶ್ಚಿಮ ಗರ್ಭಗುಡಿಗೆ 
ಮಾತ್ರ ಸುಕನಾಸಿ ಶಿಖರಗಳಿವೆ. ನವರಂಗದಲ್ಲಿ ನಾಲ್ಕು ಕಂಬಗಳು, 
ಮುಂದಿನ ಮುಖಮಂಡಪದಲ್ಲಿ ಕಟಾಂಜನ ಜಗತಿಗಳಿವೆ. ಅದಕ್ಕೆ 
ಮುಂದೆ ಉಪ್ಪರಿಗೆ ಅಥವಾ ಮಹಾದ್ವಾರದ ತಳಪಾಯ ಮಾತ್ರ ಇದೆ. 
ಹೊರಗೋಡೆಯ ಕೆಳಭಾಗದಲ್ಲಿ ಐದು ಸಾಲುಗಳಿವೆ. ಲತ್ತೆ ಕುಂಭ, 
ಮಕರ, ಪುಷ್ಪಸಟ್ಟಿಕೆಗಳಿವೆ. ಮೇಲ್ಭಾಗದಲ್ಲಿ ಗೋಡೆಯನ್ನು ' ಸಣ್ಣ 
ಸಂಬಗಳಿಂದ ವಿಭಾಗಮಾಡಿ ಅಂತರದಲ್ಲಿ ದೊಡ್ಡ ಪದ್ಮಗಳಿವೆ. 
ಕಾರ್ನೀಸಿನಲ್ಲಿ ಜೈತ ಕಮಾನು ಸುಂಭ ಮಕರ ಸೋಪು ಕೀರ್ತಿಮುಖ 
Mes ned ಇದರ ಮೇಲಿರುವ ಗೂಡುಗಳಲ್ಲಿ 
ಯಕ್ಷರು, ಈಶಾನ್ಯದಲ್ಲಿ ಲ್ಲಿ ಭೈರವ, ಲಕಿ ಕ್ಲೀನಾರಾಯಣ. ಮತ್ತು ಹಸನಿ 
ನರಸಿಂಹ ವಿಗ್ರಹಗಳಿವೆ. | 


೧೧೨ ಹೊಯ್ಸಳ ವಾಸ್ತುಶಿಲ್ಪ 


ಶಿಖರವು ಚಿತ್ರಪಟ್ಟಿಕೆಗಳಿಂದ. ಬಹಳ ಸುಂದರವಾಗಿದೆ. ನಾಲ್ಕು 
ಸಾಲು ಗೋಪುರಗಳು ಒಂದರಮೇಲೊಂದಿವೆ. ಮುಂಭಾಗ ಸುಕನಾಸಿಯೆ 
ಮೇಲೆ ಚಾಚಿಕೊಂಡು ಕೀರ್ತಿಮುಖ ಗರುಡವಿಗ್ರ ಹ ಹೊಂದಿದೆ. ಶಿಖರದ 
ಪೂರ್ವಮುಖದಲ್ಲಿ ಉಗ್ರನರಸಿಂಹ, ಗೋವರ್ಥನಧಾರಿ, ನೃತ್ಯಪಾರ್ವತಿ, 
ನಾರಾಯಣ ; ದಕ್ಷಿಣದಲ್ಲಿ ಯೋಗನರಸಿಂಹ, ವಾಮನ, ತಾಂಡವಶಿವ; 
ಪಶ್ಚಿಮದಲ್ಲಿ ಕಾಳಿಂಗಮರ್ದನ, ವೇಣುಗೋಪಾಲ, ನೃತ್ಯಲಕ್ಷ್ಮೀ, 
ಸ್ಥಾನಕವಿಷ್ಣು (ಚಕ್ರ ಗದಾ ಸದ್ಮ ಶಂಖ) ವಿಗ್ರಹಗಳು, ಪಶ್ಚಿಮ ಗರ್ಭ 
ಗುಡಿಯ ಹಿಂದೆ ಅಮರನಾರಾಯಣ ಮಂಟಪದ ಪಶ್ಚಿಮದಲ್ಲಿ ಮಹಿಷ 
ಮರ್ದಿಸಿ ಇವೆ. 

ಮುಖಮಂಟಪದಲ್ಲಿ ಎರಡು ಹೊಯ್ಸಳ ಸ್ತಂಭಗಳು ಅದ್ಭುತ 
ಕೆಲಸವನ್ನು ತೋರಿಸುವುವು. ಸ್ತಂಭಗಳ ಶೀರ್ಷದಲ್ಲಿ ಸಿಂಹಮುಖಗಳಿವೆ. 
ಮೂಲೆಗಳಲ್ಲಿ ಆನೆಗಳ ಮೇಲೆ ಸಿಂಹಗಳು ಎದ್ದು ನಿಂತಿವೆ. ಮುಖ 
ಮಂಡಸದ ಮೇಲ್ಜಾವಣಿಯಲ್ಲಿ ಅಷ್ಟದಿಕ್ಬಾಲಕರು ಸಿಂಹಮಯೂರ 
ಗಂಧರ್ವಗರುಡ ಇತ್ಯಾದಿಗಳು, ಇವುಗಳಮೇಲೆ ಶಿಖರಗಳು, ವೃತ್ತಗಳು, 
ಮಧ್ಯದಲ್ಲಿ ಕಮಲದ ಮೊಗ್ಗೂ ಇವೆ. ಕೈಸಿಡಿಗೋಡೆಯ ಮೇಲೆ ನೃತ್ಯ 
ಗಣೇಶ ವಿಗ್ರಹವಿದೆ. 

ನವರಂಗದ ನಾಲ್ಕು ಕಂಬಗಳು ಮತ್ತು ತೊಲೆಗಳು ಲತಾಪಟ್ಟಿಕೆ 
ಗಳಿಂದ ಅಲಂ ಕೃತವಾಗಿವೆ. ಮೇಲ್ಬಾವಣಿಯ ಅಂಕಣಗಳು ಸಿಂಹಮುಖ 
ಪದ್ಮಗಳನ್ನು ಹೊಂದಿವೆ. ಮಧ್ಯದ ಭುವನೇಶ್ವರಿಯಲ್ಲಿಯೂ ಮೂಲೆ 
ಕಲ್ಲುಗಳ ಮೇಲೂ ದಿಕ್ಟಾಲಕರು, ಯೋಧರು ಇರುವರು. ನವರಂಗದ 
ದಕ್ಷಿಣ ಗೋಡೆಯಲ್ಲಿ ಸುಂದರವಾದ ನಿದ್ಯಾಗಣಪತಿ, ಮಹಿಷಮರ್ದಿನಿ 
ವಿಗ್ರಹಗಳಿವೆ. ಮಹಿಷಮರ್ದಿನಿ ಎಡಗಾಲಿನ ಮೇಲೆ ನಿಂತು ಬಲಗಾಲಿ 
ನಿಂದ ಮಹಿಷವನ್ನು ತುಳಿಯುತ್ತ ರಾಕ್ಷಸನನ್ನು ಶೂಲದಿಂದ ತಿವಿಯು 
ತ್ತಿರುವಳು. ಅವಳ ಕೈಗಳಲ್ಲಿ ರಾಕ್ಷಸನನ್ನು ತಿವಿಯುತ್ತಿರುವ ಶೂಲ, 
ಪ್ರಯೋಗಚಕ್ರ, ಬತ್ತಳಿಕೆಯಿಂದ ತೆಗೆದ ಬಾಣ, ತ್ರಿಶೂಲಶಿಖರ ಉಳ್ಳ 
ಘಂಟಾ, ಖೇಟ, -ಧನುಸ್‌ ಮತ್ತು ರಾಕ್ಷಸನ ಕೇಶ ಇವೆ. ದಕ್ಷಿಣ 
ಗರ್ಭಗುಡಿಯ ದ್ವಾರದಲ್ಲಿ ದ್ವಾರಪಾಲಕರು, ಮೇಲೆ ವೇಣುಗೋಪಾಲ 


ಇತರೆ ಸಣ್ಣ ಹೊಯ್ಸಳ ದೇವಾಲಯಗಳು ೧೧ತ್ಲಿ 


ವಿಗ್ರಹಗಳಿವೆ. ಗರ್ಭಗುಡಿಯಲ್ಲಿ ಗರುಡಪೀಠದ ಮೇಲೆ ಐದು ಅಡಿ 
ಎತ್ತರದ ತ್ರಿಭಂಗದಲ್ಲಿ ನಿಂತಿರುವ ವೇಣುಗೋಪಾಲ ವಿಗ್ರಹವಿದೆ. 
ವೇಣುಗೋಪಾಲನು ಬಲತೊಡೆಯನ್ನು ಎಡಗಾಲ ಮೇಲಕ್ಕೆ ತಂದು 
ಎರಡು ಕೈಗಳಿಂದ ಕೊಳಲನ್ನು ಬಾರಿಸುತ್ತಿರುವನು. ಮೇಲೆ ತಮಾಲ 
ವೃಕ್ಷನಿದೆ. ತೋರಣದಮೇಲೆ ದೇವಿಯರು ಚಾಮರಧಾರಿಣಿಯರಿರುವರು. 
ಗೋಪಗೋಪಿಯರು ಗೋವುಗಳು ಖುಷಿ ದೇವತೆಗಳು ಗಾನವನ್ನು ಕೇಳು 
ತ್ತಿರುವರು. ವೇಣುಗೋಪಾಲನ ಬಲದಲ್ಲಿ ಚಕ್ರ ಗದಾ, ಎಡದಲ್ಲಿ ಶಂಖ 
ಪದ್ಮಗಳನ್ನು ಕೆತ್ತಿರುವರು. ತೋರಣದ ಅಂಚಿನಲ್ಲಿ ದಶಾವತಾರಗಳಿವೆ. 

ಉತ್ತರ ಗರ್ಭಗುಡಿಯ ದ್ವಾರದಮೇಲೆ ಯೋಗನರಸಿಂಹ, ಅದರ 
ಮೇಲೆ ಲಕ್ಷ್ಮೀನರಸಿಂಹ, ಪ್ರಹ್ಲಾದ, ಕಮಂಡಲು ಆನೆ ತೋರಣಗಳಿವೆ. 
ಲಕ್ಷ್ಮೀನರಸಿಂಹನು ಸುಖಾಸನದಲ್ಲಿ ಕುಳಿತು ಚಕ್ರ ಪದ್ಮ ಗದಾಶಂಖ 
ಗಳನ್ನು ಹಿಡಿದಿರುವನು. ಲಕ್ಷ್ಮಿಯು ಎಡತೊಡೆಯ ಮೇಲಿರುವಳು. 
ಬಹುಶಃ ಈ ಲಕ್ಷ್ಮೀನರಸಿಂಹ ನಿಗ್ರಹದಿಂದ ಅಥವಾ ಹೊಯ್ಸಳ ನರಸಿಂಹ 
ನಿಂದ ಈ ದೇವಾಲಯಕ್ಕೆ ಹೆಸರು ಬಂದಿತು. 

ಪಶ್ಚಿಮ ಗರ್ಭಗುಡಿಯ. ಮುಂದೆ ಮಾತ್ರ ಸುಕನಾಸಿ ಇದೆ. 
ಸುಕನಾಸಿಯ ದ್ವಾರದಮೇಲೆ ಲಕ್ಷ್ಮೀ-ನಾರಾಯಣ ವಿಗ್ರಹವಿದೆ. ಗರ್ಭ 
ಗುಡಿಯ ದ್ವಾರದ ಮೇಲೆ ಗಜಲಕ್ಷ್ಮಿ ಇದೆ. ಗರ್ಭಗುಡಿಯಲ್ಲಿ ಸುಮಾರು 
ಐದಡಿ ಎತ್ತರದ ಕೇಶವ ವಿಗ್ರಹ ಬಹುಶಃ ಉತ್ತಮ ದಶತಾಲದಲ್ಲಿ 
ಮಾಡಿರುವುದರಿಂದ ತೆಳುವಾಗಿ ಉದ್ದವಾಗಿ ಕಂಡುಬರುತ್ತದೆ. ಮುಖದಲ್ಲಿ 
ಸೌಂದರ್ಯ ಗಾಂಭೀರ್ಯಗಳಿವೆ. ಪಕ್ಕಗಳಲ್ಲಿ ದೇವಿಯರು, ತೋರಣದಲ್ಲಿ 
ಲತಾಷಟ್ಟಿಕೆ ಸಿಂಹಮುಖ ಮತ್ತು ದಶಾವತಾರಗಳು ಕಂಡುಬರುವುವು. 
ಮುಖಮಂಡಪಕ್ಕೂ ಮಹಾದ್ವಾರಕ್ಕೂ ಮಧ್ಯದಲ್ಲಿ ಎರಡು ನೀಲಿಕಲ್ಲಿನ 
ಆನೆಗಳು ಯೋಧರು ಇರುವರು. 

ಲಕ್ಷ್ಮೀನರಸಿಂಹ ದೇವಾಲಯಕ್ಕೆ: ಆಗ್ನೇಯದಲ್ಲಿ ಕಾಲುವೆ ಹತ್ತಿರ 
ಬಳಪದಕಲ್ಲಿನ ಬಾಲಲಿಂಗೇಶ್ವರ ಗುಡಿ ಇದೆ. ಇದು ತ್ರಿಕೂಟಾಚಲ 
ವಾಗಿದ್ದರೂ ಕೆತ್ತನೆ ಕೆಲಸ ಸಾಮಾನ್ಯವಾಗಿದೆ. ಶಿಖರವು ಪಿರಮಿಡ್‌ 
ಆಕಾರದಲ್ಲಿ ಏಳು ಮೆಟ್ಟಿಲುಗಳನ್ನು ಹೊಂದಿದೆ. ಒಂದೊಂದು ಮುಖ 

8 


೧೧೪ | ಹೊಯ್ಸಳ ವಾಸು ಶಿಲ್ಪ 


ದಲ್ಲೂ ಕೀರ್ತಿಮುಖ ಶೈವವಿಗ್ರಹಗಳಿವೆ.. ಸುಕನಾಸಿಯ ಮೇಲೆ ಜಾಚಿ 
ಕೊಂಡಿರುವ ಭಾಗದಲ್ಲಿ ಸಳ-ಹುಲಿ ವಿಗ್ರಹ ಸುಂದರವಾಗಿದೆ. ಗರ್ಭಗುಡಿ 
ಯಲ್ಲಿ ಸಣ್ಣ ಲಿಂಗವಿಜಿ. ಸುಕನಾಸಿಯ ಮೇಲ್ಛಾವಣಿಯಲ್ಲಿ ಪದ್ಮವನ್ನು 
ಕೆತ್ತಿರುವರು. ನವರಂಗದಲ್ಲಿ ಸಾಲು ದುಂಡಾದ ಕಂಬಗಳಿವೆ. ಮತ್ತೆರಡು 
ಗರ್ಭಗುಡಿಗಳು ಉತ್ತರ ದಕ್ರಿಣದಲ್ಲಿವೆ. ಇವುಗಳ ಮೂಲವಿಗ್ರಹಗಳು 
ಹೋಗಿವೆ. ಈಗ ಉತ್ತರ ಗರ್ಭಗುಡಿಯಲ್ಲಿ ಗಣೇಶ, ಎರಡು ವೀರಭದ್ರ, 
ಕೇಶವ, ನಾಗರಕಲ್ಲುಗಳು ಇವೆ. ವಿಜಯನಗರ ಕಾಲದಲ್ಲಿ ಕಂಬಗಳನ್ನು 
ಸೇರಿಸಿ ಮತ್ತೊಂದು ನವರಂಗವನ್ನು ಮಾಡಿದಂತೆ ಕಂಡುಬರುತ್ತದೆ. 
ವಿಘ್ನ ಸಂತೆಯ ಜ್ಸೈರವ(ಬೋರೆದೇವ) ಗುಡಿಯಲ್ಲಿರುವ, ಶವಾಸನದಮೇಲೆ 
ಕತ್ತಿ, ಡಮರು, ತ್ರಿಶೂಲ, ಪಾತ್ರೆ ಹಿಡಿದು ಕುಳಿತಿರುವ ಉಮಾಮಹೇಶ್ವರ, 
ಒಂದೂವರೆ ಅಡಿ ಎತ್ತರವಿರುವ ಭೈರವ ವಿಗ್ರಹಗಳು ಈ ದೇವಾಲಯದ 
ಮುಂದಿ ತಮ್ಮ ತಲೆಗಳನ್ನು ಕಡಿದು ಅರ್ಪಿಸುತ್ತಿರುವ ಮನುಷ್ಯರ ನೀರ 
ಕಲ್ಲುಗಳು, ಬನಶಂಕರಿ ದೇವಾಲಯದಲ್ಲಿರುವ ದೇವೀ ವಿಗ್ರಹ ಹೊಯ್ಸಳ 
ಕಾಲದ್ದಾಗಿದೆ. ಈ ದೇವಿಯು ಸುಖಾಸನದಲ್ಲಿ ಶವದಮೇಲೆ ಕುಳಿತು 
ಎಂಟು ಕೈಗಳಲ್ಲಿ ಕತ್ತಿ, ಅಕ್ಷಮಾಲೆ, ಸರ್ಪ, ತ್ರಿಶೂಲ, ಖೇಟ, ಡಮರು 
ಹಿಡಿದಿರುವಳು. ಆದರೆ ವಿಗ್ರಹವು ಭಗ್ಗೆವಾಗಿದೆ. 

೪೭. ನುಗ್ಗಿಹಳ್ಳಿ : ಜಿನ್ನರಾಯಪಟ್ಟಣಕ್ಕೆ ಹನ್ನೆರಡು ಮೈಲಿ 
ಈಶಾನ್ಯದಲ್ಲಿರುವ ನುಗ್ಗಿ ಹಳ್ಳಿ ಪ್ರಾಚೀನ ಪಟ್ಟಣವಾಗಿದೆ. ಶಾಸನದಲ್ಲಿ 
(ಚೆ. ರಾ. ಪಟ್ಟಿ ೨೩೮) ಹೊಯ್ಸಳ ಸೋಮೇಶ್ವರನ ದಂಡನಾಯಕನಾದ 
ಬೊಮ್ಮಣ್ಣನು ನುಗ್ಗಿಹಳ್ಳಿಯನ್ನು ಸೋಮನಾಥಪುರವೆಂಬ ಅಗ್ರಹಾರ 
ವನ್ನಾಗಿಮಾಡಿ ಶಕ ೧೧೬೮ ಪರಾಭವ (ಕ್ರಿ. ಶ. ೧೨೪೬) ಮತ್ತು ವಿಜಯ 
ಸಂವತ್ಸರಗಳಲ್ಲಿ ಕೇಶವ, ನರಸಿಂಹ, ಗೋಪಾಲ ವಿಗ್ರಹೆಗಳನ್ನೂ, ಕೀಲಕ 
(ಕ್ರಿ. ಶ. ೧೨೪೯) ಸಂವತ್ಸರದಲ್ಲಿ ಸದಾಶಿನನನ್ನೂ ಸ್ರತಿಸ್ಮಿಸಿದನು. 
ಅದಕ್ಕೂ ಮುಂಚೆ ಚೋಳರ ಕಾಲದಲ್ಲಿ ನುಗ್ಗಿಹಳ್ಳಿಗೆ ಒಂದು ಮೈಲಿ 
ಉತ್ತರದಲ್ಲಿರುವ. ೧೫೦ ಅಡಿ ಎತ್ತರದ ಗುಡ್ಡದಮೇಲೆ ಜಯಂ 
ಗೊಂಡೇಶ್ವರ ದೇವಾಲಯವಿದ್ದಿತು. ಇಲ್ಲಿರುವ ವಿಷ್ಣುವರ್ಧನನ ಶಾಸನ 
ದಿಂದ ಕ್ರಿ. ಶ. ೧೧೨೧ರಲ್ಲಿ ವಿಷ್ಣುವರ್ಧನನು ಜಯಂಗೊಂಡೇಶ್ವರ 


೧೧೦೧೮೫) ಐಂೀಂಜು ಳಂ coe Us 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೧೫ 


ಲಿಂಗಕ್ಕೆ ದಾನಮಾಡಿದಂತೆ ತಿಳಿದುಬರುತ್ತದೆ (ಜೆ. ರಾ. ಪಟ್ಟಿ ೨೬೦). 
ಈ ಗುಡಿಯನ್ನು ಕಣಶಿಲೆಯಿಂದ ಕಟ್ಟಿರುವರು. ಎರಡು ಗರ್ಭಗುಡಿಗಳ 
ಮೇಲೆ ಮೆಟ್ಟಿಲುಮೆಟ್ಟ ಲಾದ ಇಟ್ಟಿಗೆಗಳ ಶಿಖರಗಳಿವೆ. ಈ ಇಟ್ಟಿಗೆಗಳು 
೧೦೭೩೨ ಅಂಗುಲ ಪ್ರಮಾಣದಲ್ಲಿರುವುದರಿಂದ ಹೊಯ್ಸಳ ಕಾಲ 
ದ್ಹಾಗಿವೆ. ಉತ್ತರ ಗರ್ಭಗುಡಿಯಲ್ಲಿ ಸಣ್ಣ ಲಿಂಗ ಅದರ ಮುಂದಿನ 
ಸುಕನಾಸಿಯಲ್ಲಿ ನಂದಿ ಇವೆ. ದಕ್ಷಿಣ ಗರ್ಭಗುಡಿಯಲ್ಲಿ ತಗ್ಗಾದ ಪೀಠದ 
ಮೇಲೆ ಮೂರು ಅಡಿ ಎತ್ತರದ ವೀರಭದ್ರ ನಿಗ್ರಹವಿದೆ. ವೀರಭದ್ರನು 
ಕತ್ತಿ ತ್ರಿಶೂಲ ಡಮರುಗ ಗುರಾಣಿ ಹಿಡಿದಿರುವನು. ಲತಾತೋರಣವಿದೆ. 
ನವರಂಗದ ದ್ವಾರದಮೇಲೆ ಪದ್ಮ, ರುದ್ರಾಕ್ಷಸರ, ಲತಾಸಟ್ಟಿ ಕೆಗಳಿವೆ. 
ನವರಂಗದಲ್ಲಿ ಎಂಟು ದುಂಡಾದ ಕಂಬಗಳು, ಮೇಲ್ಬಾವಣಿಗಳಲ್ಲಿ 
ಪದ್ಮಗಳು ಇವೆ. ನವರಂಗದಲ್ಲಿ ನಾಗರು, ಶಿರವಿಲ್ಲದ ಕಪಾಲಿಶಿವ, 
ಭೇತಾಳ ನಾಯಿ ವಿಗ್ರಹವಿದೆ. ನವರಂಗದ್ವಾರದ ಪೂರ್ವದಲ್ಲಿ ಚತುರಸ್ರ 
ವಾದ ಕಂಬದಮೇಲೆ ಬಳಪದ ಕಲ್ಲಿನ ನಂದಿ ಇದೆ. ದೇವಾಲಯದ ಈಶಾನ್ಯ 
ದಲ್ಲಿರುವ ಕಣಶಿಲೆಯ ಗುಡಿಯಲ್ಲಿ ಭಕ್ತದಂಪತಿಗಳ ವಿಗ್ರಹೆಗಳಿವೆ. 
ಪುರುಷನು ಕುಲ್ಲಾನಿ. ಹಾರ, ಯಜ್ಞೋಪವೀತ, ಮೊಣಕಾಲವರೆಗೂ 
ಧೋತಿ, ಅಂದಿಗೆ ಕಂಕಣ ಮರದ ಪಾದುಕೆಗಳನ್ನು ಧರಿಸಿ ಬಲಗೈಯಲ್ಲಿ 
ಎತ್ತಿದ ಕಠಾರಿಯನ್ನು ಹಿಡಿದು ಎಡಗೈಯನ್ನು. ಸತ್ತಿಯ ಭುಜದ 
ಮೇಲಿಟ್ಟಿ ರುವನು. ಪತ್ಚಿಯು ಓಲೆ, ಸರ, ನಡುವಿನಿಂದ ಕೆಳಕ್ಸೆ ಸೀರೆ, 
ಕಂಕಣ, ಅಂದಿಗೆ ಮರದ ಪಾದುಕೆಗಳನ್ನು ಧರಿಸಿರುವಳು. ಬಲಗೈಯಲ್ಲಿ 
ಕಮಲ ಮತ್ತು ಎಡಗೈ ಮುರಿದುಹೋಗಿದೆ. ಕೇಶದಲ್ಲಿ ಧಮ್ಮಿಲ್ಲ 
ಪುಸ್ಪಸಟ್ಟಿಕೆ ಇದೆ. ಬಹುಶಃ ವಿಜಯನಗರ ಕಾಲದ ಪಾಳೆಯಗಾರನ 
ವಿಗ್ರಹನಿರಬಹುದು. | 

ನುಗ್ಗಿಹಳ್ಳಿಯ ಲಕ್ಷ್ಮೀನರಸಿಂಹ ದೇವಾಲಯ ಸೋಮನಾಥಪುರ 
ದೇವಾಲಯಕ್ಕಿಂತ ೨೦ ವರ್ಷ ಮುಂಚೆ ರಚಿತವಾಯಿತು. ವಿಜಯನಗರ 
ಕಾಲದಲ್ಲಿ ಕಣಶಿಲೆಯ ಈಗಿನ ನವರಂಗವನ್ನು ಮುಖಮಂಡಪದ ಮುಂದೆ 
ಕಟ್ಟಿದರು. ಅದರ ಮುಂದಿನ ಹಜಾರ ಮತ್ತು ಪಾತಾಳಾಂಕಣಗಳನ್ನು 
ಸುಮಾರು ೧೭೦೦ರಲ್ಲಿ ಸೇರಿಸಲಾಯಿತು. : ದಕ್ಷಿಣ ಮತ್ತು ಉತ್ತರದ 


೧೧೬ ಹೊಯ್ಸಳ ವಾಸ್ತುಶಿಲ್ಪ 


ಇಟ್ಟಗೆ ಗೋಪುರಗಳನ್ನು ಈಚೆಗೆ ಕಟ್ಟಿದಂತೆ ಕಂಡುಬರುವುದು. ಮುಖ್ಯ 
ದೇವರು ಕೇಶವನಾದರೂ ಲಕ್ಷ್ಮೀನರಸಿಂಹ ದೇವಾಲಯವೆಂಬ ಹೆಸರು 


ಬಂದಿದೆ. 

ಮೂಲ ಹೊಯ್ಸಳ ದೇವಾಲಯಕ್ಕೆ ಉಪ್ಪರಿಗೆ ಅಥವಾ ಮಹಾ 
ದ್ವಾರವಿದ್ದಿತು. ಬೆಳವಾಡಿ, ಇತ್ಯಾದಿ ದೇವಸ್ಥಾನಗಳಲ್ಲಿದ್ದಂತೆ ಮಹಾ 
ದ್ವಾರದಲ್ಲಿ ಎರಡು ಆನೆಗಳಿದ್ದವು. ಈಗ ಇವು ಹಜಾರದ ಮುಂದಿವೆ. 
ಈ ಗಜಗಳ ಸೊಂಡಿಲ ಪಕ್ಕಗಳಲ್ಲಿ ಇಬ್ಬರು ಕುದುರೆ ಸವಾರರು ದೌಡಾಯಿ: 
ಸುತ್ತಿರುವರು. ಅಂಗಳದ ಪಶ್ಚಿಮ ಭಾಗದಲ್ಲಿ ನಾಲ್ವಡಿ ಎತ್ತರದ ಜಗತಿಯ 
ಮೇಲೆ ದೇವಾಲಯವಿದೆ. ಜಗತಿಯು- ಗರ್ಭಗುಡಿ ಮುಖಮಂಡಪಗಳ 
ವಿನ್ಯಾಸವನ್ನೇ ಅನುಸರಿಸಿದೆ. ಆದರೆ ಇದರ ಆಧಾರವಾಗಿ ಆನೆಗಳು 
ವಿಗ್ರಹಗಳು ಇಲ್ಲ. ಗೋಡೆಯ ಕೆಳಭಾಗದಲ್ಲಿ ಚಿತ್ರಸಟ್ಟಕೆಗಳ ಸಾಲು 
ಗಳಿವೆ. ಕೆಳಗಿನ ಸಾಲಿನಲ್ಲಿ ಆನೆಗಳಿವೆ. ಆನೆಗಳ ಮೇಲೆ ಸಣ್ಣ ಮಾವುತ 
ರಿರುವರು. ಕೆಲವು ಆನೆಗಳಿಗೆ ಅಂಗರಕ್ಷೆಗಳಿವೆ. ಮೂಲೆಗಳಲ್ಲಿ ಎರಡು 
ಆನೆಗಳಿಗೆ ಒಂದೇ ತಲೆ ಇದೆ. ಈ ಸಾಲಿನ ಮೇಲೆ ಕುದುರೆ ಸವಾರರು 
ಯುದ್ಧಮಾಡುತ್ತ ಓಡುತ್ತಿರುವರು. ಇದರ ಮೇಲೆ ಲತೆ ಸಿಂಹಮುಖ 
ಕನಿ ಪಕ್ಷಿ ಜಿಂಕೆ ಇತ್ಯಾದಿಗಳಿವೆ. ಇದರ ಮೇಲಿನ ಪಟ್ಟಿಯಲ್ಲಿ ಪೌರಾಣಿಕ 
ಕಥೆಗಳು ಚಿತ್ರಿತವಾಗಿವೆ. ಉತ್ತರ ಗರ್ಭಗುಡಿಯಿಂದ ಭಾಗವತದ ಕಥೆ 
ಆರಂಭವಾಗಿದೆ: ಶಕಟಿ ಗೋಪರು ಕೃಷ್ಣನಿಗೆ ಬೆಣ್ಣೆ ಮೊಸರು ಕೊಡು 
ವುದು, ಕೃಷ್ಣನು ಬಾಯ್ತೆರೆದು ಯಶೋದೆಗೆ ವಿಶ್ವವನ್ನು ತೋರಿಸುವುದು, 
ಯಶೋದೆಯು ಕೃಷ್ಣನನ್ನು ದಂಡಿಸುವುದು, ಗೋಪರು ಇಂದ್ರ ಮತ್ತು 
ದಿಕ್ಬಾಲರೊಡನೆ ಯುದ್ಧ ಮಾಡುವುದು, ರಾಜನು ಬಾಲಕೃಷ್ಣನಸಿಗೆ 
ನಮಸ್ಕರಿಸುವುದು, ತೊಟ್ಟಿಲಿನಲ್ಲಿ ಕೃಷ್ಣ, ಪೂತನೀಸಂಹಾರ, ಶಕಟಾ 
ಸುರಭಂಜನ, ಯಮಳಾರ್ಜುನ, ನವನೀತ ಕೃಷ್ಣ ಮತ್ತು ಬೆಕ್ಕು, 
ನವನೀತವನ್ನು ಕದಿಯುವುದು, ಗೋಪಿಯರು ಕೃಷ್ಣನನ್ನು ಶಿಕ್ಷಿಸುವುದು. 
ಗಾಡಿಗಳಿಂದ ಮತ್ತು ಮನುಷ್ಯರು ಹೊತ್ತ ಅಡ್ಡೆ ಗಳ ಮಡಕೆಗಳಿಂದ 
ಬೆಣ್ಣೆ ಕದಿಯುವುದು, ರಾಧೆಯೊಡನೆ ಪ್ರೀತಿಸುವುದು, ಗೋಪರು, ವೇಣು 
ಗಾನ. ದಕ್ಷಿಣ ಗೂಡು-ಕಾಳಿಂಗಮರ್ದನ, ಗೋಪರ ನೃತ್ಯ, ಗೋವರ್ಥನ 
ಧಾರಣ, ಇಂದ್ರನು ಶರಣಾಗತನಾಗುವುದು. 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೧೭ 


ಪಶ್ಚಿಮ ಗೂಡು-ವೇಣುಗಾನ ಮತ್ತು ಗೋಪಿಯರ ನೃತ್ಯ, ಕೃಷ್ಣನು 
ಗೋಪಿಯರಿಗೆ ತತ್ತ್ಯೋಪದೇಶ ಮಾಡುವುದು, ರಾಸಕ್ರೀಡಾ, ಇಬ್ಬರು 
ಗೋಪಿಯರ ನಡುವೆ ಒಬ್ಬ ಕೃಷ್ಣ, ಗೋಪೀ ವಸ್ತ್ರಾ ೫೫ ದೇನುಕಾ 
ಸುರಭಂಜನ, ಗರ್ದಭಾಸುರ, ಕೃಷ್ಣನ ಮೆರವಣಿಗೆ, ಕೃಷ್ಣನು ಒಬ್ಬ 
ರಾಕ್ಸಸನನ್ನು ಕೊಲ್ಲುವುದು, ಬಲರಾಮ ಕೃ ಷ್ಣ ರ: ಮೆರವಣಿಗೆ, 
ಯಶೋದೆ-ಕೃ ಷ್ಣ ಮರಕ್ಕೆ ಕಟ್ಟ ದ ತೊಟ್ಟಿ ಲು, ಮಾಡೆ ಕೃ ಸ 
ಮ ie ಎ ಉ ಹು ಕರೆಯುವುದು, ಜಿ 
ಕೇಳುವುದು, ಇತ್ಯಾದಿ, ಅಕ್ರೂರನು ಕೃಷ್ಣ ಬಲರಾಮರೊಡನೆ ಬಂಡಿಯಲ್ಲಿ 
ಮಧುರೆಗೆ ಹೋಗುವುದು, ಗೋಪರು We: ಬೆಣ್ಣೆ ಹೊತ್ತು ಕೊಂಡು 
| ಹೋಗುವುದು, ಯಮುನೆಯಲ್ಲಿ ಕೃಷ್ಣನು ಅಕ್ರೂರನಿಗೆ ವಿಶ್ಚರೂಪವನ್ನು 

ತೋರಿಸುವುದು, ಮಂಡಪದಲ್ಲಿ ಆಯುಧಪೂಜೆ, ಕೃಷ್ಣ-ಕುಬ್ಬೆ, ಕೃಷ್ಣನು 

ರಾಕ್ಷಸರನ್ನು ಸಂಹೆರಿಸುವುದು, ಕೃಷ್ಣನ ಆಗಮನವನ್ನು ಕಂಸನಿಗೆ 
ತಿಳಿಸುವುದು, ಮಲ್ಲರಿಗೆ ಕೃಷ್ಣನನ್ನು ಕೊಲ್ಲಲು ಕಂಸನು ಆಜ್ಞೆ ಮಾಡುವುದು, 
ಆನೆಯನ್ನು ಸಂಹರಿಸುವುದು, ಮಲ್ಲಯುದ್ಧ, ಕಂಸನ ಆಶ್ಚರ್ಯ, ಕಂಸವ 

ಸ್ಯ; ಪಟ್ಟ ಕೆಯ ಮೇಲೆ ಮಕರಗಳ ಸಾಲು, ಅದರಮೇಲೆ ಹಂಸಗಳ 
ಸಾಲು ಇವೆ. 

ಗೋಡೆಯ ಮಧ್ಯಭಾಗದಲ್ಲಿ ಪೀಠ ತೋರಣಗಳ ಮಧ್ಯದಲ್ಲಿ ಮೂರು 
ಅಡಿ ಮೂರಂಗುಲ ಎತ್ತರದ ವಿಗ್ರಹಗಳಿವೆ. ಪೀಠಗಳಮೇಲೆ ಪದ್ಮ, 
ಗರುಡ, ಸಿಂಹ ಕೀರ್ತಿಮುಖ ಮುಂತಾದುವು ಚೆನ್ನಾಗಿ ಚಿತ್ರಿತವಾಗಿವೆ. 
ಲತಾತೋರಣಗಳಲ್ಲಿ ವೈವಿಧ್ಯವಿದೆ. ವಿಗ್ರಹೆಗಳು ನವತಾಲದಲ್ಲಿರುವುವು. 
ಅಂಗಗಳು ಕುಳ್ಳಾಗಿ ದಪ್ಪವಾಗಿವೆ. ಗುಡಿಯ ದಕ್ಷಿಣ ಭಾಗದ ವಿಗ್ರಹ 
ಗಳನ್ನು ನಂದಿಯ ಬಾಚೋಜನು, ಉತ್ತರ ಭಾಗದ ವಿಗ್ರಹಗಳನ್ನು ಮಲ್ಲಿ 
ತಮ್ಮನು ಮಾಡಿರುವರು. ಇವರ ಹೆಸರುಗಳು ಕಂಡುಬರುತ್ತವೆ. 

ಮುಖ್ಯ ನಿಗ್ರಹಗಳು: ಕಲ್ಪವೃಕ್ಷ, ಮೋಹಿನಿ-ದಕ್ಷಿಣಾಮೂರ್ತಿ, 
ಕೇಶವ, ಪಡ್ಮದಮೇಲೆ ಸ್ಥಾನಕಬ್ರ ಹ್ಮ. -ಚಾಮರಧಾರಿಣಿ, ವಿಷ್ಣು ನಿನ 
ಚತುರ್ವಿಂಶತಿ ಮೂರ್ತಿಗಳು-ಕನ್ನ ಡದಲ್ಲಿ ಹೆಸರುಗಳಿನೆ. ನಗ್ನ ಮೋಹಿಸಿ - 
ದಕ್ಷಿಣಾಮೂರ್ತಿ (ದಕ್ಷಿ EN ಕುಲಾನಿ ಫಮುಜಿಗಿ, ಪಾದುಕೆ 
ಗಳನ್ನು ಧರಿಸಿ ದಂಡಚಕ್ರಗಳನ್ನು ಹಿಡಿದಿರುವನು). 


೧೧೮ ಹೊಯ್ಸಳ ವಾಸು ಶಿಲ್ಪ 


ದೋಳೋತ್ಸವ-ಎರಡು ಬಾಳ (ತಾಳೆ?) ಗಿಡಗಳ ಮಧ್ಯದಲ್ಲಿರುವ 
ತೊಲೆಗೆ ಉಯ್ಯಾಲೆಯನ್ನು ಹಾಕಿ ಕೃಷ್ಣ ಮತ್ತು ದೇವಿ ಉಯ್ಯಾಲೆ 
ಆಡುತ್ತಿರುವರು. ಮರಗಳಿಂದ ಹಣ್ಣಿನ ಗೊಂಚಲು ತೂಗಾಡುತ್ತಿದೆ. 
ತೋರಣದಲ್ಲಿ ಕಪಿಗಳಿವೆ; ರತಿ ಮನ್ಮಥ-ಇವರ ಬಲದಲ್ಲಿ ಅಶ್ವಮುಖನಾದ 
ಸಂಗೀತಗಾರನು ಹಡಪವನ್ನು ಜಡಿದಿರುವನು; ಮಾಧವ- ಲಕ್ಷ್ಮೀ, 
ತಾಂಡವಗಣೇಶ-ಅಷ್ಟಭುಜಗಳಲ್ಲಿ ದಂತ, ಚಕ್ರ, ಪರಶು, ಸ್ವರ್ಗಹಸ್ತ, 
ಶ್ರಂಖ, ಪದ್ಮ, ಲಂಬಹಸ್ತ ಅಪೂಸ ಖಡಿದಿರುವನು. ಎಡದಲ್ಲಿ ದೇವಿ ಹೂವು 
ಮತ್ತು ಪಾತ್ರೆ ಹಿಡಿದಿರುವಳು. . ಮೂಷಕ ಮತ್ತು ಗಾಯನವಾದ್ಯಗಳು 
ಕೆಳಗಿವೆ. | 

ಅಮರನಾರಾಯಣ ಅಥವಾ ಪರವಾಸುದೇವ ಅನಂತಾಸನದಲ್ಲಿ 
ಕುಳಿತಿರುವನು. ಕೆಳಗೆ ಗರುಡ ಪ್ರಹ್ಲಾದ ಜೀವತೆಗಳೂ ಎಡಗಡೆ ದೇವಿ 
ಕಳಶ ಚಾಮರ ಹಿಡಿದಿರುವಳು. ಪೀಠದಲ್ಲಿ ಕನ್ನಡ ಶಾಸನ 
“ಶ್ರೀ ಆದಿಮೂರ್ತಿ ದೇವರನು ನಂದಿಯ ಬೈಜೋಜ ಮಾಡಿದ ಕಂಡಿಕೆ” 
(ಣೆ?). 

ಗೋವಿಂದ-ದೇವಿ, ಯೋಗನರಸಿಂಹ-ಇಬ್ಬರು ದೇವಿಯರು, 
ಗರುಡ-ಪ್ರಹ್ಲಾದ, ವಿಷ್ಣು-ದೇವೀ, ಸುಖಾಸನದಲ್ಲಿ ಕುಳಿತ ವರದರಾಜ 
(ಅಭಯ ಚಕ್ರ ಶಂಖ ದಾನ), ಕೆಳಗೆ “ ಅಲ್ಲಾಳ ಪೆರುಮಾಳ್‌,” ಹರಿಹರ, 
ಮಧುಸೂದನ- ದೇವಿ (ಪಾಶ-ಕಳಶ), ತ್ರಿವಿಕ್ರಮ-ಗಂಗಾ-ವಾಮನ- 
ಬಲಿ-ಶುಕ್ರ, ತ್ರಿವಿಕ್ರಮ, ಎಡದಲ್ಲಿ ನಾಗಕನ್ಯೆ ಹಾರವನ್ನು ಹಿಡಿದಿರು 
ವಳು; ಭೈರವ-ಭೇತಾಳ, ಎಲುಬು ಕಂಡುಬರುವ ದುರ್ಗ ನರ್ತಿಸು 
ವುದು-ಭೇತಾಳ ; ವಾಮನ, ಶ್ರೀಧರ, ಫಲಕ್ಕೆ ಕಾದಾಡುವ ಎರಡು ಕಪಿ, 
ಗೋವರ್ಥನಧಾರಿ-ತೋರಣದಲ್ಲಿ ಕಪಿಗಳು, ಎಡದಲ್ಲಿ ಯುವತಿಯು 
ತನ್ನ ಕೆವಿ ಓಲೆಯನ್ನು ಕನ್ನಡಿಯಲ್ಲಿ ನೋಡುತ್ತಿರುವಳು (ಮೋಹಿನಿ 
ಅಥವಾ ಲಕ್ಷ್ಮೀ). ಕನ್ನಡ ಶಾಸನ“ ಹ (ಹಿ?)ರಿ ಬಿರಿದ ರೂವಾರಿ 
ಗಿರವಜ್ರದಂಡನಿರಿದ ಪ್ರಸಾದಿ ಮಸ್ತಕ ಶೂಲ ರೊವರಿ (ದಿನಂ)ಇಯ 
ಬೈಜೋಜ ಮಾಡಿದ ರೂವಾರ ಶ್ರೀ ಶ್ರೀ ಶ್ರೀ.'' ಉಗ್ರನರಸಿಂಹ-ಗರುಡ, 
ಲಕ್ಷ್ಮೀ-ಪ್ರಹ್ಲಾದ ; ಹೃಷೀಕೇಶ-4 ರಿಷಿಕೇಸ,? 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೧೯ 


ದಕ್ಷಿಣ ವಿಗ್ರಹೆಗಳು ಸಣ್ಣಗಿವೆ-ವರಾಹ, ದೇವಿಯರು, ಶಾಸನ 
“ಲೋಕರತಿ ೫ಕೆ ಒಂದು.” ಸುಖಾಸನದಲ್ಲಿ ದುರ್ಗಾ, ಆಸೀನ ನರಸಿಂಹ 
ಸ್ಥಾನಕ ಸದ್ಮನಾಭ, ವೇಣುಗೋಪಾಲ, ಸೂರ್ಯ-ಖುಹಿಗಳು, ಪರಿವಾರ- 
ಛಾಯಾದೇವಿಯರು, ಅರುಣನು ಸಪ್ತಾಶ್ಚಗಳನ್ನು ಓಡಿಸುತ್ತಿರುವುದು, 
ಪಾದಗಳು ಕಾಣಿಸುತ್ತವೆ; ದಾಮೋದರ. 

ಪಶ್ಚಿಮದ ಗೂಡುಗಳು- ನಾರಾಯಣ ದೇವಿಯರು; ಗೂಡಿನ ಒಳಗೆ 
ಹರಿಹರ (ಅಕ್ಷಮಾಲಾ ತ್ರಿಶೂಲ ಚಕ್ರ ಪಾತ್ರ) ಚಂಡಿಕೇಶ; ಆಸೀನ 
ದೇವಿಯರು-ಪಾರ್ವತಿ (ಅಕ್ತಮಾಲಾ ತ್ರಿಶೂಲ ಫಲ-ಶಾಸನ “ರೂವಾರಿ 
ಮಲ್ಲಿತಮ್ಮನ ಬಾವ(?) ಬಾಗಿಯ ರೂವಾರಿ”), ಲಕ್ಷ್ಮೀ (ಅಕ್ಷಮಾಲಾ 
ಚಕ್ರ ಶಂಖ ಗದಾ); ಸರಸ್ಪತೀ (ಅಕ್ಷಮಾಲಾ ದಂಡ: ಅಂಕುಶ ಕಳಶ); 
ಸಂಕರ್ಷಣ, « ಸಂಕರುಸನ” ಪಾರಿಜಾತಾಸಹರಣ-ಇಂದ್ರಶಚೀ. 
"" ಮಲ್ಲಿತಮ್ಮ” ಗರುಡನ ಮೇಲೆ ಕೃಷ್ಣ ಸತ್ಯಭಾಮೆ (ಕಶ್ಯಪ ವಿನತೆ 
ಯರಲ್ಲ. ಗರುಡನ ಕೈಯಲ್ಲಿ ಪಾರಿಜಾತವಿದೆ); ವಾಸುದೇವ. 

ಉತ್ತರದ ಗೂಡು-ಯೋಗನಾರಾಯಣ, ಎಡಗಡೆ ಲಕ್ಷ್ಮೀ (ಪದ್ಮ 
ಅಂಕುಶ ಪಾಶ ಪದ್ಮ, ""ಲಕ್ಷ್ಮೀ?'); ಬಲಗಡೆ ಭೂಮಾ (ಪದ್ಮ ಅಂಕುಶ 
ಪಾಶ ಕಳಶ) ; ಗೂಡಿನ ಒಳಗೆ ಶಾರದಾ, ಕುಳಿತಿರುವ ಹಯಗ್ರೀವ 
(ಯೋಗಮುದ್ರಾ ಅಕ್ಷಮಾಲಾ ಪುಸ್ತಕ ಫಲ); ಎಡಗಡೆ ಸರಸ್ವತಿ, ಬಲಗಡೆ 
ಗಣೇಶ, ಪ್ರದ್ಯುಮ್ನ, ಧರಣೀ-ವರಾಹ್ಕ, ವೇಣುಗೋಪಾಲ (ಮಲ್ಲಿತಮ್ಮ 
ಬೈಜೋಜನ ವಿಗ್ರಹೆದೊಡನೆ ಹೋಲಿಸಿ); ಗರುಡ, ಅನಿರುದ್ಧ-ನೃತ್ಯ 
ಮಾಡುತ್ತಿರುವ ಉಷಾ ಎರಡು ಕೈಗಳಲ್ಲೂ ಜಡೆಗಳನ್ನು ಹಿಡಿದಿರುವಳು 
(ಹೊಸಹೊಳಲಿನಲ್ಲೂ ಅನಿರುದ್ಧ ನೊಡನೆಉಸೆ ಇರುವಳು); ಹಲಾಯುಧ, 
ಪುರುಷೋತ್ತಮ, ಅಷ್ಟಭುಜಲಕ್ಷ್ಮಿ (ಅಭಯ ಪದ್ಮ ಚಕ್ರ ಸ್ವರ್ಗಹಸ್ತ 
ಶಂಖ ಫಲ ಲಂಬಹೆಸ್ತ ದಾನ, ಎಡಗಡೆ ಮೃದಂಗ ಬಲಗಡೆ ಡವಣೆ 
ಬಾರಿಸುವವರು), ಮಹಿಷಮರ್ದಿನಿ (ಮಲ್ಲಿತಮ್ಮ “ದುರ್ಗಿೀ”); ಮೋಹಿನಿ 
ಸರ್ಪ ಹಿಡಿದು ನೃತ್ಯಮಾಡುತ್ತಿರುವಳು ; ಅಧೋಕ್ಷಜ; ಕಾಳಿಂಗ 
ಮರ್ದನ-ನಾಗಿಣಿಯರು; ಸ್ಥಾನಕ ನರಸಿಂಹ; ಅರ್ಜುನ-ಮತ್ಸ್ಯಯಂತ್ರ 
ತೈಲಸಾತ್ರೆ, ಹೂಮಾಲೆ ಹಿಡಿದ ದ್ರೌಪದೀ; ಸಮಭಂಗದಲ್ಲಿ ನಿಂತ ದೇವೀ 


೧೨೦ ಹೊಯ್ಸಳ ವಾಸ್ತುಶಿಲ್ಪ 


(ಫಲ ಗದಾ ಖೇಟ ಪಾತ್ರೆ-ಮೋಹಿನೀ?) ಮತ್ತು ಬಲದಲ್ಲಿ ದಕ್ಷಿಣಾ 
ಮೂರ್ತಿ ; ಮೋಹಿನೀ-ಕಸಿ, ಅಚ್ಯುತ, ಪರಶುರಾಮ, ಸುಖಾಸನದಲ್ಲಿ 
ಲಕ್ಷ್ಮೀನಾರಾಯಣ, ಜನಾರ್ದನ, ತಾಯಿ ಮಗು, ಅಷ್ಟಭುಜ ಶಾರದಾ 
ನೃತ್ಯ (ಅಕ್ಷಮಾಲಾ ಫಲ ಅಂಕುಶ ಸ್ವರ್ಗಹಸ್ತ ಪಾಶ ಪದ್ಮ 
ಲಂಬಹಸ್ತ ಪುಸ್ತಕ); ರಾಕ್ಷಸನಮೇಲೆ ಹಯಗ್ರೀವ (ಅಷ್ಟ ಭುಜ 
ಗಳಲ್ಲಿ ಬಾಣ ಗದಾ ಚಕ್ರ ಕತ್ತಿ ಶಂಖ ಖೇಟ ಧನು ಪದ್ಮ), ಬಲದಲ್ಲಿ 
ಯುವತಿಯು ಉದ್ದವಾದ ಬಾಲವುಳ್ಳ ಪಕ್ಷಿಯನ್ನು ಬಲಗೈಮೇಲೆ 
ಹೊಂದಿರುವಳು ; ಉಪೇಂದ್ರ ; ಕೋದಂಡರಾಮ ಲಕ್ಷ್ಮಣ ಹನುಮಂತ 
ಸೀತಾ; ಹರಿ; ಪದ್ಮಾಸನದಲ್ಲಿ ದ್ವಿಭುಜ ವಿಷ್ಣು-ಬಲಗೈ ಯಲ್ಲಿ ಮೋದಕ .: 
ಪಾತ್ರೆ, ಎಡಗೈಯಲ್ಲಿ ಕಳಶ, ಹಿಂದೆ ಬಲದಲ್ಲಿ ಚಕ್ರ, ಎಡದಲ್ಲಿ ಶಂಖ, 
ತೋರಣದಲ್ಲಿ ದಶಾವತಾರ, ಪೀಠದಲ್ಲಿ ಗರುಡ-""ಮಲ್ಲಿತಮ್ಮ' ಶ್ರೀಕೃಷ್ಣ; 
ಕಾಮಥೇನು, ಛತ್ರ, ಇಬ್ಬರು ದೇವಿಯರು ನೀಠದಲ್ಲಿ ಐದು ಸಾಲು-ಗಜ 
ಅಶ್ವ ನಾಗ ಕಳಶ ಗೋಪುರಗಳು-ಅಪೂರ್ವವಾದ ವಿಗ್ರಹ. ಈ ದೊಡ್ಡ 
ನಿಗ್ರಹಗಳ ಮೇಲೆ ಮೇಲ್ಬ್ರಾವಣಿಯ ಬೋದಿಗೆಗಳು ಕೇರ್ತಿಮುಖಗಳಿಂದ 
ಅಲಂಕೃತವಾಗಿವೆ. ಬಹುಶಃ ಇಲ್ಲಿನವರೆಗೆ ಕೆಳಗಿನ ಅಂತಸ್ತು ಇದ್ದಿತು. ಕಲ್ಲಿ 
ನಿಂದ ಕಟ್ಟಿಸಿದ ಗೋಡೆಯನ್ನು ಎತ್ತರಿಸಿದಂತೆ ಕಂಡುಬರುತ್ತದೆ. ಈ 
ಕಾರ್ನೀಸು ಮೇಲೆ ಗೋಪುರಗಳಲ್ಲಿ ಅನೇಕ ಸಣ್ಣ ನಿಗ್ರಹೆಗಳಿನೆ. ಇವು 
ಗಳಲ್ಲಿ ಸೂರ್ಯ-ಛಾಯಾ, ನೃತ್ಯಲಕ್ಷ್ಮ್ಮಿ, ದಶಾವತಾರಗಳು, ಸಮುದ್ರ 
ಮಥನ, ಅನಂತಶಾಯಿವಿಗ್ರಹಗಳೂ ಗಮನಾರ್ಹವಾಗಿವೆ. ಈ ವಿಗ್ರಹಗಳ 
ಮೇಲೆ ಶಿಖರಗಳ ಸಾಲು ಇದೆ. ಮೇಲ್ಬ್ಭಾವಣಿಯ ಬೋದಿಗೆ ಮೇಲೆ 
ಕೀರ್ತಿ ಮುಖ, ಸಿಂಹ, ನರ್ತಕ ಕಪಿ, ಹೆಂಸ, ಇತ್ಯಾದಿ ವಿಗ್ರಹಗಳಿವೆ. 
ಇದರ ಮೇಲೆ ನಾಲ್ವಡಿ ಎತ್ತರದ ಕೈಪಿಡಿ ಗೋಡೆ ಇದೆ. ಇಲ್ಲಿನ ಕಂಬ 
ಶಿಖರಗಳಲ್ಲಿ ಯಕ್ಷರು ನಿಷ್ಣುನಿನ ಸ್ಥಾನಕ ರೂಪಗಳೂ ಇವೆ. 

ದಕ್ಷಿಣ ಮತ್ತು ಉತ್ತರ ಗೋಪುರಗಳನ್ನು ಇಟ್ಟಿಗೆ ಗಾರೆಯಿಂದ 
ಇತ್ತೀಚೆಗೆ ಕಟ್ಟಿರುವರು. ಇವುಗಳ ಭಾರದಿಂದ ಗೋಡೆಗಳು ಬಗ್ಗಿವೆ. 
ಮುಖ್ಯ ಗೋಪುರ ಬಳಪದಕಲ್ಲಿನಿಂದ ಕಟ್ಟಿದ ಮೂರು ಅಂತಸ್ತಿನದಾಗಿದೆ. 
ಇದರ ಮೇಲೆ ಆಮಲಕ ಕಳಶಗಳಿವೆ. ಸುಕನಾಸಿ ಮೇಲೆ ಚಾಚಿರುವ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೨೧: 


ಭಾಗದಲ್ಲಿ ಕೀರ್ತಿಮುಖ ಗರುಡ ಇವೆ. ಕೇರ್ತಿಮುಖದ ಕೆಳಗೆ ನಾಲ್ಕು 
ಭುಜದ ಯಕ್ಷ ವಿಗ್ರಹವಿದ್ದಿತು. ಸಳ-ವ್ಯಾಫು ವಿಗ್ರಹ ಅದೃಶ್ಯವಾಗಿದೆ. 
ಪಾತಾಳಾಂಕಣ ಹಜಾರ ಹೊರಗಿನ ನವರಂಗಗಳು ವಿಜಯನಗರ ಕಾಲದ 
ಕಟ್ಟಿಡಗಳು. ಮುಖಮಂಡಪ ಹೊಯ್ಸಳ ಕಾಲದ್ದು. ಇಲ್ಲಿ ನಾಲ್ಕು 
ದುಂಡಾದ ಕಂಬಗಳಿವೆ. ಭುವನೇಶ್ವರಿಯಲ್ಲಿ ವಿಗ್ರಹಗಳೂ ಸಿಂಹಗಳೂ 
ಇವೆ. ನವರಂಗದ್ವಾರದ ಮೇಲೆ ಸರಸ್ವತಿ ನೀಣೆಯನ್ನು ಬಾರಿಸುತ್ತಿರು 
ವಳು. ಗಜಲಕ್ಷ್ಮಿ ಇಲ್ಲ. ನವರಂಗದ ಪಶ್ಚಿಮ ಗೋಡೆಯ ಹತ್ತಿರ ಗಣೇಶ 
ಮಹಿಷಮರ್ದಿನಿ ವಿಗ್ರಹಗಳಿವೆ. ನವರಂಗದ ನಾಲ್ಕು ಕಂಬಗಳು 
ದುಂಡಾಗಿವೆ. ಒಂಬತ್ತು ಅಂಕಣಗಳ ಮೇಲ್ಬಾವಣಿಗಳಲ್ಲಿ ರೇಖಾಚಿತ್ರ 
ಗಳಿವೆ. ಐದನೆ ಮತ್ತು ಎಂಟನೆಯ ಮೇಲ್ಭಾವಣಿಗಳಲ್ಲಿ ಮಾತ್ರ ಯಕ್ಷರು 
ಅಸ್ಟದಿಕ್ಬಾಲಕರು ಇರುವರು. ಮಧ್ಯದ ಭುವನೇಶ್ವರಿಯಲ್ಲಿ ಅಷ್ಟದಿಕ್ಬಾಲ 
ಕರು, ಸಿಂಹಗಳ ಸಾಲು, ನಕ್ಷತ್ರಾಕಾರದ ಮತ್ತು ವೃತ್ತಪಟ್ಟಿಕೆಗಳೂ ಇವೆ; 

ದಕ್ಷಿಣ ಗರ್ಭಗುಡಿಗೆ ಸುಕನಾಸಿ ಇಲ್ಲ. ದ್ವಾರದಮೇಲೆ ಅಮರ 
ನಾರಾಯಣ ವಿಗ್ರಹವಿದೆ. ಒಳಗೆ ಗರುಡಪೀಠದ ಮೇಲೆ ಸುಂದರವಾದ 
ವೇಣುಗೋಪಾಲ ವಿಗ್ರಹವಿದೆ. ಮೇಲ್ಭಾವಣಿಯಲ್ಲಿ ಪದ್ಮ ಕೆತ್ತಿದೆ. 

ಉತ್ತರ ಗರ್ಭಗುಡಿ ದ್ವಾರದಮೇಲೆ ಲಕ್ಷ್ಮೀನರಸಿಂಹ, ಅದರಮೇಲೆ. 
ಮಕರಗಳ ಮಧ್ಯದಲ್ಲಿ ಯೋಗನರಸಿಂಹ ವಿಗ್ರಹಗಳಿವೆ. ಗರುಡಪೀಠದ 
ಮೇಲೆ ಸುಖಾಸನದಲ್ಲಿ ಲಕ್ಷ್ಮೀೀನರಸಿಂಹನು ಕುಳಿತಿರುವನು. 

ಪಶ್ಚಿಮದ ಸುಕನಾಸಿ ದ್ವಾರದಮೇಲೆ ಲಕ್ಷ್ಮಿ. ಅದರ ಮೇಲೆ 
ಎರಡು ಹಂಸಗಳ ಮಧ್ಯದಲ್ಲಿ ಒಂದು ವಿಗ್ರಹವೂ ಇವೆ. ಗರ್ಭಗುಡಿಯ. 
ದ್ವಾರದಮೇಲೆ ಲಕ್ಷ್ಮೀನಾರಾಯಣ ಕೇಶವ ವಿಗ್ರಹಗಳಿವೆ. ಗರುಡ 
ಪೀಠದ ಮೇಲೆ ನಾಲ್ಕೂವರೆ ಅಡಿ ಎತ್ತರದ ಕೇಶವಮೂರ್ತಿ ಇದೆ. 
ಮೂರು ಗರ್ಭಗುಡಿಗಳ ವಿಗ್ರಹಗಳ ತೋರಣಗಳ ಮೇಲೆ ದಶಾವತಾರ 
ಗಳಿವೆ. ಮಹಾದ್ವಾರ ಅಥವಾ ಉಪ್ಪರಿಗೆ ಹೊಯ್ಸಳರ ಕಾಲದ ದುಂಡಾದ 
ಸ್ತಂಭಗಳನ್ನು ಹೊಂದಿದೆ. 

ಕೇಶವ ದೇವಾಲಯಕ್ಕೆ ಈಶಾನ್ಯದಲ್ಲಿ ೧೨೪೯ರಲ್ಲಿ ನಿರ್ಮಿಸಿದ 
ಸದಾಶಿವ ದೇವಾಲಯವಿದೆ. ಮಹಾದ್ವಾರ, ಸ್ತಂಭಗಳು, ಪಾತಾಳಾಂಕಣ, 


೧೨೨ ಹೊಯ್ಸಳ ವಾಸ್ತುಶಿಲ್ಪ 


ಮುಖಮಂಡಪ, ಹೊರಗಿನ ನವರಂಗ್ಕ ಪಾರ್ವತಿ ಗುಡಿಗಳನ್ನು ವಿಜಯ 
ನಗರ ಪಾಳೆಯಗಾರರ ಕಾಲದಲ್ಲಿ ಸೇರಿಸಿರುವರು. 

ನವರಂಗದ ಪಶ್ಚಿಮ ಭಾಗದಲ್ಲಿ ಒಂದು ಅಂಕಣ, ಎರಡು 
ಸ್ತಂಭಗಳು-ಸಣ್ಣ ಮುಖಮಂಡಹಪದಲ್ಲಿ ಅಷ್ಟಕೋಣ ನಕ್ಷಶ್ರಾಕಾರ 
ವಿನ್ಯಾಸದಲ್ಲಿನೆ. ಗರ್ಭಗುಡಿಯನ್ನು ಇದೇ ನಿನ್ಯಾಸದಲ್ಲಿ ಕಟ್ಟಿದೆ. ಪ್ರ 
ದೇವಾಲಯದಲ್ಲಿ ಮಾತ್ರ ಈ ನಿನ್ಯಾಸ ಕಂಡುಬರುತ್ತದೆ. ಈ ಮುಖ 
ಮಂಡಪದ ಮೇಲ್ಬಾವಣಿಯಲ್ಲಿ ದಿಕ್ಬಾಲಕರೂ ವೃತ್ತಗಳೂ ಇವೆ. 

ನವರಂಗದ ದ್ವಾರಗಳು ದಕ್ಷಿಣ ಮತ್ತು ಪೂರ್ವಾಭಿಮುಖಗಳಾಗಿವೆ. 
ಬಹುಶಃ ದಕ್ಷಿಣದಲ್ಲಿ ಮುಖ್ಯ ದ್ವಾರನಿದ್ದಿತು. ನವರಂಗದ್ವಾರದ ಮೇಲೆ 
ನಂದಿವಾಹನ ವಿಗ್ರಹವಿದೆ. ನವರಂಗದಲ್ಲಿ ನಾಲ್ಕು ದುಂಡಾದ ಕಂಬಗಳೂ 
ಒಂಬತ್ತು ಮೇಲ್ಬಾ ವಣಿ ಭಾಗಗಳೂ ಇವೆ. ಪೂರ್ವದಿಂದ ಪ್ರದಕ್ಷಿಣೆಯಾಗಿ 
ವ್ರ ತಲಾ ೨ ವಣಿಗಳಲ್ರ ತಾಂಡವೇಶ್ವರ-ದಿಕ್ಸಾಲಕರು; ದಿಕ್ಸಾಲಕರು 
ಮತ್ತು ೧೬ 5 ನಕ್ಷತ್ರಾಕಾರ-ವೃತ್ತಗಳು ; ತಪ್ಪಾಗಿ ಕೆತ್ತಿರುವ 
ದಿಕ್ಬಾಲಕ ವಿಗ್ರಹಗಳು (ದಕ್ಷಿಣದಲ್ಲಿ ಇಂದ್ರ); ದಿಕ್ಬಾಲರು; ಚಪ್ಪಟಿ; 
ಚತುರಸ್ರ ತೊಲೆಗಳು; ದಿಕ್ಸಾಲಕರು; ವೃತ್ತಗಳು; ದಿಕ್ಟಾಲಕರು 
ವೃತ್ತಾಕಾರದ ತೊಲೆಗಳೂ ಇನೆ. ನವರಂಗದಲ್ಲಿ ಆಗ್ಫೇಯದಿಂದ 
ದ್ವಿಭುಜಸೂರ್ಯ-ಛಾಯಾದೇವಿಯರೂ, ಸಪ್ತ ಫಾತೃಕಾ, ವೀರಭದ್ರ, 
ಗಣೇಶ (ಚಾಮುಂಡಿಗೆ ಬದಲು ಮುಂಗಸಿಯ ಮೇಲೆ ದುರ್ಗ) ಮಹಿಷ 
ಮರ್ದಿನಿ, ನವಿಲಿನ ಮೇಲೆ ಕುಮಾರ, ಸ್ಥಾನಕ ಕೇಶವ, ಸುಖಾಸನದಲ್ಲಿ 
ಕುಳಿತಿರುವ ವೀರಭದ್ರ (ಕತ್ತಿ ತ್ರಿಶೂಲ ಡಮರು ಪಾತ್ರೆ) ಮತ್ತು ಎರಡು 
ನಾಗರಕಲ್ಲುಗಳೂ ಇನೆ. ನವರಂಗದ ಮಧ್ಯದಲ್ಲಿ ಸದಾಶಿವ (ಅಭಯ, 
ಪರಶು, ಶೂಲ, ದಾನ), ಗಣೇಶ-ಪಾರ್ವತಿ ಉತ್ಸವವಿಗ್ರಹೆಗಳಿವೆ. 
ಸದಾಶಿವ ವಿಗ್ರಹದ ಕೆಳಗೆ ಕನ್ನಡ ಅಕ್ಷರದಲ್ಲಿ “ಗೋಪಾಲ' ಎಂದಿದೆ. 
ಸುಕನಾಸಿ ದ್ರಾ ರದಮೇಲೆ ನೃತ್ಯ ಗಣೇಶ. ಆದರ ಮೇಲೆ ಶಾರದಾಮೂರ್ತಿ 
ಗಳಿವೆ. ಗಾಂ ದ್ವಾರದಮೇಲೆ ಲಕ್ಷ್ಮಿ, ಅದರಮೇಲೆ ಪಾರ್ವತಿ 
ಇನೆ. ಗರ್ಭಗುಡಿಯಲ್ಲಿ ಬಳಪ ಪದಕಲ್ಲಿನ 'ಫಾಣಿಪೀಕಲಿಂಗ ಮೂರು ಅಡಿ 
ಖತ್ತರವಿದೆ. ; 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೨ 


ಈ ದೇವಾಲಯಕ್ಕೆ ಇದ್ದ ಜಗತಿಯನ್ನು ಸ್ಪಲ್ಪ ಮಾತ್ರ ನೋಡ 
ಬಹುದು. ದೇವಾಲಯ ಪೂರ್ವದಿಂದ ಪಶ್ಚಿಮಕ್ಕೆ ಇದ್ದು, ಮುಖ್ಯ ದ್ವಾರ 
ದಕ್ಷಿಣದಲ್ಲಿದ್ದಿತು. ದ್ವಾರಗಳಲ್ಲಿ ಜಾಲಂದ್ರವಿಜಿ. ಮೇಲ್ಭಾವಣಿಗಳಲ್ಲಿ 
ಒಂಬತ್ತು ಪದ್ಮಗಳಿವೆ. ಬಸರಾಳು, ಅರಸೀಕೆರೆ ದೇವಾಲಯಗಳಂತೆ 
ಪೂರ್ವದ್ವಾರದ ಮುಂದೆ ಒಂದು ಮಂಡಪವಿದೆ. ಇದರ ದ್ವಾರಗಳು ಉತ್ತರ 
ದಕ್ಷಿಣಗಳಲ್ಲಿವೆ. ದ್ವಾರಗಳಲ್ಲಿ ಜಾಲಂದ್ರವಿದೆ.. ಮೇಲ್ಬಾವಣಿಗಳಲ್ಲಿ 
ಒಂಬತ್ತು `ಪದ್ಮಗಳಿವೆ. ಇದಕ್ಕೆ ಪೂರ್ವದಲ್ಲಿ ಪಶ್ಚಿಮಾಭಿಮುಖವಾದ 
ನಂದಿ ಮಂಡಪವಿದೆ.. ಇದರ ದ್ವಾರದಲ್ಲಿ ಜಾಲಂದ್ರ, ಮೇಲೆ ಮಕರಗಳ 
ಮಧ್ಯದಲ್ಲಿ ಸಿಂಹಲಲಾಟ, ಗೋಡೆಗಳಲ್ಲಿ ಜಾಲಂದ್ರಗಳೂ ಇವೆ. 
ಸುಂದರವಾದ ನಾಲ್ವಡಿ ಎತ್ತರದ ನಂದಿ ಇಲ್ಲಿದೆ. 

ಈ ದೇವಾಲಯದ ಗರ್ಭಗುಡಿಯ ವಿನ್ಯಾಸ ಅಪೂರ್ವವಾಗಿದೆ. 
ಅಷ್ಟ ಕೋಣದ ಮೂಲೆಗಳಲ್ಲಿ ನಕ್ಷತ್ರಗಳು, ಅಷ್ಟಮುಖ ಸ್ತಂಭಗಳು 
ಅಷ್ಟ ಕೋಣದ ಪ್ರತಿಯೊಂದು ಮುಖದಮೇಲೂ ಇವೆ. ಇನ್ನೆಲ್ಲಿಯೂ 
ಈ ವಿನ್ಯಾಸ ಕಂಡುಬರುವುದಿಲ್ಲ. ಬಳಪದಕಲ್ಲಿನ ಶಿಖರವೂ ಬಗ್ಗಿದ 
ರೇಖೆಯಂತಿದೆ. ಇದರಮೇಲೆ ಅಸ್ಟಾಸ್ರನಾದ ಆಮಲಕನಿಬೆ. 
ಪ್ರತಿಯೊಂದು ಮುಖದ ಮೇಲೆ ಗೋಪುರಗಳೂ ಲತಾಪಟ್ಟಿ ಕೆಗಳೂ ಇವೆ. 
ಗೋಡೆಗಳು ಚತುರಸ್ರಾಕಾರವಾಗಿವೆ. ಉತ್ತರ ಗೋಡೆಯಲ್ಲಿ ಮಾತ್ರ 
ಗೋಪುರದ ಕೆಳೆಗೆ ಕುಳಿತಿರುವ ಬ್ರಹ್ಮ (1) ವಿಗ್ರಹವಿದೆ. ಸುಕನಾಸಿಯ 
ಮೇಲೆ ಚಾಚಿರುವ ಭಾಗದಲ್ಲಿ ಸಳ-ವ್ಯಾಫ) ವಿಗ್ರಹವಿದೆ. ದೇವಾಲಯದ 
ಗೋಡೆ ಮತ್ತು ಮೇಲ್ಬಾವಣಿ ದ್ವಿಗುಣಿತವಾಗಿವೆ. . ನಂದಿಗುಡಿಯ 
ಮೇಲ್ಭಾಗದಲ್ಲಿ ಬಳಪದಕಲ್ಲಿನ ಕೈಸಿಡಿಗೋಡೆ ಇದೆ. ಈ ದೇವಾಲಯದ 
ತಲನಿನ್ಯಾಸ ಮತ್ತು ಶಿಖರದ ಆಕಾರ ಗಮನಾರ್ಹವಾಗಿವೆ. 


ಭಾಗ ೪ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು 


(ಮುಂದುವರೆದುದು) 


೪೮. ಚೆನ್ನರಾಯಪಟ್ಟಣ : ಹೊಯ್ಸಳರ ಕಾಲದಲ್ಲಿ ಚೆನ್ನರಾಯ 
ಪಟ್ಟಣಕ್ಕೆ ಕೊಳತೂರು ಎಂಬ ಹೆಸರಿದ್ದಿತು. ಕ್ರಿ. ಶ. ೧೫೦೦ರವರೆಗೂ 
ಇದೇ ಹೆಸರು ಕಂಡುಬರುತ್ತದೆ. ಅನಂತರ ಬಹುಶಃ ವಿಜಯನಗರದ 
ಅಧಿಕಾರಿಯಾದ ಚೆನ್ನರಾಯನೆಂಬುವಥಿಂದ ಇದಕ್ಕೆ ಈಗಿನ ಹೆಸರು 
ಬಂದಿರಬಹುದು. ಹೊಯ್ಸಳರ ಕಾಲದಲ್ಲಿ ಅಮೃತಯ್ಯ ದಂಡನಾಯಕನು 
ಚೆನ್ನಕೇಶವ ಮತ್ತು ಅಮೃತನಾಥ ದೇವಾಲಯಗಳನ್ನು ಕಟ್ಟಿಸಿ, 
ಅಗ್ರಹಾರಕ್ಕೆ ಅಮೃತನಾಥಪುರವೆಂಬ ಹೆಸರಿಟ್ಟದ್ದನು. ಚೆನ್ನಕೇಶವ 
ದೇವಾಲಯ ಬಳಪದಕಲ್ಲಿನಿಂದ ಕಟ್ಟಿದ್ದರೂ ಸಾಮಾನ್ಯವಾಗಿದೆ. 
ಹೊರಗಿನ ಜಗತಿ ಗೋಡೆಗಳು, ಕೈನಿಡಿ ಗೋಡೆಯ ಶಿಖರಗಳು, ಬಳಪದ 
ಕಲ್ಲಿನ ಗೋಪುರ ಅಲಂಕೃತವಾಗಿಲ್ಲ. ಮುಖಮಂಡಪದಲ್ಲಿ- ಎರಡು 
ದುಂಡಾದ ಸ್ಮಂಭಗಳಿವೆ. ವಿಜಯನಗರ ಕಾಲದಲ್ಲಿ ಇದಕ್ಕೆ ಮತ್ತೊಂದು 
ಮುಖಮಂಡಸ,್ಮ ಮಹಾದ್ವಾರ, ಗೋಪುರ ಸೇರಿಸಿರುವರು. ನವರಂಗದ 
ಮೇಲ್ಭಾವಣಿಗಳಲ್ಲಿ ರೇಖಾಚಿತ್ರಗಳಿವೆ. ಭುವನೇಶ್ವರಿಯಲ್ಲಿ ದಿಕ್ಬಾಲಕರೂ 
ಮಧ್ಯದಲ್ಲಿ ಜೋಲಾಡುವ ಶಂಖವೂ ಇವೆ... ನವರಂಗದ ಸ್ತಂಭಗಳು 
ಘಂಟಾಕಾರವಾಗಿವೆ. ಸುಕನಾಸಿಯ ಮೇಲ್ಜಾವಣಿಯಲ್ಲಿ ಪದ್ಮವಿದೆ. 
ಗರ್ಭಗೃಹದಲ್ಲಿ ಸಾಮಾನ್ಯವಾದ ಚೆನ್ನಕೇಶವ ವಿಗ್ರಹವಿದೆ. 

ಇದಕ್ಕೆ ಆಗ್ಲೇಯದಲ್ಲಿ ವಿಜಯನಗರ ಕಾಲದ ಚಂದ್ರಶೇಖರ 
(ರಾಮೇಶ್ವರ) ದೇವಾಲಯವಿದೆ. ಊರಿನ ಉತ್ತರ ಕೋಟಿಯ ದ್ವಾರದ 
ಹತ್ತಿರ ಕಲ್ಯಾಣಿ ಇದೆ. ಇದರ ಪಶ್ಚಿಮದಲ್ಲಿರುವ ಗುಡಿಗಳಲ್ಲಿ ಗಣೇಶ, 
ನಾಗ, ಲಕ್ಷ್ಮೀನಾರಾಯಣ, ಪಾರ್ವತಿ, ಹೊಯ್ಸಳ ಸಿಂಹಪೀಠದ ಮೇಲೆ 
ಒಂದು ಸಣ್ಣ ನಿಗ್ರಹ, ಚಂದ್ರ, ಗರುಡನ ಮೇಲೆ ನಿಷ್ಣು, ಪಾರ್ವತಿ, 
ಕೋದಂಡರಾಮ, ವಾಮನ, ಅರ್ಜುನನ ತಪಸ್ಕು, ನರಸಿಂಹ, ಶಿವಲಿಂಗ, 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೨೫ 


ಷಣ್ಮುಖ, ನಂದಿ ವಿಗ್ರಹಗಳಿವೆ. ಊರಿನ ಈಶಾನ್ಯದಲ್ಲಿ ಕೆಕೆಯ ಹತ್ತಿರ 
ಬಳಪದಕಲ್ಲಿನ ಸಾತೇಶ್ವರ ದೇವಾಲಯ ಸುಮಾರು ೧೧೮೨ರಲ್ಲಿ ನಿರ್ಮಿತ 
ವಾಯಿತು. ನವರಂಗದ ದುಂಡು ಕಂಬಗಳು, ದ್ವಾರದ ಜಾಲಂದ್ರ 
ಹೊಯ್ಸಳ ಕೆಲಸವಾಗಿದೆ. ಗರ್ಭಗುಡಿಯ ಲಿಂಗವನ್ನು ಶಾಂತಲೇಶ್ವರ 
. ಎಂದೂ, ದಂಡನಾಯಕ ಮಾಚಯ್ಯನ ಹೆಂಡಿತಿಯಾದ ಸಾತವ್ರೆಯ 
ಹೆಸರಿನಲ್ಲಿ ಪ್ರತಿಸ್ಠಿ ತವಾಯಿತೆಂದೂ ದೇವಾಲಯದ ಆಗ್ಲೇಯದಲ್ಲಿರುವ 
ತಿಳಿದುಬರುತ್ತದೆ. ನವರಂಗದಲ್ಲಿ ಗಹ ನಂದಿ, ಕೇಶವ 
ವಿಗ್ರ ಸಗಳ ದ್ವಾರದ ಮುಂದೆ ಇರುವ ಬಳಪದಕಲ್ಲಿ ಲ್ಲಿನ ಮೇಲೆ ಶಿವನ 
ದ ಕಗ ತಲೆ ಇಲ್ಲದ ಮನುಷ್ಯರು, ಪ ಪ್ರಾಣಿಗಳು ಚಿತ್ರಿತ 
ವಾಗಿದೆ. le ಆಗ್ನೇಯದಲ್ಲಿ ಹೊಯ್ಸಳ ಕಾಲದ ಬಳಪದಕಲ್ಲಿನ 
ಗದ್ದೆರಾಮೇಶ್ವರ ಗುಡಿ ಇದೆ. ಮೆಟ್ಟಲು ಮೆಟ್ಟಿ ಲಾದ ಗೋಪುರ, ಅದರ 
ಮೇಲೆ ಆಮಲಕ ಮತ್ತು ಕಲಶ, ಇದರ ಮುಂಜಿ ಸಳವಿಗ್ರಹ, ಬಳಪದ 
ಕಲ್ಲಿನ ಗೋಡೆಗಳು ಹೊಯ್ಸಳ ಶಿಲ್ಪವನ್ನು ಸೂಚಿಸುತ್ತವೆ. ಹಳೆಯ 
ನವರಂಗ್ರ ಸುಕನಾಸಿ ಮತ್ತು ಗರ್ಭಗುಡಿಗಳು ಚಿಕ್ಕದಾಗಿದ್ದವು. 
ನವರಂಗದ ಸ್ಥಂಭಗಳು ಸಾಮಾರ್ಯವಾಗಿವೆ. ಮೇಲ್ಬಾವಣಿಯಲ್ಲಿ 
ಪದ್ಮವಿದೆ. ನವರಂಗದಲ್ಲಿ ಪಾಳೆಯಗಾರರ ಕಾಲದ ನಂದಿ ಗಣೇಶ 
ಷಣ್ಮುಖ ಜನಾರ್ದನ ಸೂರ್ಯರ ವಿಗ್ರಹೆಗಳನ್ಸಿಟ್ಟರುವರು. ಸುಕನಾಸಿ 
ದ್ವಾರದಲ್ಲಿ ಜಾಲಂದ್ರವಿದೆ. ಗರ್ಭಗುಡಿಯ ಲಿಂಗವು ಸಣ್ಣದಾಗಿದೆ. 
ಹದಿನೇಳನೆಯ ಶತಮಾನದಲ್ಲಿ ಕಣಶಿಲೆಯ ಮುಖಮಂಡಪವನ್ನು 
ನಿರ್ಮಿಸಲಾಯಿತು. ಒಂದು ಕಂಬದಮೇಲೆ ಕೊಕ್ಳುಗಳಲ್ಲಿ ಆನೆಗಳನ್ನು 
ಹಿಡಿದಿರುವ ಗಂಡಭೇರುಂಡ ಚಿತ್ರಿತವಾಗಿದೆ. ದೇವಾಲಯದ ಮುಂದಿನ 
ಅಂಗಳದಲ್ಲಿ ಬಳಪದಕಲ್ಲಿನ ಸ ಸ್ಪಂಭದ ಮೇಲೆ ದಿ ದ್ರಿಮುಖದ ನಂದಿ ಇದೆ. 
ಈಚೆಗೆ ಕ ನಂದಿಗಳನ್ನು. ಸೇರಿಸಿರುವರು. 

೪೯. ಹಿರಿಸಾನೆ: ಇಲ್ಲಿ” ಹದಿನಾಲ್ಕನೆಯ ಶತಮಾನದ ಹೊಯ್ಸಳ- 
ದ್ರಾವಿಡ ರೀತಿಯ ಕೇಶವ ದೇವಾಲಯವಿಜಿ.  ಗರುಡಫೀಠದ ಮೇಲೆ 
ಐದಡಿ ಎತ್ತರದ ಕೇಶವ ವಿಗ್ರಹವಿದೆ. ಗರ್ಭಗುಡಿ ಸುಕನಾಸಿ ದ್ವಾರಗಳು 
ಬಳಪದಕಲ್ಲಿನ ಹೊಯ್ಸಳ ಕೆಲಸ. ಸುಕನಾಸಿ ದ್ವಾರದಲ್ಲಿ ಜಾಲಂದ್ರ 
ಗಳಿವೆ. 


೧೨೬ ಹೊಯ್ಸಳ ವಾಸ್ತುಶಿಲ್ಪ 


೫೦. ಗ್ರಾಮ : ಇಲ್ಲಿನ ಚೆನ್ನಕೇಶವ ಗುಡಿಯ ಹೊರಗೋಡೆ, 
ನವರಂಗದ ಒಂದು ಕಂಬ ಮಾತ್ರ ಹೊಯ್ಸಳ ಕಾಲದ್ದಾಗಿವೆ. ಧರ್ಮೇಶ್ವರ 
ದೇವಾಲಯದ ನವರಂಗ, ಸ್ತಂಭಗಳು, ಭುವನೇಶ್ವರಿ, ಪೂರ್ವದ್ವಾರ 
ಹೊಯ್ಸಳ ಕೆಲಸವಾಗಿವೆ. ಶಾಂತಿನಾಥ ಬಸದಿಯಲ್ಲಿ ಮೂರು ಅಡಿ 
ಎತ್ತರದ ಸ್ಥಾನಕ ಶಾಂತಿನಾಥ ವಿಗ್ರಹವನ್ನು ಸುಮತಿ ಭಟ್ಟಾರಕರು. 
ಸ್ಥಾಪಿಸಿದರೆಂದು ಪೀಠದ ಮೇಲಿರುವ ಶಾಸನದಿಂದ ತಿಳಿದುಬರುತ್ತದೆ. 
ಇದರ ಸುಕನಾಸಿ ದ್ವಾರದಲ್ಲಿ ಜಾಲಂದ್ರದ ಮೇಲೆ ಶಾಂತಿನಾಥ ವಿಗ್ರಹ 
ಇದೆ. ವೀರಭದ್ರ ದೇವಾಲಯದ ಗರ್ಭಗೃಹ, ಸುಕನಾಸಿ, ನವರಂಗಗಳು 
ಹೊಯ್ಸಳ ಕಾಲದ್ದಾಗಿವೆ. ನವರಂಗದ ನಾಲ್ಕು ಸ್ತಂಭಗಳು ಘಂಟಾಕಾರ 
ವಾಗಿವೆ. ಭುವನೇಶ್ವರಿಯಲ್ಲಿ ದಿಕ್ಪಾಲಕರು, ನರ್ತಕರು ಇವುಗಳ 
ಮೇಲೆ ಒಂಬತ್ತು ಫಲಕಗಳೂ ಇವೆ. ಮಧ್ಯ ಫಲಕದಲ್ಲಿ ತಾಂಡವೇಶ್ವರ, 
ಪಶ್ಚಿಮದಲ್ಲಿ ಕುಮಾರ, ಪೂರ್ವದಲ್ಲಿ ನೃತ್ಯಗಣಪತಿ, ಉತ್ತರದಲ್ಲಿ 
ಬ್ರಹ್ಮ, ದಕ್ಷಿಣದಲ್ಲಿ ವಿಷ್ಣು ಇರುವರು. ಸುಕನಾಸಿ ಗರ್ಭಗುಡಿಗಳಲ್ಲಿ 
ವೀರಭದ್ರ ನಂದಿ ಇತ್ಯಾದಿ ವಿಗ್ರಹಗಳಿವೆ... ಮೂಲವಿಗ್ರಹವಾದ 
ವೀರಭದ್ರ ವಿಜಯನಗರದ ಕಾಲದ್ದೆಂದು ಕಂಡುಬರುತ್ತದೆ. ನವರಂಗದ 
ಮುಂದಿನ ಮಂಡಪದಲ್ಲಿ ನವರಂಗದಲ್ಲಿದ್ದ ಮಹಿಷಮರ್ದಿನಿಗಾಗಿ 
ಒಂದು ಗುಡಿಯನ್ನು ಕಟ್ಟಿ ರುವರು. | 

ಗ್ರಾಮ ಅಥವಾ ಶಾಂತಿಗ್ರಾಮದಲ್ಲಿ ಶಿವ ವಿಷ್ಣು ಜಿನ ದೇವಾಲಯ 
ಗಳೆಲ್ಲ ಇದ್ದವು. ಈಜೆಗೆ ಇವುಗಳನ್ನೆಲ್ಲ ಜೀರ್ಣೋದ್ಧಾರ ಮಾಡಲಾಗಿದೆ. 

೫೧. ಹೊಸಹೊಳಲು : ಹೊಸಹೊಳಲಿನ ಲಕ್ಷ್ಮೀನಾರಾಯಣ 
ದೇವಾಲಯದ ನಿರ್ಮಾಣ ಕಾಲವನ್ನು ನಿರ್ಧರಿಸಲು ಶಾಸನಾಧಾರಗಳು 
ಸಿಕ್ಕಿಲ್ಲ. ಬಹುಶಃ ಹದಿಮೂರನೆಯ ಶತಾಬ್ದದ ಮಧ್ಯಭಾಗದಲ್ಲಿ 
ರಚಿತವಾಗಿರಬೇಕೆಂದು ಊಹಿಸಬಹುದು. ಬಹಳ ಕಾಲದವರೆಗೂ 

₹ವಾಲಯವು ಇದೇ ಹೊಯ್ಸಳ ರೀತಿಯಲ್ಲಿದ್ದು, ಇತ್ತೀಚೆಗೆ ಕಣಶಿಲೆಯ 
ಮಂಡಪವನ್ನು ರಚಿಸಿರುವರು. : ೧೯೫೩ರಲ್ಲಿ ವೇಣುಗೋಪಾಲ ಲಕ್ಷ್ಮೀ 
ವಿಗ್ರಹಗಳ ಪ್ರತಿಸ್ಕೆಯು ವೈಖಾನಸಾಗಮ ರೀತಿಯಲ್ಲಿ ನಡೆಯಿತು. 
ಹೊಯ್ಸಳ ಅಗ್ರ ಹಾರವಾದ ಹೊಸಹೊಳಲಿನಲ್ಲಿ ಮಧ್ಯದಲ್ಲಿ ಲಕ್ಷ್ಮೀ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೨೭ 


ನಾರಾಯಣ, ಈಶಾನ್ಯದಲ್ಲಿ ಹರಿಹರೇಶ್ವರ ದೇವಾಲಯಗಳು, ಸುತ್ತಲೂ 
ಕೋಟಿ ಇದ್ದಂತೆ ಕಂಡಬರುತ್ತದೆ. ಈಗ ಅಗ್ರಹಾರವು ಅದೃಶ್ಯವಾಗಿದೆ. 

ಲಕ್ಷ್ಮೀನಾರಾಯಣ ಗುಡಿಯು ತ್ರಿ ಕೂಟಾಚಲವಾಗಿದೆ. ನಾಲ್ವೂ 
ವರೆ ಅಡಿ ಎತ್ತರದ ಜಗತಿಯ ಮೇಲೆ ನಕ್ಷತ್ರಾ ಕಾರವಾಗಿ ಗರ್ಭಗುಡಿಯು 
ಇದೆ. . ನವರಂಗಕ್ಕೆ ಪೂರ್ವದಲ್ಲಿ ಜಗತಿ, ದ್ವಾರಗಳಿವೆ. ಉತ್ತರ ಮತ್ತು 
ದಕ್ಷಿಣ ಗರ್ಭಗುಡಿಗಳು ಚತುರಸ್ರವಾಗಿವೆ. ಮಧ್ಯದ ಗರ್ಭಗುಡಿ 
ಹದಿನಾರು ಕೋಣದ ನಕ್ತತ್ರನಿನ್ಯಾಸವಾಗಿ ಉತ್ತರ ದಕ್ಷಿಣ ಪಶ್ಚಿಮಗಳಲ್ಲಿ 
ಗೂಡುಗಳನ್ನು ಹೊಂದಿದೆ. ಇದಕ್ಕೆ ಮಾತ್ರ ಸುಕನಾಸಿ ಶಿಖರಗಳಿವೆ. 
ಇದು ನುಗ್ಗಿಹಳ್ಳಿ ಸೋಮನಾಥಪುರ ದೇವಾಲಯಗಳ ಸಮಕಾಲೀನ 
ವೆಂದು ಹೇಳಬಹುದು. 

ಜಗತಿಗೆ ಆಧಾರವಾಗಿ ಆನೆಗಳಿದ್ದವು. ಈಗ ಐದು ಮಾತ್ರ 
ಆನೆಗಳಿವೆ. ಹೊರಗೋಡೆಯ ಕೆಳಭಾಗಗಳಲ್ಲಿ ಚಿತ್ರಪಟ್ಟಿಕೆಗಳಿವೆ. 
ಮೊದಲು ಆನೆಗಳ ಸಾಲು ಮನುಷ್ಯ ಯಕ್ಷರು ಇರುವರು. ಇದರಮೇಲೆ 
ಅಶ್ವಗಳು ಅಂಗರಕ್ಸೆಗಳನ್ನು ಹೊಂದಿವೆ. ಅನಂತರ ಲತಾಷಟ್ಟಿಕೆ 
ದೇವಾಲಯದ ಸುತ್ತಲೂ ಇದೆ. : ಇದರ ಮೇಲೆ ಪೌರಾಣಿಕ ಕಥೆಗಳ 
ಪಟ್ಟಿಕೆಯಲ್ಲಿ ಸಮುದ್ರಮಥನ, ದಕ್ಷಿಣದಲ್ಲಿ ರಾಮಾಯಣ, ಪಶ್ಚಿಮದಲ್ಲಿ 
ಮಹಾಭಾರತ, ಉತ್ತರದಲ್ಲಿ ಭಾಗವತ ಚಿತ್ರಿತವಾಗಿವೆ. ಈ ವಿಗ್ರಹ 
ಗಳಲ್ಲಿ ಕೆಳಗಿನವು ಮುಖ್ಯವಾದುವು : 

ವರಾಹ-ರಾಕ್ಷಸರು, ಗರುಡ-ದೇವತೆಗಳು, ಗರುಡನು ಅಮೃತ 
ಕಳಶವನ್ನು ತರುವುದು ದಿಕ್ಬಾಲಕರು, ಸಮುದ್ರಮಥನ, ಹಿರಣ್ಯಶಶಿಪು- 
ಪ್ರಹ್ಲಾದ, ಪ್ರಹ್ಲಾದನಿಗೆ ಹಿಂಸೆ-ವಿಷ್ಣುವಿನ ವಿಶ್ವರೂಪ, ಹಿರಣ್ಯ ಕಶಿಪು 
ಸಂಹಾರ, ಕುಮಾರಸ್ವಾಮಿಯು ದೇವಸೇನೆಯನ್ನು ಕಳುಹಿಸುವುದು, 
ಶಿವಗಣಗಳು ರಾಕ್ಷಸರನ್ನು ಸೋಲಿಸುವುದು (ಅಂಧಕಾಸುರ?), ಶಿವನು 
ಗಜಾಸುರನನ್ನು ಸಂಹರಿಸುವುದು. 

ರಾಮಾಯಣ-ದಶರಥ, ರಾಣಿಯರು, ಪುತ್ರ ಕಾಮೇಷ್ಟಿ, ಅಹಲ್ಯಾ 
ವಿಮೋಚನ (ಸೀತೆಯ ಜನನ?), ರಾಮಲಕ್ಷ್ಮಣರು ಜನಕನ ಬಳಿಗೆ 
ಹೋಗುವುದು, ಸೀತಾಕಲ್ಯಾಣ, ಪರಶುರಾಮನ ಗರ್ವಭಂಗ, ರಾಮನ 


೧೨೮ ಹೊಯ್ಸಳ ವಾಸ್ತುಶಿಲ್ಪ 


ಯೌವರಾಜ್ಯಕ್ಕೆ ಪ್ರಯತ್ನ, ರಾಮ ಲಕ್ಷ್ಮಣ ಸೀತೆಯರು ಅರಣ್ಯಕ್ಕೆ 
ಹೋಗುವುದು, ಕಬಂಧ, ಖರದೂಷಣ ಸಂಹಾರ, ಶೂರ್ಪನಖೆಯ 
ನಾಸಿಕಾಛೇದ, ರಾಮ-ಸುವರ್ಣಮೃಗೃ ರಾವಣನು ಖುಹಿಯ ವೇಷದಲ್ಲಿ 
ಸೀತೆಯನ್ನ ಪಹರಿಸುವುದು, ಜಟಾಯುಮರಣ, ರಾಕ್ಷಸ ಸಂಹಾರ, ರಾಮ- 
ios ಸಮಾಗಮ, ವಾಲಿ-ಸುಗ್ರೀವ ಯುದ್ಧ, ಸಪ್ತತಾಳಛೇದನ, 
ವಾಲಿಸಂಹಾರ, ಸುಗ್ರೀವನ ಪಟ್ಟಾ ಫಭಿಷೇಕ, ಹನುಮನ ರಾಮನ 
ಮುದ್ರಿಕೆಯನ್ನು ತೆಗೆದುಕೊಳ್ಳುವುದು, ಸ್ವಯಂಪ್ರಭೆಯ ಗುಹೆಯಿಂದ 
ಕಪಿಗಳನ್ನು ಬಿಡಿಸಿ ಹನುಮಂತನು ಸಮುದ್ರವನ್ನು ಸೇರುವುದು, ಸಮುದ್ರ 
ಲಂಘನ, ಲಂಕಿಣಿ ಸೀತೆಯರನ್ನು ನೋಡುವುದು, ರಾಕ್ಷಸರೊಡನೆ ಯುದ್ಧ, 
ಇಂದ್ರಜಿತ್ರಿಗೆ'ಸೆರೆಯಾಗುವುದು, ರಾವಣನೊಡನೆ ಭೇಟ, ಲಂಕಾದಹನ, 
ಸೇತುಬಂಧನ, ಯುದ್ರಾ ರಂಭ, ರಾವಣನ ಸೈನ್ಯ, ಲಕ್ಷ್ಮಣ ಣನ ಮೂರ್ಛಿ, 
ಹನುಮಂತನು ಸಂಜೀವನನ್ನು ತರುವುದು, ಲಕ್ಷ ಣನ ಯುದ್ಧ, 
ಇಂದ್ರ ಜಿತ್ತು ಯಜ್ಞ ಮಾಡುವುದು, ತನಿದ್ರಜಿತ್ಯಂಹಾರ; ರಾಮ-ರಾವಣ 
ಯುದ್ಧ, ರಾವಣಸಂಹಾರ, ವಿಭೀಷಣಸಟ್ಟಾಭಿಷೇಕ, ಸೀತೆಯ ಅಗ್ರಿ 
ಪರೀಕ್ಷೆ, ರಾಮನು ರಾಮೇಶ್ವರಲಿಂಗವನ್ನು ಪ್ರತಿಷ್ಠಿಸಿದುದು, ಸೀತಾ 
ರಾಮರು ಪುಷ್ಟ ಕವಿಮಾನದಲ್ಲಿ ಹಿಂದಿರುಗುವುದು. 
ಮಹಾಭಾರತ-ಭೀಮನು ಕೌರವರನ್ನು ಮರದಿಂದ ಉರುಳಿಸು 
ವುದು, ಅಕ್ಷದ್ಯೂತ, ದ್ರೌಪದಿ ವಸ್ತ್ರಾಪಹರಣ, ಕೃಷ್ಣ-ಪಾಂಡವರು, 
ಇಬ್ಬರು ವೀರರ " ಯುದ್ಧ) nr I ನಾಸುನತಾಸ ದಾನ, 
ವಿರಾಟನಗರದಲ್ಲಿ ಭೀಮನು ಮಲ್ಲರನ್ನೂ ಗಜವನ್ನೂ ಗೆಲುವುದು, ಕೀಚಕ 
ವಥೈೆ, ವಿರಾಟನ ಗೋವುಗಳನ್ನು ೨೫ ನಕು ರಕ್ಷಿಸುವುದು, ಯುದ್ಧ, 
ದುಶ್ಯಾಸನ ಸ ಸಂಹಾರ, ಭೀಮ-ಭಗದತ್ತನ ಆನೆ, ಅಸರ ಸಂಶಪ್ತ ಕರ 
ಕೈಗಳನ್ನು ಬಾಯಿಗೆ ಬಾಣದಿಂದ ಕೂಡಿಸುವುದು, ಯೋಗಿಯ ಶಿರಚ್ಛಿ "ದೆ 
(ಭೂರಿಶ್ರವ?), ಸೈಂಧವನ ತಲೆ ಹಾರಿ ತಂದೆಯ ಕೈಯಲ್ಲಿ ಬೀಳುವುದು 
ದ್ರೋಣನ ಶಸ್ತ್ರ ಸ್ರಸಂನ್ಯಾಸ ಮತ್ತು ಧೃಷ್ಟದ್ಯು ಮ್ಹ ನಿಂದ ಶಿರಚ್ಛೇದ, 
ಚಕ ಕ್ರವ್ಯೂಹ (ಇದನ್ನು ಈಗ ಗರ್ಭಿಣಿಯರು ಪೂಜಿಸುವರು), ಅಭಿಮನ್ಯು 
ವಧೆ, ಕರ್ಣನ ಸಬಾ ಿಭಿಷೇಕ, ಕರ್ಣಾರ್ಜುನರ ಕಾಳಗ, ಭೀಮನು 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೨೩೯ 


ಕೌರವರನ್ನು ಸಂಹರಿಸುವುದು, ದುರ್ಯೋಧನನು ವೈಶಂಪಾಯನ 
ಶ್ರ ದ ಬರುವುದು, ಗದಾಯುದ್ದ, ಅಶ್ರ ತ್ಥಾಮನ ಪ್ರತಿಜ್ಞೆ, 
ಕೃಷ್ಣನು ಪಾಂಡವರನ್ನು ರಕ್ಷಿಸುವುದು, ಉಪ ರ ನಡ, ಅವರ ತಲೆ 
ಗಳನ್ನು ಅಶ್ವತ್ಥಾ ಮು ದುರೊ ್ಯೀಧನನಿಗೆ ತೋರಿಸುವನು, ಅರ್ಜುನ- 
ಅಶ್ವ ತ್ಥಾಮ "ಯುದ್ಧ, ಕೃಷ್ಣ ನ ಚಕ್ರದಿಂದ ಉತ್ತ ರಾಕುಮಾರನನ್ನು 
ರಕ್ಷಿಸುವುದು, ಬಾ ವೃಕ್ಷವನ್ನು ಪೂಜಿಸುವುದು,' ಭೀಷ್ಮ ನಿರ್ಯಾಣ. 
ಯುದಧಿಸ್ಕಿ ರನ ಪಟ್ಟಾ ಭಿಷೇಕ. 

ಎ ಜಾ (ಬಹುಶಃ ಹೊಯ್ಸಳ ರಾಜ. ಬೇಲೂರು 
ಹಳೆಯಬೀಡುಗಳಲ್ಲಿದ್ದ ತೆ). 

ಈ ಪೌರಾಣಿಕ ಕಥೆಗಳ ಸಾಲಿನಮೇಲೆ ಮಕರಗಳೂ, ಅದರ 
ಮೇಲೆ ಹಂಸಗಳೂ, ಮೂಲೆಗಳಲ್ಲಿ ಸಿಂಹೆಗಳೂ ಇವೆ. 

ಗರ್ಭಗುಡಿಗಳ ಪೂರ್ವಗೋಡೆಯ ಮೇಲೆ ಯಕ್ಷ-ಯಕ್ಷಿಣೆಯರು, 
ಗೋಪುರಗಳು, ಮಧ್ಯದಲ್ಲಿ ಸಿಂಹಗಳು, ಸಳ-ಸಿಂಹ ವಿಗ್ರಹಗಳೂ ಇವೆ. 
ಕಟಾಂಜನದಮೇಲೆ ಮೂರು ಅಂಗುಲ ಅಗಲದ ಲತಾಪಟ್ಟಿಕೆ ಇದೆ. 
ನವರಂಗದ್ವಾರದ ಎಡ ಮತ್ತು ಬಲದಲ್ಲಿ ಮುಂದಕ್ಕೆ ಬಂದಿರುವ ಕಟಾಂಜ 
ನವಿದೆ. ಇದರಮೇಲೆ ಭಾಗವತ ಕಥೆ ಚಿತ್ರಿತವಾಗಿದೆ. 
ಪಾಕಶಾಲೆಯ ಆಗ್ನೇಯದಿಂದ..- 

ಸಿಂಹ, ಮನುಷ್ಯನು ಒನಕೆ ಒರಳುಕಲ್ಲಿನೊಡನೆ ಅಂಜಲಿಹೆಸ್ತನಾಗಿ 
ಜಿಂಕೆಗೆ ನಮಸ್ಕರಿಸುತ್ತಿರುವನು, ಸೆರೆಮನೆಯಲ್ಲಿ ಕೃಷ್ಣನು ತಾಯಿತಂದೆ 
ಗಳಿಗೆ ವಿಶ್ವರೂಪ ತೋರಿಸುವುದು, ವಾಸುದೇವನು ಕೃಷ್ಣನನ್ನು ಎತ್ತಿ 
ಕೊಂಡು ಯಮುನೆಯನ್ನು ದಾಟಿ ಗೋಪಿಯ ಮಗಳಾದ ದುರ್ಗಿಯ 
ಸ್ಥಾನದಲ್ಲಿ ಡುವುದು, ಬಾಲಕೃಷ್ಣ, ಪೂತನಾ ಸಂಹಾರ, ಅಶ್ರವನ್ನು 
ಸಂಹರಿಸುವುದು, ಗಾರ್ದಭ ಸಂಹಾರ, ಧೇನುಕ, ಬಕಾಸುರ ಸಂಹಾರ, 
ದುರ್ಗಿಯು ಮಹಿಷಾಸುರನನ್ನು ಸಂಹರಿಸುವುದು, ಪುನಃ ಬಕಾಸುರ, 
ಸಿಂಹಗಳು, ಕೃಷ್ಣ-ರಾಕ್ಷಸ, ಕುಬ್ಬೆ, ಅಕ್ರೂರನು ಕೃಷ್ಣ ಬಲರಾಮರನ್ನು 
ಕರೆದುಕೊಂಡುಹೋಗುವುದು,, ಕೃಷ್ಣನು ಅಕ್ರೂ ರನಿಗೆ ವಿಶ್ವರೂಪ 
ತೋರಿಸುವುದು, ಕಂಸನ ek  ಕೊಬ್ಬುವುದು, ಜಾ ಜಟ್ಟ 
ಮಲ್ಲಯುದ್ಧ, ಕಂಸವಧ. 

9 


೧೩೦ ಹೊಯ್ಸಳ ವಾಸ್ತುಶಿಲ್ಪ 


ಈಶಾನ್ಯದ ಕಟಾಂಜನ- ಕಾಮಶಾಸ್ತ್ರ ರತಿಬಂಧಗಳು, ಮತ್ಸ್ಯ, 
ಕೂರ್ಮ, ನೃವರಾಹೆ, ಮೂಲೆಯ ಸಿಂಹೆಗಳು, ನರಸಿಂಹ, ವಾಮನ, ' 
ಪರಶುರಾನು, ಶ್ರೀರಾಮ, ಬಲರಾಮ, ಬುದ್ಧ, ದರ್ಬಾರಿನಲ್ಲಿ ರಾಜ (?), 
ಸಿಂಹಗಳು. 

ಈ ಕಟಾಂಜನದ ಮೇಲೆ ಗೋಡೆಗಳಲ್ಲಿ ಜಾಲಂದ್ರಗಳಿವೆ. ಇದರ 
ಮೇಲೆ ಮೇಲ್ಬ್ಭಾವಣಿಯ ಬೋದಿಗೆ ಕೀರ್ತಿಮುಖಗಳಿಂದ ಅಲಂಕೃತ 
ವಾಗಿದೆ. ಗೋಡೆಗಳಮೇಲೆ ಪೀಠ ತೋರಣಗಳ ಮಧ್ಯದಲ್ಲಿ ಎರಡೂವರೆ 
ಅಡಿ ಎತ್ತರದ ದೊಡ್ಡ ವಿಗ್ರಹಗಳಿವೆ. ಪೀಠಗಳ ಮೇಲೆ ಲತಾಪಟ್ಟಕೆ 
ಸಿಂಹಮುಖ ಗರುಡಗಳಿವೆ.. ತೋರಣಗಳು ಲತಾತೋರಣಗಳಾಗಿನೆ. 
ನಿಗ್ರಹಗಳು ಸೋಮನಾಥಪುರದಂತೆ ಸುಂದರವಾಗಿವೆ. ಇವುಗಳಲಿ 
ಮುಖ್ಯವಾದವು : ನ 

ಪರವಾಸುದೇವ ಅಥವಾ ಅಮರನಾರಾಯಣ ಅನಂತನ ಮೇಲೆ 
ಸುಖಾಸನದಲ್ಲಿ ಕುಳಿತಿರುವನು, ಸ್ಥಾನಕ ಕೇಶವ ದೇವಿ ದರ್ಪಣವನ್ನು 
ನೋಡಿಕೊಳ್ಳುತ್ತಿರುವುದು, ನೃತ್ಯಸರಸ್ವತಿ ಮಾರ್ದಂಗಿಕ, ಶ್ಮಶ್ರುಧಾರಿ 
ಯಾದ ಸ್ಥಾನಕಬ್ರಹ್ಮೆ (ಅಕ್ಷಮಾಲಾ, ಪಾಶ (?), ಸ್ರುಕ್‌ ಸ್ರುವ, 
ಕಲಶ, ನಾರಾಯಣ, ಸುಖಾಸನದಲ್ಲಿ ಲಕ್ಷ್ಮೀನಾರಾಯಣ, ಮಾಧವ 
ಮೋಹಿನಿ, ಸ್ಥಾನಕ ಲಕ್ಷ್ಮಿ (ಪದ್ಮ ಚಕ್ರ ಶಂಖ ಕಲಶ), ನರ್ತಿಸುವ 
ಪಾರ್ವತಿ (ಸಡ್ಭುಜಗಳಲ್ಲಿ ಅಕ್ಷಮಾಲಾ ಅಂಕುಶ ಸ್ವರ್ಗಹಸ್ತ ಪಾಶ 
ಲಂಬಹಸ್ತ ಫಲ), ಗಣೇಶ ಮತ್ತು ಕುಮಾರ, ಗೋವಿಂದ, ಆಸೀನ 
ಲಕ್ಷ್ಮೀನಾರಾಯಣ, ವಿಷ್ಣು, ಮಧುಸೂದನ, ಪಾರಿಜಾತಹರಣ- 
ಇಂದ್ರ ಶಚೀ, ಗರುಡನ ಮೇಲೆ ಸತ್ಯಭಾಮಾ ಕೃಷ್ಣ, ತ್ರಿವಿಕ್ರಮ, 
ವಾಮನ, ಗೋವರ್ಥನಧಾರಿ, ಸದ್ಮಾಸನದಲ್ಲಿ ಕುಳಿತ ದ್ವಿಭುಜವಿಷ್ಣು 
ಅಪೂಸಸಪಾತ್ರ ಕಳಶ ಹಿಡಿದಿರುವನು. ಹಿಂದೆ ಚಕ್ರ ಶಂಖಗಳಿನೆ 
(ಧನ್ವಂತರಿ?), ನರ್ತಿಸುವ ಮೋಹಿನಿ ಮತ್ತು ದಕ್ಷಿಣಾಮೂರ್ತಿ 
(ಕುಲ್ಲಾನಿ ನಿಲುವಂಗಿ, ಅಂಕುಶ ಪಾತ್ರ ಚಕ್ರ ಧರಿಸಿರುವನು), ಶ್ರೀಧರ 
ಮತ್ತು ಗರುಡ. 

ದಕ್ಸಿಣದ ಗೂಡು, ಇದು ಮೊದಲಿನ ದೇವಸ್ಥಾನದ ಭಾಗ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೩೧ 


ವಾಗಿದ್ದರೂ ಇಲ್ಲಿ ಪೌರಾಣಿಕ ಕಥಾಸಟ್ಟಿಯಮೇಲೆ ಮಕರ ಹೆಂಸಗಳ 
ಸಾಲುಗಳಿಲ್ಲ. ಇವಕ್ಕೆ ಬದಲಾಗಿ ದೊಡ್ಡ ವಿಗ್ರಹೆಗಳಿವೆ. ಮಧ್ಯದ 
ಗೂಡು ಎರಡು ಅಂತಸ್ತು ಇದ್ದು ಮೇಲೆ ಶಿಖರವನ್ನು ಹೊಂದಿದೆ. 
ದ್ರಿಭುಜ ಪಾಂಡುರಂಗನು ಪೂರ್ವಾಭಿಮುಖನಾಗಿ ಕೈಗಳನ್ನು ಕಟಯ 
ಮೇಲಿಟ್ಟುಕೊಂಡು ಕೈಗಳಲ್ಲಿ ಪದ್ಮ ಶಂಖ ಹಿಡಿದಿರುವನು. ಅಪೂರ್ವ 
ವಾದ ವಿಗ್ರಹ. ಖಾಲಿ ಗೂಡು, ಯೋಗನರಸಿಂಹ ಕೋದಂಡರಾಮ 
ಲಕ್ಷ್ಮಣ, ಹೃಷೀಕೇಶ, ಪದ್ಮನಾಭ, ವೇಣುಗೋಪಾಲ, ನೃತ್ಯಶಾರದಾ 
(ಆರು ಕೈಯಲ್ಲಿ ಅಕ್ಬಮಾಲಾ ಮುದ್ರೆ ಅಂಕುಶ ಸ್ವರ್ಗಹಸ್ತ ಪಾಶ 
ಪುಸ್ತಕ), ದಾಮೋದರ. 

ಸಶ್ಚಿಮ ಗೂಡು-ಆಸೀನ ಪಾರ್ವತಿ, ಖಾಲಿ, ಸ್ಥಾನ ಕಬ್ರಹ್ಮ 
ಶಾರದಾ, ಸಂಕರ್ಷಣ, ಶಾರದಾ, ಭೈರವ (ಕತ್ತಿ ಚಕ್ರ ತ್ರಿಶೂಲ 
ಡಮರುಗ ಶಂಖ ಪಾತ್ರ ಮತ್ತು ಕಪಾಲ), ವಾಸುದೇವ. 

ಉತ್ತರ ಗೂಡು, ಆಸೀನ ಪಾರ್ವತಿ, ಖಾಲಿ, ಖಾಲಿ, ನೃತ್ಯಗಣಪತಿ 
ಪ್ರದ್ಯುಮ್ನ, ವೇಣುಗೋಪಾಲ, ನೃತ್ಯಲಕ್ಷ್ಮಿ (ಅಷ್ಟಭುಜಗಳಲ್ಲಿ ಅಭಯ, 
ಪದ್ಮ ಚಕ್ರ ಸ್ವರ್ಗಹಸ್ತ ಶಂಖ ಲಂಬಹಸ್ತ ಫಲ ದಾನ) ಇದರ ಬಲಗಡೆ 
ಮೂಲೆಯಲ್ಲಿ ಎರಡು ಕಪಿಗಳು ಫಲಕ್ಕಾಗಿ ಕಾದಾಡುತ್ತಿವೆ; ಅನಿರುದ್ಧ, 
ಪುರುಷೋತ್ತಮ, ಸಿಂಹಹೀಠದ ಮೇಲೆ ಮಹಿಷಮರ್ದಿನಿ, ಯೋಗ 
ನಾರಾಯಣ (ಪದ್ಮಾಸನದಲ್ಲಿ ಕುಳಿತು ಮುಂದಿನ ಎರಡು ಕೈಗಳನ್ನು 
ಒಂದರಮೇಲೊಂದು ಇಟ್ಟು ಹಿಂದಿನ ಕೈಗಳಲ್ಲಿ ಶಂಖ ಚಕ್ರ ಹೊಂದಿರು 
ವನು), ಅಧೋಕ್ಷಜ, ಸ್ಥಾನಕ ನರಸಿಂಹ, ಅಚ್ಯುತ, ಸುಖಾಸನದಲ್ಲಿ 
ಲಕ್ಷ್ಮೀನಾರಾಯಣ, ಜನಾರ್ದನ, ಕಾಳಿಂಗಮರ್ದನ ಮೋಹಿನೀ-ಕಸಿ 
ಪೀಠದಮೇಲೆ ಯಮುನಾ, ದುರ್ಗಾ (ವೈಷ್ಣವೀ.), ಅಷ್ಟಭುಜಗಳಲ್ಲಿ ಕತ್ತಿ 
ಬಾಣ ತ್ರಿಶೂಲ ಚಕ್ರ ಶಂಖ ಡಮರುಗ ಪಾತ್ರ ಕಪಾಲ, ಪಕ್ಕಗಳಲ್ಲಿ 
ಭೇತಾಳಗಳು, ಉಪೇಂದ್ರ (? ಶಂಖ ಗದಾ ಪದ್ಮ ಚಕ್ರ. ಇವು ಕೃಷ್ಣನ 
ಚಿಹ್ನೆಗಳು... ಉಪೇಂದ್ರನಿಗೆ ಶಂಖ ಗದಾ ಚಕ್ರ ಪದ್ಮಗಳಿರಬೇಕು), 
ಸುಖಾಸನದಲ್ಲಿ ಲಕ್ಷ್ಮೀನಾರಾಯಣ, ಹರಿ ಎಡದಲ್ಲಿ ಯುವತಿ-ದರ್ಪಣ 
ಬಲದಲ್ಲಿ ಯುವತಿ-ಶುಕ; ಬಲಿ-ವಾಮನ; ತ್ರಿವಿಕ್ರಮ (ಒಂದು 


೧ಫ್ಲ೨ ಹೊಯ್ಸಳ ವಾಸ್ತುಶಿಲ್ಪ 


ಕಾಲನ್ನು ಬ್ರಹ್ಮಲೋಕಕ್ಕೆ ಎತ್ತಿರುವನು, ಅದರಿಂದ ಉದ್ಭವವಾದ 
ಗಂಗೆಯು ಒಬ್ಬ ಯೋಗಿಯ (ಶಿವ?) ತಲೆಯಮೇಲೆ ಬೀಳುತ್ತದೆ); 
ಚತುರ್ಭುಜ ಕೃಷ್ಣ-ಸ್ಥಾನಕ; ಸುಖಾಸನದಲ್ಲಿ ಲಕ್ಷ್ಮೀನನರಸಿಂಹ- 
ಪ್ರಹ್ಲಾದ. 

ಈ ದೊಡ್ಡ ವಿಗ್ರಹಗಳ ಮೇಲೆ ಕೇರ್ತಿಮುಖಗಳ ಸಾಲು ಇರುವ 
ಕಾರ್ನೀಸು, ಗೋಪುರ ಕಳಶಗಳು, ಯಕ್ಷ- ಯಕ್ಷಿಣಿ, ರತಿಬಂಧ, ಇತ್ಯಾದಿ 
ಗಳಿವೆ. ಈ ಗೋಪುರಗಳ ಮೇಲೆ ಮೇಲ್ಭಾವಣಿ ಕೈಪಿಡಿ ಗೋಡೆಗಳಿವೆ. 
ಕೈಪಿಡಿ ಗೋಡೆಯ ಮೇಲೆ ಕೀರ್ತಿಮುಖ ಯಕ್ಷ-ಯಕ್ಷಿಣೆ ಶಿಖರಗಳ 
ಸಾಲುಗಳಿವೆ. 

ಮುಖ್ಯ ಗೋಪುರವು ಟೊಳ್ಳಾಗಿದೆ. ಪೂರ್ವದಿಂದ ಪ್ರವೇಶಿಸ 
ಬಹುದು. ನವರಂಗದಮೇಲೂ ಎರಡು ಜಾವಣಿಗಳಿವೆ. ಮುಖ್ಯ 
ಗೋಪುರ ಗರ್ಭಗುಡಿಯ ಮೇಲೆ ಹದಿನಾರು ಕೋಣ ನಕ್ಷತ್ರದಂತಿದೆ. 
ಉತ್ತರ ದಕ್ಷಿಣ ಪಶ್ಚಿಮಗಳಲ್ಲಿ ಅಂತಸ್ತುಗಳ ಮೇಲೆ ಸಣ್ಣ ವಿಗ್ರಹಗಳಿವೆ. 
ದಕ್ಷಿಣದಲ್ಲಿ ತಾಂಡವಕೃಷ್ಣ, ಸೂರ್ಯ; ಪಶ್ಚಿಮದಲ್ಲಿ ನೃತ್ಯಲಕ್ಷ್ಮ್ಮಿ 
ಮತ್ತು ಆಸೀನಲಕ್ಷ್ಮ್ಮಿ. 

ಸುಕನಾಸಿಯ ಮೇಲೆ ಚಾಚಿರುವ ಭಾಗದಲ್ಲಿ ದಕ್ಷಿಣಕ್ಕೆ ಸಳ 
ಎರಡು ಸಿಂಹಗಳು, ಲಕಿ ಕ್ಲೀನಾರಾಯಣ, ಕಾಳಿಂಗಮರ್ದನ, ಉತ್ತರದಲ್ಲಿ 
ನರ್ತಕರು ಲಕಿ ಕ್ರೀನಾರಾಯಣ ಅಮರನಾರಾಯಣ, ಪೂರ್ವದಲ್ಲಿ 
ಸಡ್ಳುಜ ನೃತ್ಯಮಾಡುವ ಕೃಷ್ಣ (ಅಭಯ ಶಂಖ ಸ್ಪರ್ಗಹಸ್ತ ಚಕ್ರ ಲಂಬ 

ಹಸ್ತ ದಾನ), ಇದರ ಕಳೆ "ಸುಖಾಸನದಲ್ಲಿ ಸು ಲಕ್ಷಿ ಕ್ರ ೀನಾರಾಯಣ 
ಹೆಯಗ್ರಿ (ವ. 

ns ಈಚಿನದು. ನವರಂಗದ ದ್ವಾರದಮೇಲೆ ವಿಷ್ಣು, 
ಸಳ (?), ನರ್ತಕರು ಸಿಂಹ ಗಜ, ಇದರಮೇಲೆ ತಾಂಡವ ಕೃಷ್ಣ(?) ಇನೆ. 
ನವರಂಗದಲ್ಲಿ ಒಂಬತ್ತಂ ಕಣಗಳೂ, ಪೂರ್ವದ್ವಾರದ ಹತ್ತಿರ ಮತ್ತೊಂದು 
ಅಂಕಣವೂ, ಕಲ್ಲಿನ ಜಗತಿಗಳೂ ಇವೆ. ಸ್ತಂಭಗಳು, ಮೇಲ್ಬಾವಣಿಗಳು 
ಚೆನ್ನಾಗಿವೆ. ನವರಂಗದ ಪಶ್ಚಿಮ ಗೋಡೆಯಲ್ಲಿ ಎರಡು ಗೂಡುಗಳ 
ಮೇಲೆ ಐದು ಶಿಖರಗಳಿವೆ. ದಕ್ಷಿಣ ಗೂಡಿನಲ್ಲಿ ಗಣಪತಿ (ದಂತ ಅಂಕುಶ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧ತ್ಲತ್ಲಿ 


ಪಾಶ ಅಪೂಪ), ಉತ್ತರ ಗೂಡಿನಲ್ಲಿ ಮಹಿಷಮರ್ದಿನಿ ಇನೆ. ನವರಂಗ 
ಮಧ್ಯದ ಕಂಬಗಳು ದುಂಡಾಗಿನೆ. ದ್ವಾರದ ಹತ್ತಿರ ಇರುವ ಕಂಬಗಳು 
೧೬ ಅಥವಾ ೬೪ ಸೃಷ್ಟಾ ಹೊಂದಿವೆ. ಕಂಬಗಳ ಮೇಲ್ಭಾಗದಲ್ಲಿ 
ನೃತ್ಯಮಾಡುತ್ತಿರುವ ಶ್ರೀವಿಗ್ರಹಗಳಿವೆ. ಒಂದು ಕಡೆ ಕಾಳಿಂಗ 
ಮರ್ದನವಿದೆ. ಕೈರೃ ಕಃ ಕಹಾ ಮೇಲಿನ ಲತಾ ಸಟ್ಟಿ ಕೆಯಲ್ಲಿ ಕಪಿ ಇದೆ. 
ಮೂಲೆಗಳಲ್ಲಿ ಗಜ ಸಿಂಹ ಹಗಳಿವೆ. ಭುವನೇಶ್ರರಿಗಳೆಲ್ಲ "ಕೀ ಖಾಚಿತ್ರ ಗಳಿಂದ 
ಅಲಂಕೃತ ತವಾಗಿವೆ. ದ್ವಾರದ ಹತ್ತಿರವಿರುವ ಭುವನೇಶ್ವರಿಯಲ್ಲಿ ಅಷ್ಟ 
ದಿಕ್ಬಾಲಕರು ಸಿಂಹ Bue ಶಿಖರಗಳು ಯಕ್ಷರು, ಮೇಲಿನಿಂದ ತೂತು 
ಮೊಗ್ಗಿನ ಮೇಲೆ ಹಂಸ ಇವೆ. ಹಾಗೆಯೇ ಹತ್ತನೆಯ ಭುವನೇಶ್ವರಿಯ 
ಮಧ್ಯದ ಮೊಗ್ಗಿ ನಮೇಲೆ ಕಾಳಿಂಗಮರ್ದನವಿದೆ. 

ದಕ್ಷಿಣ ಗರ್ಭಕುಡಿಯ ದ್ವಾರದಲ್ಲಿ ದ್ವಾರಪಾಲಕರು, ಮೇಲೆ 
ವಿ, ಸಳ. ನರ್ತಕರು ಇರುವರು. ಇದರ ಮೇಲೆ. ಏಳು 
ಶಿಖರಗಳೂ ಸಿಂಹಗಳೂ ಇವೆ. : ಗರ್ಭಗುಡಿಯಲ್ಲಿದ್ದ ವೇಣುಗೋಪಾಲ 
ವಿಗ್ರಹವನ್ನು ಕನ್ನಂಬಾಡಿಗೆ ಕಳುಹಿಸಿದರೆಂದು ಹೇಳಲಾಗಿದೆ. ಈಗ 
ಜನಾರ್ದನ ಮತ್ತು ದೇವಿಯರ ಲೋಹದ ಉತ್ಸವ ವಿಗ್ರಹಗಳಿವೆ. 

ಸಶ್ಚಿಮ ಸುಕನಾಸಿ ದ್ವಾರದ ಮೇಲೆ ನಾರಾಯಣನಿರುವನು. 
ಗರ್ಭಗುಡಿಯ ದ್ವಾರದಮೇಲೆ ಅರ್ಥ ಕೆತ್ತಿದ ವಿಗ್ರಹವಿದೆ. ಒಳಗೆ ಗರುಡ 
ಫೀಠದ ಮೇಲೆ ನಾಲ್ಬೂವರೆ ಅಡಿ ಎತ್ತರದ ನಾರಾಯಣನು ಶಂಖ ಪದ್ಮ 
ಗದಾ ಚಕ್ರ ಹಿಡಿದಿರುವನು. ತೋರಣದಲ್ಲಿ ದಶಾವತಾರೆಗಳಿವೆ. ಈ 
ಗರ್ಭಗುಡಿಗೆ ಸೇರಿದಂತೆ ಉತ್ತರ ದಕ್ಷಿಣ ಪಶ್ಚಿಮಗಳಲ್ಲಿ ಸಣ್ಣ ಗುಡಿಗಳಿವೆ. 

ಉತ್ತರ ಗರ್ಭಗುಡಿಯ ದ್ವಾ ರದಮೇರೆ ಲಕ್ಷಿ ಕ್ಷ್ವೀನರಸಿಂಹ ನಿಗ್ರಹ 
ವಿದೆ. ಒಳಗಿರುವ ಲಕಿ ಶ್ರೀನರಸಿಂಹ ನಿಗ್ರಹ ವಾ ೂತೆ; ಪ್ರಭಾ 
ವಳಿಯ ಮೇಲೆ ದಶಾವತಾರಗಳಿವೆ. 

ಬಸದಿ: ಲಕ್ಷ್ಮೀನಾರಾಯಣ ದೇವಾಲಯದ ಈಶಾನ್ಯದಲ್ಲಿ ಕ್ರಿ. ಶ. 
೧೧೧೮ರಲ್ಲಿ ನಿರ್ಮಿತವಾದ ಬಳಪದಕಲ್ಲಿನ ಬಸದಿ ಇದೆ. ಗರ್ಭಗುಡಿ 
ಯಲ್ಲಿ ಮೂರು ಪಾಶಣ್ವನಾಥ ವಿಗ್ರಹಗಳೂ ಅನಂತನಾಥ ಮತ್ತೊಬ್ಬ | 
ತೀರ್ಥಂಕರ ವಿಗ್ರಹಗಳೂ ಇವೆ. ಟಿಗೆ ಸೇರಿಸಿರುವ ನವರಂಗದಲ್ಲಿ 


ಹಳೆಯ ಧರಣೇಂದ್ರ ಪದ್ಮಾವತಿ ವಿಗ್ರಹಗಳಿವೆ. 


೧೩೪ ಹೊಯ್ಸಳ ವಾಸ್ತುಶಿಲ್ಪ 


ಹೆರಿಹೆರೇಶ್ವರ ದೇವಾಲಯ ಬಹುಶಃ ಲಕ್ಷ್ಮೀನಾರಾಯಣ ದೇವಾ 
ಲಯದ ಕಾಲದಲ್ಲಿಯೇ ನಿರ್ಮಿತವಾಯಿತು. ಈಗ ಸಂಪೂರ್ಣವಾಗಿ 
ಬಿದ್ದುಹೋಗಿದೆ. ಇಲ್ಲಿದ್ದ ಹರಿಹರ ವಿಗ್ರಹ ಎರಡು ಕೈಗಳಲ್ಲೂ ತ್ರಿಶೂಲ 
ಶಂಖಗಳನ್ನು ಹೊಂದಿದೆ. ಮಿಕ್ಕೆರಡು ಕೈಗಳು ಮುರಿದುಹೋಗಿವೆ. 
ಇದಕ್ಕೆ ಆಗ್ನೇಯದಲ್ಲಿ ಒಕ್ಳರಣೆ ಕೊಳವಿದೆ. ಊರಿನ ಸುತ್ತಲೂ ಏಳು 
ಕೋಟಿಗಳಿದ್ದವೆಂದು ಹೇಳುವರು... ಈಗಲೂ ದೊಡ್ಡ ಕಲ್ಲುಗಳಿಂದ 
ಕಟ್ಟದ ಗೋಡೆಯು ಕಂಡುಬರುತ್ತದೆ. 

೫೨. ಗೋವಿಂದನಹಳ್ಳಿ : ಕಿಕ್ಕೇರಿಗೆ ನಾಯವ್ಯದಲ್ಲಿ ನಾಲ್ಕು 
ಮೈಲಿ ದೂರದಲ್ಲಿ ಗೋವಿಂದನಹಳ್ಳಿ ಇದೆ. ಮಂದಗೆರೆ ರೈಲು ನಿಲ್ದಾಣ 
ದಿಂದ ಹೇಮಾವತಿಯನ್ನು ದಾಟ ಹೋಗಬಹುದು. ಗೋವಿಂದನ 
ಹಳ್ಳಿಯಲ್ಲಿರುವ ಪಂಚಲಿಂಗೇಶ್ವರ ದೇವಾಲಯ ಮೊದಲು ಚತುಷ್ಳೂಟ 
ವಾಗಿದ್ದು, ಅನಂತರ ಒಂದು ಗಲ೯ಗುಡಿಯನ್ನು ಸೇರಿಸಿ ಸಂಚಕೂಟ 
ನಾದಂತಿದೆ. ಗರ್ಭಗುಡಿಗಳೆಲ್ಲ ಒಂದೇ ಸಾಲಿನಲ್ಲಿವೆ. ಗರ್ಭಗುಡಿಗಳ 
ಮುಂದೆ ಸುಕನಾಸಿಗಳಿವೆ. ಇವುಗಳ ಮುಂದಿ ನಾಲ್ಕು ನವರಂಗಗಳು 
ಅಂತರಾಳಗಳಿಂದ ಸಂಬಂಧಹೊಂದಿವೆ. ಐದನೆಯ ನವರಂಗವನ್ನು 
ಅಂತರಾಳವಿಲ್ಲದೆ ನಾಲ್ಕುನೆಯದಕ್ಕೆ ಸೇರಿಸಿರುವರು. ಹೀಗೆ ಸುಮಾರು 

೨೦ ಅಡಿ ಉದ್ದದ ಶಾಲೆಯು ಏರ್ಪಟ್ಟಿದೆ, ಎರಡನೆಯ ಮತ್ತು ಮೂರನೆಯ 
ಗರ್ಭಗುಡಿಗಳ ಮುಂದೆ ಮಾತ್ರ ದ್ವಾರಗಳಿವೆ. ಈ ದ್ವಾರಗಳ ಮುಂದಿರುವ 
ಮುಖಮಂಡಪಗಳಲ್ಲಿ ನಂದಿಗಳಿವೆ. ಈ ನಂದಿಗಳ ಎರಡು ಪಕ್ಳಗಳಲ್ಲೂ 
ಮೆಟ್ಟ ಲುಗಳಿವೆ. ನವರಂಗದ ದ್ವ್ವಾ ರದ ದ್ರಾ ರಪಾಲಕರ ಫೀಠಗಳಮೇಲೆ 
ಚ ಕೂ ಮಲ್ಲಿತಮ್ಮ ” RES ನುಗ್ಗಿ ಹಳ್ಳಿ ಸೋಮನಾಥ 

ಪುರ ಗುಡಿಗಳ ಕಾಲದಲ್ಲಿ ರಚಿತವಾಗಿರಬೇಕು (Rn: ಬಹುಶಃ 
ಪ್ರ ಪ್ರಸಿದ್ಧ ಶಿಲ್ಪಿಯು. ಯುನಕನಾಗಿದ್ದಾಗ ಫಿರ್ಮಿತವಾಯಿತು. 
ಮೊದಲ ಮತ್ತು ಎರಡನೆಯ ಗರ್ಭಗುಡಿಗಳ ಮಧ್ಯ ದ ಅಂತರಾಳದಲ್ಲಿರುವ 
ಹೊಯ್ಸಳ ಸೋಮೇಶ್ವರನ ಕಾಲದಲ್ಲಿ ಇಬ್ಬ ಕ ಹೊಯ್ಸಳ ದಂಡ 
ವಷ, ೧೨ ಜಿಲ: ಭಾಸಟಮಾಡಿರಯರು. 

ದೊಡ್ಡಗದ್ದವಳ್ಳಿ ಗುಡಿಯು ಚತುಷ್ಯೂಟವಾಗಿದ್ದರೂ ಗರ್ಭಗುಡಿ 


ಇತರ ಸಣ್ಣ ಹೊಯ್ಸಳ ದೇನಾಲಯಗಳು ೧೩೫ 


ಗಳನ್ನುಒಂದೇ ಸಾಲಿನಲ್ಲಿಟ್ಟಿರುವುದಿಲ್ಲ. ಗೋವಿಂದನಹೆಳ್ಳಿ ಯಲ್ಲಿ ಮೊದಲು 
ನಾಲ್ಕು ಗರ್ಭಗುಡಿಗಳು (ಸೋಮನಾಥಪುರದ ಪಂಚಲಿಂಗದ ಐದು 
ಗರ್ಭಗುಡಿಗಳಿರುವಂತೆ) ಒಂದೇ ಸಾಲಿನಲ್ಲಿದ್ದವೆಂದು, ಅನಂತರ ಐದನೆಯ 
ಗರ್ಭಗುಡಿಯನ್ನು ಸೇರಿಸಲಾಯಿತೆಂದು ಅಂತರಾಳಗಳಿಂದಲೂ, ನಂದಿ 
ಮೆಟ್ಟಿ ಲುಗಳಿಂದಲೂ, ಮೇಲ್ಬಾವಣಿಗಳಿಂದಲೂ, ಕಂಬಗಳಿಂದಲೂ ಸ್ಪಷ್ಟ 
ವಾಗಿದೆ. ನಾಲ್ಕು ಗುಡಿಗಳ ನವರಂಗ ಭಾಗದಲ್ಲಿ ಕಂಬಗಳು ಮೂರು 
ಅಡಿವರೆಗೂ ಚತುರಸ್ರವಾಗಿದ್ದು ಅನಂತರ ದುಂಡಾಗಿವೆ. ಆದರೆ 
ನಾಲ್ಕು ಮತ್ತು ಐದನೆಯ ನವರಂಗಗಳ ಮಧ್ಯದಲ್ಲಿರುವ ಕಂಬಗಳು 
ಎರಡು ಅರ್ಧ ಕಂಬಗಳಾಗಿವೆ. ಮತ್ತು ಐದನೆಯ ಗುಡಿಯು ಮುಂಭಾಗದ 
ಗೋಡೆಯ ಮೇಲೆ ಇತರ ಗುಡಿಗಳ ಗೋಡೆಗಳ ಮೇಲಿದ್ದಂತೆ ವಿಗ್ರಹ 
ಗಳಿಲ್ಲ. ಇತರ ಗರ್ಭಗುಡಿ ಗೋಡೆಗಳ ಮೇಲೂ ವಿಗ್ರಹಗಳನ್ನು ಕೆತ್ತದೆ 
ಹಾಗೆಯೇ ಬಿಟ್ಟಿದೆ. 

ಹೊರಗಿನ ಗೋಡೆಯನ್ನು ಫಲಕಗಳಾಗಿ ನಿಂಗಡಿಸಿ, ಒಂದೊಂದು 
ಫಲಕದಲ್ಲಿ ಗೋಪುರಗಳೂ ವಿಗ್ರಹಗಳೂ ಇವೆ. ಇವನ್ನು ಬಿಟ್ಟರೆ 
ಮಿಕ್ಳಾವ ಕೆತ್ತನೆ ಕೆಲಸವೂ ಇಲ್ಲ. ದೇವಾಲಯಕ್ಕೆ ಜಗತಿ ಇರಲಿಲ್ಲ 
ಅಡಿಪಾಯದಿಂದ ಸುಮಾರು ಮೂರೂ ಮುಕ್ಕಾಲಡಿವರೆಗೂ ಕಾರ್ನೀಸು 
ಗಳು ಮಾತ್ರ ಇನೆ. ಪೂರ್ವದಲ್ಲಿ ನವರಂಗಕ್ಕೆ ಜಾಲಂದ್ರವುಳ್ಳ ತೆರೆ 
ಗೋಡೆ ಇರುವುದರಿಂದ ಬೆಳಕು ಬರುತ್ತದೆ. 

ಹೊರಗಿನ ಗೋಡೆಯ ಮೇಲಿರುವ ಕೆಲವು ವಿಗ್ರಹಗಳು ಸುಮಾರು 
ಒಂದಡಿ ಎತ್ತರ ಇವೆ. ಪೂರ್ವದ ಗೋಡೆಯ ದಕ್ಷಿಣ ಕೊನೆಯಲ್ಲಿ 
ಗಣಪತಿ, ಉತ್ತರ ಕೊನೆಯಲ್ಲಿ ಮಹಿಷಮರ್ದಿನಿ ವಿಗ್ರಹಗಳಿವೆ. ಗಣಪತಿ 
ಮತ್ತು ಮೊದಲನೆಯ ಮುಖಮಂಡಪಕ್ಕೆ ಮಧ್ಯದಲ್ಲಿ ವಿಷ್ಣುವಿನ 
ಚತುರ್ವಿಂಶತಿ ಮೂರ್ತಿಗಳಲ್ಲಿ ಹೆನ್ನೆರಡಿನೆ. ಹಾಗೆಯೇ ಎರಡನೆ ಮುಖ 
ಮಂಡಸಪ ಮಹಿಷಮರ್ದಿನಿಗಳ ಮಧ್ಯದಲ್ಲಿ ಹೆನ್ನೆರಡನ್ನು ಮಾಡಲು 
ಯತ್ನಿಸಿ ಒಂಜಿತ್ತು ಮಾತ್ರ ಪೂರ್ತಿಯಾಗಿವೆ. ಗರ್ಭಗುಡಿಗಳ ಮಧ್ಯದಲ್ಲಿ 
ಗೂಡುಗಳೂ ಚಾಮರಧಾರಿಣಿಯರೂ, ದಕ್ಷಿಣ ಗೋಡೆಯ ಹೊರಗಣ 
ಮಧ್ಯದಲ್ಲಿ ಗೂಡೂ ಇವೆ. ಈಗ ಈ ಗೂಡುಗಳೆಲ್ಲ ಖಾಲಿಯಾಗಿವೆ. 


೧೩೬ ಹೊಯ್ಸಳ ವಾಸ್ತುಶಿಲ್ಪ 


ದಕ್ಷಿಣ ಗೋಡೆಯಿಂದ ಆರಂಭಿಸಿದರೆ ಪ್ರದಕ್ಷಿಣಾಕಾರವಾಗಿ : 
ಮೊದಲು ಗರ್ಭಗುಡಿ-ದಕ್ಷಿಣ ಗೋಡೆ-ಪರವಾಸುದೇವ, ಸ್ಥಾನಕಪಾರ್ವತೀ 
(ಪದ್ಮ ಪಾಶ ಅಂಕುಶ ಫಲ), ಇಂದ್ರ-ಶಚೀ, ಗರುಡನಮೇಲೆ ಕೃಷ್ಣ-ಸತ್ಯ 
ಭಾಮೆ, ಬಲಿ-ವಾಮನ, ತ್ರಿವಿಕ್ರಮ, ಕಾಳಿಂಗಮರ್ದನ, ಸ್ಥಾನಕ 
ಚತುರ್ಭುಜದೇವಿ (ಪಾರ್ವತಿ ?), ಹಿರಣ್ಯಕಶಿಪು ಸಂಹಾರ, ಪ್ರಹ್ಲಾದ, 
ಪುರುಷ ಸ್ತ್ರೀನಿಗ್ರಹಗಳು, ಗರುಡ-ಲಕ್ಷ್ಮ್ಮಿ, ನಾರದ. 

ಪಶ್ಚಿಮ ಮತ್ತು ಉತ್ತರ ಗೋಡೆಗಳು--ತಾಂಡವೇಶ್ವರ ಎಡದಲ್ಲಿ 
ಗಣಪತಿ ಬ್ರಹ್ಮ, ಬಲದಲ್ಲಿ ಕುಮಾರ ವಿಷ್ಣು, ಸುಖಾಸನದಲ್ಲಿ ಲಕ್ಷ್ಮಿ 
ನಾರಾಯಣ, ಎಡದಲ್ಲಿ ನೃತ್ಯಪಾರ್ವತೀ, ವೇಣುಗೋಪಾಲ, ಬಲದಲ್ಲಿ 
ಶಾರದಾ, ಮಹಿಷಮರ್ದಿನಿ. 

ಎರಡನೆಯ ಗರ್ಭಗುಡಿ ದಕ್ಷಿಣ ಗೋಡೆ-ಭೈರವ, ದುರ್ಗಾ, 
ರಾವಣನು ಕೈಲಾಸವನ್ನೈ ತ್ತುತ್ತಿರುವುದು, ನೃತ್ಯಗಣಪತಿ, ನೃತ್ಯಸರಸ್ವತಿ. 

ಪಶ್ಚಿಮ ಗೋಡೆ---ಗೋವರ್ಧನಧಾರಿ, ರಾಮ ಲಕ್ಷ್ಮಣ ಹನುಮಂತ 
ಮತ್ತು ಪರಿವಾರ. 
ಉತ್ತರ ಗೋಡೆ--ಎರಡು ಕಪಿಗಳು, ಆಸೀನದುರ್ಗಾ, ಮಾರ್ದಂಗಿಕ 

ಮತ್ತು ನರ್ತಕಿ. 

ಮೂರನೆಯ ಗರ್ಭಗುಡಿ--ದಕ್ಷಿಣ ಗೋಡೆ-ಹರಿಹರ, ಪರವಾಸು 
ದೇವ ಮತ್ತು ದೇವಿಯರು, ಲಕ್ಸ್ಮ್ಮೀನರಸಿಂಹ. 

ಪಶ್ಚಿಮ ಗೋಡೆ--ಯೋಗನರಸಿಂಹ, ವೇಣುಗೋಪಾಲ, ಉಮಾ 
ಮಹೇಶ್ವರ, ಚಾಮರ ಧಾರಿಣಿ, ನಾರಾಯಣ. 

ಉತ್ತರ ಗೋಡೆ-ನೃತ್ಯಸರಸ್ವತಿ, ನರ್ತಕಿ, ಭೂವರಾಹ, ಕತ್ತಿ 
ಗುರಾಣಿ ಹಿಡಿದ ವೀರ, ಗರುಡ. | 

ನಾಲ್ಕನೆಯ ಗರ್ಭಗುಡಿ--ದಕ್ಷಿಣ ಗೋಡೆ- -ಕಟಹಸ್ತನಾದ 
ವಿಠ್ಕಲನು ಎರಡು ಸಣ್ಣ ಚೀಲಗಳನ್ನು ಹಿಡಿದಿರುನನು. ವೇಣು 
ಗೋಪಾಲ, ಮಹಿಷಮರ್ದಿನಿ, ಕಾಳಿಯಮರ್ದನ, ಮತ್ಸ್ಯಯಂತ್ರ 
ಭೇದನ. 

ಪಶ್ಚಿಮ ಗೋಡೆ--ಸ್ತ್ರೀ, ಹರಿಹರ ನೀಠದಮೇಲೆ ನಂದಿ ಗರುಡ, 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೩೭ 


ಗಜಾಸುರ ಸಂಹಾರ, ಉಮಾಮಹೇಶ್ವರ, ಗಣಪತಿ- -ಕುಮಾರರ ಮಧ್ಯೆ 
ಸ್ಥಾನಕ ಪಾರ್ವತಿ. 
| ಉತ್ತರದಗೋಡೆ ಸ್ರೀ, ಬ್ರಹ್ಮ, ನಂದಿಯಮೇಲೆ ಉಮಾ 
ಮಹೇಶ್ವರ, ಕೇಶವ, ಮೋಹಿನೀ- ಕಹಿ. 

| ಐದನೆಯ ಗರ್ಭಗುಡಿ ದಕ್ಸಿಣದ ಗೋಡೆ-ಹಿರಣ್ಯಕಶಿಪು ವಹ 
ಪ್ರಹ್ಲಾದ ಕುಲ್ಲಾವಿ-ನಿಲುವಂಗಿ ದಂಡ ಧರಿಸಿರುವ ದಕ್ಷಿಣಾಮೂರ್ತಿ. 

ಸಶ್ಚಿಮ ಗೋಡೆ-ಮೋಹಿನಿ. 

ಉತ್ತರ ಗೋಡೆ- ಕಾಲಭೈರವ, ತಾಂಡವೇಶ್ವರ,. ಯೋಗ 
ನಾರಾಯಣ. 
ಪೂರ್ವದ ಗೋಡೆ--ದಕ್ಷಿಣ ಭಾಗ- ಸಂಕರ್ಷಣ, ಗರುಡ, ವಾಸು. 
ದೇವ್ಮ ಹೂವನ್ನು ತೆಗೆದುಕೊಳ್ಳುತ್ತಿರುವ ಶ್ತ್ರೀ ಪ್ರದ್ಯುಮ್ನ & ಅನಿರುದ್ಧ, 
ಪುರುಷೋತ್ತಮೃ ಮಾರ್ದಂಗಿಕ, ಅಥೋಕ್ಷಜ, ಸ್ಥಾನಕ ನರಸಿಂಹ, 
ಮಾರ್ದಂಗಿಕ ಶ್ರ್ರೀ-ಶುಕ, ಹೆರಿ ವಿಷ್ಣುವಿನ .ಮೂರು ರೂಪಗಳು 
(ಅಪೂರ್ಣ), ಕೃಷ್ಣ, ಸ್ತ್ರೀ-ದರ್ಪಣ, ಮಹಿಷಮರ್ದಿನಿ. 

ಆಗ್ಲೇಯ ದ್ವಾರದಿಂದ ಉತ್ತರದ ಕಡೆಗೆ-ನಿಷ್ಣುನಿನ ದಶಾವತಾರ 
ಗಳು, ಮತ್ಸ್ಯ, ಕೂರ್ಮ, ನರವರಾಹ್ಕ ಸ್ತ್ರೀ-ಕೇಶಪಾಶ, ಸ್ಥಾನಕ 
ನರಸಿಂಹ, ವಾಮನ, ಪರಶುರಾಮ, ಶ್ರೀರಾಮ, ಪುಷ್ಪಾಪಚಯ, 
ಹಲಾಯುಧ, ಆಸೀನಬುದ್ಧ, ಕುದುರೆಯಮೇಲೆ ಕಲ್ಪಿ. 

ದಕ್ಷಿಣದಲ್ಲಿ ಉತ್ತರದ ಕಡೆಯಿಂದ-(ಮಧ್ಯೆ ಗರುಡರು), ಗಣೇಶ, 
ಸ್ತ್ರೀ-ದರ್ಪಣ, ಕೇಶವ, ನಾರಾಯಣ, ಸ್ತ್ರೀ-ಶುಕ್ರಮಾಧವ ಗೋವಿಂದ, 
ವಿಷ್ಣು, ಪ್ರೀ-ದಸಣ, ಮಧುಸೂದನ, ತ್ರಿವಿಕ್ರಮ, ಪುಷ್ಪಾಪಚಯ, 
ವಾಮನ, ಶ್ರೀಧರ, ಹೃಷೀಕೇಶ. ಮಗುವನ್ನು ಸೊಂಟದಲ್ಲಿಟ್ಟು ಕೊಂಡಿ 
ರುವ ಸ್ರೀ ಪದ್ಮನಾಭ ದಾಮೋದರ. ಇವುಗಳ ಹೆಸರುಗಳನ್ನು ನೀಠಗಳಲ್ಲಿ 
ಬರೆದಿದೆ. 

ದೇವಾಲಯದಲ್ಲಿಲ್ಲ ಹದಿನೇಳು ಗೂಡುಗಳಿವೆ. ಹದಿಮೂರು ಒಳಗಡೆ 
ನಾಲ್ಕು ಹೊರಗೆ ಇನೆ. ಒಳಗಿನ ಗೂಡುಗಳಲ್ಲಿ ಒಂದೊಂದು ಸುಕನಾಸಿ. 
ದ್ವಾರದ ಪಕ್ಕಗಳಲ್ಲೂ ಎರಡು, ಉತ್ತರ ದಕ್ಷಿಣ ಗೋಡೆಗಳ ಮಧ್ಯದಲ್ಲಿ 


೧೩೮ ಹೊಯ್ಸಳ ವಾಸ್ತುಶಿಲ್ಪ 


ಒಂದೊಂದು, ಎರಡು ಮತ್ತು ಮೂರನೆ ಗರ್ಭಗುಡಿಗಳ ಮಧ್ಯದಲ್ಲಿ ದೊಡ್ಡ 
ಗೂಡು ಇವೆ. ಉತ್ತರ ಗೋಡೆಯಲ್ಲಿ ಒಂದು ಗೂಡು ಇದೆ. ನವರಂಗದ 
ಗೂಡುಗಳಲ್ಲಿರುವ ವಿಗ್ರಹಗಳು ಆಗ್ನೇಯದಿಂದ ಪ್ರದಕ್ಷಿಣವಾಗಿ : 

ಮೊದಲನೆ ಗರ್ಭಗುಡಿಯ ನಂದಿ, ೧ನೆಯ ಗೂಡು-ಹೆಂಸಪೀಠದ 
ಮೇಲೆ ಈಚಿನ ಭೈರವ (ಬಹುಶಃ ಶಾರದಾ ಇದ್ದಿರಬೇಕು). ಸಪ್ತ 
ಮಾತೃಕಾ, ೨ ಗಣೇಶ, ೩ ಸಿಂಹಪೀಠದ ಮೇಲೆ ಮಹಿಷಮರ್ದಿನಿ, 
೪ ಶಾರದಾ, ಕೆಳಗೆ ನಾಗ ಗಣೇಶ, ೫ ಮಹಿಷಮರ್ದಿನಿ, ೬ (ಮಧ್ಯೆ) 
ಉಮಾಮಹೇಶ್ವರ, ೭ ಗಣೇಶ, ೮ ಮಹಿಷಮರ್ದಿನಿ ಕೆಳಗೆ ಸಪ್ತ 
ಮಾತೃಕಾ ನಾಗ, ೯ ಗಣೇಶ, ೧೦ ಮಹಿಷಮರ್ದಿನಿ ೧೧ ಗಣೇಶ- 
ಶಾರದಾ ೧೨ ಮಹಿಷಮರ್ದಿನಿ ೧೩ ಸುಬ್ರಹ್ಮಣ್ಯ. 

ಭೈರವ, ಮಹಿಷಮರ್ದಿನಿ, ನಾಲ್ಕನೆ ಗರ್ಭಗುಡಿಯ ನಂದಿ, 
ಐದನೆಯ ಗರ್ಭಗುಡಿಯ ನಂದಿ, ಈಶಾನ್ಯದ ದ್ವಾರದಲ್ಲಿ ಸೂರ್ಯನ 
ಪೀಠ ಬಿದ್ದಿದೆ. ಮುಖಮಂಡಪದ ದ್ವಾರಗಳಲ್ಲಿ ಶೈವದ್ವಾರಪಾಲಕರಿರು 
ವರು. ಸುಮಾರು ನಾಲ್ಪೂವರೆ ಅಡಿ ಎತ್ತರವಿರುವ ಈ ದ್ವಾರಪಾಲಕರನ್ನು 
ರೂವಾರಿ ಮಲ್ಲಿತಮ್ಮನು ಮಾಡಿದನು. : ಮಂಡಪದ ದ್ವಾರಗಳ ಮೇಲೆ 
ತಾಂಡವೇಶ್ವರ ಇದೆ. ಸುಕನಾಸಿ ದ್ವಾರಗಳು ಹೊಯ್ಸಳ ರೀತಿಯಲ್ಲಿ 
ಅಲಂಕೃತವಾಗಿವೆ. ಒಂದು ಸುಕನಾಸಿ ದ್ವಾರದಲ್ಲಿ ದ್ವಾರಪಾಲಕರು 
ಜಾಲಂದ್ರ ಮುಂದಕ್ಕೆ ಚಾಚಿರುವ ಛಜ್ಜ, ದ್ವಾರದಮೇಲೆ ಉಮಾ 
ಮಹೇಶ್ವರ, ಅದರ ಮೇಲೆ ಮಕರಗಳ ಮಧ್ಯದಲ್ಲಿ ತಾಂಡವೇಶ್ವರ ನಂದಿ 
ಪರಿವಾರದೇವತೆಗಳಿರುವರು. ಮೇಲ್ಬಾವಣಿಗಳು ಮೂರು ವಿಧವಾಗಿನೆ. 
ಆಳವಾಗಿ ಮಧ್ಯದಲ್ಲಿ ಕಮಲದ ಮೊಗ್ಗನ್ನು ಹೊಂದಿವೆ. ಮತ್ತೆ ಕೆಲವು 
ಮೇಲ್ಭಾವಣಿಗಳು ಚಪ್ಪಟಿಯಾಗಿವೆ. ಹೆಚ್ಚು ಅಲಂಕಾರಗಳಿಲ್ಲ. 

ಈ ಪಂಚಲಿಂಗ ದೇವಾಲಯದ ನೈರುತ್ಯದಲ್ಲಿ ಒಂದು ಸಣ್ಣ 
ಹೊಯ್ಸಳ ಕಾಲದ ವೇಣುಗೋಪಾಲ ದೇವಾಲಯವಿದೆ. ಉತ್ತರದಲ್ಲಿ 
ಒಂದು ಶೈವ ದೇವಾಲಯವು, ಅದಕ್ಕೆ ಆಗ್ನೇಯದಲ್ಲಿ ಸಣ್ಣ ಗುಡಿಯು 
ಇನೆ. ಬಹುಶಃ ಹಿಂದೆ ಇದ್ದ ಕೋಟಿಯ ದ್ವಾರವಿಲ್ಲಿದ್ದಿತು. 


೫೩. ಹೊಳೇನರಸೀಪುರ : ಇಲ್ಲಿನ ತ್ರಿಕೂಟಾಚಲ ಲಕ್ಷ್ಮೀ 


ಇತರೆ ಸಣ್ಣ ಹೊಯ್ಸಳ ದೇವಾಲಯಗಳು ೧೩೯ 


ನರಸಿಂಹ ದೇವಾಲಯದಲ್ಲಿ ಒಳಗಿನ ನವರಂಗ ಮೂರು ಗರ್ಭಗುಡಿಗಳು 
ಮಾತ್ರ ಹೊಯ್ಸಳ ಕಾಲದ್ದಾಗಿವೆ. ಇವನ್ನು ಕಣಶಿಲೆಯಿಂದ ಕಟ್ಟಿರು 
ವುದರಿಂದ ಬಹುಶಃ ೧೪ನೆಯ ಶತಮಾನದ್ದಾಗಿರಬೇಕು. ನಿಜಯನಗರ 
ಕಾಲದಲ್ಲಿ ಹೊರಗಿನ ನವರಂಗ, ದ್ವಾರಪಾಲಕರನ್ನೂ, ಪಾಳೆಯಗಾರರ 
ಕಾಲದಲ್ಲಿ ಮೂರು ಗೋಪುರ, ಪಾತಾಳಾಂಕಣ, ಮಹಾದ್ವಾರ, ಆಳ್ವಾರರ 
ಗುಡಿ, ಇತ್ಯಾದಿಯನ್ನು ಸೇರಿಸಿರುವರು. ವೆಂಕಟಪ್ಪನಾಯಕನ ನಿಗ್ರಹ 
ಒಳಗಿನ ನವರಂಗದಲ್ಲಿದೆ. ಹೊರಗಿನ ನವರಂಗದಲ್ಲಿ ಪೆರುಮಾಳೆ ದಂಡ 
ನಾಯಕನ ಶಾಸನದ ಕಲು, ನಾಲ್ಕು ದುಂಡಾದ ಬಳಪದಕಲ್ಲಿನ 
ಹೊಯ್ಸಳ ಸ್ತಂಭಗಳು ಸೇರಿಸಲ್ಪಟ್ಟಿವೆ. ಜಗತಿಯು ಸಾಮಾನ್ಯವಾಗಿದೆ. 
ಮೇಲ್ಛಾವಣಿಯ ಬೋದಿಗೆಯಲ್ಲಿ ಮಾತ್ರ ಗಂಗರ ಕಾಲದ ಸೂಚನೆ 
ಗಳಿವೆ. ಸುಕನಾಸಿಗಳಲ್ಲಿ ಜಾಲಂದ್ರಗಳಿವೆ. . ನವರಂಗದ ಮಧ್ಯದಲ್ಲಿ 
ಬಳಪದಕಲ್ಲಿನ ಭುವನೇಶ್ವರಿ ಇದೆ. ಗರ್ಭಗುಡಿಗಳಲ್ಲಿ ಹೊಯ್ಸಳ ವಿಗ್ರಹ 
ಗಳಿವೆ. ದಕ್ಷಿಣ ಗರ್ಭಗುಡಿಯಲ್ಲಿ ಗೋಪಾಲಕೃಷ್ಣ, ಉತ್ತರದಲ್ಲಿ ಲಕ್ಷ್ಮೀ 
ನರಸಿಂಹ, ಸಶ್ಚಿಮದಲ್ಲಿ ಶಂಖ ಸದ್ಮ ಗದಾ ಚಕ್ರಧರಿಸಿರುವ ನಾರಾಯಣ 
ವಿಗ್ರಹಗಳಿವೆ. ಒಳೆಗಿನ ನವರಂಗದಲ್ಲಿ ವೆಂಕಟಪ್ಸನಾಯಕನ ವಿಗ್ರಹ, 
ಹೊಯ್ಸಳ ಗಣೇಶ, ಆಸೀನವಿಸ್ತಕ್ಸೇನ, ದುರ್ಗಾವಿಗ್ರಹೆಗಳಿವೆ. ತಾಮ್ರದ 
ಉತ್ಸವ ನಿಗ್ರಹಗಳು: ಈಚಿನದಾದರೂ ಚೆನ್ನಾಗಿವೆ. ರಾಮಾನುಜ, 
ಆಳ್ವಾರರೂ ಆಂಡಾಳ್‌ ಗರುಡ ಗುಡಿಗಳು ಹೊರಗಡೆ ಇವೆ. 

೫೪. ಮೊಸಳೆ: ಹಾಸನದ ದಕ್ಷಿಣಕ್ಕೆ ಎಂಟು ಮೈಲಿಯಲ್ಲಿ 
ದೊಡ್ಡ ಕೆರೆ ಇದೆ. ಇದರ ನೈರುತ್ಯದಲ್ಲಿ ಎತ್ತರವಾದ ಗುಟ್ಟಿ ದಮೇಲೆ 
ಮೊಸಳೆ ಗ್ರಾಮವಿದೆ. ಇಲ್ಲಿ ಮರಳೆಯಲ್ಲಿದ್ದಂತೆ ಅವಳಿ. ದೇವಾಲಯ 
ಗಳಿವೆ. ಎರಡು ದೇವಾಲಯಗಳು ಪ್ರತ್ಯೇ ಕವಾಗಿದ್ದರೂ ಒಂದೇ ರೀತಿಯ 
ತಲನಿನ್ಯಾಸ, ಗರ್ಭಗುಡಿ, ಸುಕನಾಸಿ, ರಂಗಮಂಡಪ, ಶಿಖರಗಳನ್ನು 
ಹೊಂದಿ ಪೂರ್ವಾಭಿಮುಖಗಳಾಗಿವೆ. ಆದರೆ ಎರಡೂ ಸಮರೇಖೆಗಳಲ್ಲಿಲ್ಲದೆ 
ಐದು ಡಿಗ್ರಿ ಪೂರ್ವದ ಕಡೆಗೆ ಬಗ್ಗಿನೆ. ಎರಡು ದೇವಾಲಯಗಳು 
ಬಳಪದಕಲ್ಲಿನಿಂದ ಸುಂದರವಾಗಿ ನಿರ್ನಿತವಾಗಿನೆ. ವಿಗ್ರಹಗಳ ಕಳಗೆ 
ಹೆಸರುಗಳಿದ್ದರೂ ಯಾವ ಶಾಸನವೂ ಸಿಕ್ಕಿಲ್ಲವಾದ್ದರಿಂದ ಕಾಲನಿರ್ಣಯ 


೧೪೦ ಹೊಯ್ಸಳ ವಾಸ್ತುಶಿಲ್ಪ 


ಮಾಡುವುದು ಕಷ್ಟವಾಗಿದೆ. ಪಾಳೆಯಗಾರ ಎರೆ ಕೃಷ್ಣಪ್ಪ ನಾಯಕನ 
೧೫೭೮ ವರ್ಷದ ಶಾಸನ ಈ ದೇವಾಲಯಗಳಿಗೆ ಕೊಟ್ಟಿರುವುದನ್ನು 
ಸೂಚಿಸುತ್ತದೆ... ಬಹುಶಃ ಸೋಮನಾಥಪುರ ನುಗ್ಗಿಹಳ್ಳಿ ಗುಡಿಗಳ 
ಸಮಕಾಲೀನವೆಂದು ಊಹಿಸಬಹುದು. ನಾಗಣ್ಣ ದಂಡನಾಯಕ 
ನೆಂಬುವನು ನಿರ್ಮಿಸಿರಬಹುದು. 

ನಾಗೇಶ್ವರ ದೇನಾಲಯ : ಕಣಶಿಲೆಯ ಜಗತಿಯ ಮೇಲೆ ಈ ಗುಡಿ 
ಇದೆ. ಗೋಡೆಯ ಕೆಳಭಾಗದಲ್ಲಿ ನಾಲ್ಕೂವರೆ ಅಡಿ ಎತ್ತರದವರೆಗೆ ಐದು 
ಪಟ್ಟಕೆಗಳಿವೆ. ಮೇಲಿನ ಎರಡು ಪಟ್ಟಿಕೆಗಳನ್ನು ಪೂರ್ತಿಯಾಗಿ 
ಅಲಂಕರಿಸಿಲ್ಲ. ಮೇಲಿನ ಗೋಡೆಯನ್ನು ವಿಗ್ರಹಗಳಿಂದ ಅಲಂಕರಿ 
ಸಿರುವರು. ನವರಂಗ ಗೋಡೆಯ ಮಧ್ಯದಲ್ಲಿ ಗೂಡುಗಳಿವೆ. ಇವು 
ಈಗ ಖಾಲಿಯಾಗಿವೆ. ಗೂಡುಗಳ ಮೇಲೆ ನಾಲ್ಕು ಚಾವಣಿಗಳ ಶಿಖರ 
ವಿಜೆ. ಗೋಡೆಯನ್ನು ಫಲಕಗಳಾಗಿ ವಿಂಗಡಿಸಿ ಎರಡಡಿ ಎತ್ತರದ 
ವಿಗ್ರಹಗಳನ್ನು ಅನೇಕ ವಿಧಗಳಾದ ತೋರಣ ಶಿಖರಗಳ ಕೆಳಗೆ ಇಟ್ಟರು 
ವರು. ನಾಗೇಶ್ವರ ದೇವಾಲಯದ ವಿಗ್ರಹಗಳ ಕೆಳಗೆ ಹೆಸರುಗಳನ್ನು 
ಬರೆದಿರುವುದರಿಂದ ಶೈವ ಶಾಕ್ತ ವಿಗ್ರಹಗಳ ಲಕ್ಷಣಗಳನ್ನು ತಿಳಿಯಲು 
ಅನುಕೂಲವಾಗಿದೆ. ಆದರೆ ಕೆಲವು ಸವೆದುಹೋಗಿ ಭಂಗವಾಗಿರು 
ವುದರಿಂದ ಲಕ್ಷಣಗಳನ್ನು ತಿಳಿಯಲು ಕಷ್ಟವಾಗಿದೆ. ಮುಖಮಂಡಪದ 
ದಕ್ಷಿಣದಿಂದ ಪ್ರದಕ್ಷಿಣೆಯಾಗಿ ಈ ವಿಗ್ರಹಗಳಿವೆ : 

ಪೂರ್ವ--ಆಸೀನ ಅಷ್ಟಭುಜದೇವಿ-ಸರ್ಪ, ಸ್ಥಾನಕ ದುರ್ಗಾ, 
ಸ್ಥಾನಕ ಶಿವ (ಎರಡು ಕೈಗಳಲ್ಲಿ ಸರ್ಪ ತ್ರಿಶೂಲ, ಎರಡು ಹೋಗಿವೆ). 
ಕೆಳಗೆ “ ನಂನ್ಕ?; ದಕ್ಷಿಣ-ಸ್ಥಾನಕ ಶಿವ (ಭಗ್ನ, ಡಮರು, ತ್ರಿಶೂಲ, 
ಅರ್ಧಚಂದ್ರಹಸ್ತ), “ದಕ್ಷಿಣ ದೇ(ದಿ)ಪಾತಾಳಕ”; ದೇವಿ, ಅಷ್ಟಭುಜ 
ದೇವಿ ಮಹಿಷ ಮೂರು ಶಾಕ್ತದೇವತೆಗಳು (ಭಂಗ), ದಕ್ಷಿಣ ಗೂಡಿನ 
ಹತ್ತಿರ ಸಳವಿಗ್ರಹಗಳು, ದೇವೀ ಮತ್ತು ಗಜ “ ಶ್ರಿಯಾದೇವಿ”; ಜೀವಿ- 
ಗರುಡ, :-. ಲಕ್ಷ್ಮಿದೇವಿ ?, ಪರಿಚಾರಿಕೆಯರು, ಆಸೀನಕುಮಾರ 
ಮಯೂರ, ಕಳಶ; ಸ್ಥಾನಕ ಗೌರೀ (ಅಕ್ಷಮಾಲಾ ಪಾಶ ಸರ್ಪ ಪದ್ಮ) 
“ ಗೌರಿ»; ಆಸೀನ ಮಾಹೇಶ್ವರೀ (ಅಕ್ಷಮಾಲಾ ಪಾಶ ಡಮರುಗ 


ಇತರ ಸಣ್ಣ ಹೊಯ್ಸಳ ದೇವಾಲಯ ಗಳು ೧೪೧ 


ದಾನ) ನಂದಿ, “ ಮಹೇಸ್ತ Ds ಆಸೀನಡೇವಿ (ಚಿನ್ಮುದ್ರಾ ಪದ್ಮ ಪದ್ಮ 
ಅಭಯ) ಕೆಳಗೆ ಸರ್ಪ) ಸ್ಥಾನಕ ಮನೋಹರಿ (ಅಭಯ 'ಶೂಲ 
ಖಟ್ಟಾಂಗ ಕಲಶ), “ಮನೋಹರಿ ೫»: ಆಸೀನ ಅಸ್ಟಭುಜದೇವಿ ಬಲದಲ್ಲಿ 
ಕಳಶ ಎಡದಲ್ಲಿ ಸಿಂಹ (ದುರ್ಗಾ?) ವೈಷ್ಣವೀ (ಭಗ್ನ), ಅಂಜಲಿಹಸ್ತ 
ನಾದ ಪುರುಷ, ಭಗ್ನ, ಭಗ್ನ, ದುರ್ಗಾ, ಬಲದಲ್ಲಿ ಭಕ್ತ ಎಡದಲ್ಲಿ ಸಿಂಹ, 
ಸ್ಥಾನಕ ದುರ್ಗಾ (ಕತ್ತಿ ಶೂಲ ಪಾಶ ಪಾತ್ರ), ಶಿವವಜ್ರಭೂತ 
ಸ್ಥಾನಕಮೂರ್ತಿ, “ ವಜ್ರಭೂತ”; ಮೂರು ಶ್ರೀ ವಿಗ್ರಹಗಳು, ತ್ರಿಮುಖ 
ಶ್ಮಶ್ರುಧಾರಿಯಾದ ಬ ಹ್ಮ್‌ ಬಹು ಸ್ಟಾ ತ ತ್ರಿಮುಖ ಸರಸ್ಕ್ರ ತ್ರಿ 
ಚಾಮರಧಾರಿಣಿ, ಸ್ಥಾ ನಕ ಜಯ (ಚಿನ್ಮುದ್ರಾ ತ್ರಿಶೂಲ ಜರ 
ಪುಸ್ತಕ), ಭಗ್ನ ವಾದ ಚಿತ್ರ ಸೇನ, “ ಚಿತ್ರಸೇನ. * 

ಸಶ್ಚಿ ಮ ಸ್ಟಾ ನಕ ಮಹಾಕಣ್ಕ (ಕತ್ತಿ, ಡಮರು, ಭಗ್ನ ಭಗ್ನ), 
*ಮಹಾ ಗಂ ೫ 'ಸ್ಥಾನಕ ದೇವಿ (ಭಗ್ನ, ಪಾಶ ಅಂಕುಶ ಫಲ), 
ಸೇವಿಕೆ, ಆಸೀನ ದುರ್ಗಾ (ಅಕ್ಷಮಾಲಾ ಡಮರು ತ್ರಿಶೂಲ ದಾನ), 
ಆಸೀನ ಸದಾಶಿವ-ಮೂರು ಮುಖಗಳು ಸಾಲಾಗಿ, ಮೇಲೆ ಒಂದು, 
ಕಿರೀಟದ ಮೇಲೆ ಸರ್ಹ, ಹತ್ತು ಭುಜ (ಹಿಂಜೆ ಒಂದು ತಲೆ?), 
“" ಸದಾಶಿವಮೂರ್ತಿ?', ಆಸೀನ ಲಸ್ರ್ಯೀ-ಗಜ, ಪರಿಚಾರಿಕೆ, ಖಾಲಿ, 
ಸ್ಥಾನಕ ಗಂಭೀರಶಿವ (ಗದಾ-ಶೂಲ ಡಮರು ಅಭಯ). 

ಉತ್ತರಹೆರಿಹರ (ಡಮರು ಚಕ್ರ ಭಗ್ನ ಭಗ್ಗ), ದೇವಿ; 
ಸುಖಾಸನದಲ್ಲಿ ಕುಳಿತಿರುವ ನಾರಾಯಣ (“ ನಾರಾಯಣ”), ಶ್ರೀ 
ರ್‌ ಚಾಮರಧಾರಣಿ, ಭೂ ("" ಭೂಮಿದೇವಿ''), 
ಚಾಮರಧಾರಿಣಿ ; ಸ್ಥಾನಕ ವೈಷ್ಣನೀ (ಸದ್ಮ ಚಕ್ರ ಶಂಖ ಫಲ); 
ಚಿತ್ರಧರ (ಶಿವ-ಭಗ್ನ ತ್ರಿಶೂಲ ಡಮರು ಅಭಯ) “ ಚಿತ್ರಧರ”; 
ದೇವಿ, ಆಸೀನ ಪಾರ್ವತಿ (ಭಗ್ನ ಅಂಕುಶ ಪಾಶ ಫಲ), ದೇವಿ, ಅಂಜಲಿ 
ಹೆಸ್ತನಾಗಿ ಮೊಳಕಾಲೂರಿ ಕುಳಿತಿರುವ ಗರುಡ. 

ಪಶ್ಚಿಮ--ಸ್ಥಾನಕ ದುರ್ಗಾ (ಪಾತ್ರ ಭಳ ಭಗ್ನ ಲ ತ 
ಆಸೀನ ಚಕ್ರೇಶ್ವರೀ (ಷಡ್ಭು ಜ-ಚಿನ್ಮುದ್ರಾ?, ಭಗ್ನ, ಚಕ್ರ, ಭಗ್ಗು ಭಗ 
ಸ್ಥಾನಕ ದುರ್ಗಾ (ಫಲಶೂಲ ಡನುರುಗ ಜ್‌ ಆಸೀ 
(ಅಕ್ಷಮಾಲಾ ತ್ರಿಶೂಲ ಡಮರುಗ ಭಗ್ಬ). 


೧೪೨ ಹೊಯ್ಸಳ ವಾಸು ಶಿಲ್ಪ 


ಉತ್ತರ--ತ್ರಿಶಿರದ ಆಸೀನ ದೇವಿ (ಅಕ್ಷಮಾಲಾ ಭಗ್ನ ಭಗ್ನ 
ಪಾಶ?), ಆಸೀನ ದುರ್ಗಾ (ಅಕ್ಷಮಾಲಾ ತ್ರಿಶೂಲ ಡಮರು ಪಾತ್ರ), 
ಆಸೀನ ದೇವಿ (ಅಕ್ಷಮಾಲಾ ಗದಾ ಶೂಲ ಫಲ), ವೈಷ್ಣವೀ (ಶಂಖ 
ಪದ್ಮ ಗದಾ ಚಕ್ರ), ಸ್ಥಾನಕ ಶಿವ (ಅಭಯ ತ್ರಿಶೂಲ ಫಲ), ಬಲಗೈ 
ಯಲ್ಲಿ`ಗದೆ ಹಿಡಿದ ಪರಿಚಾರಕ, ಚಾಮರಧಾರಿಣೆ, ಉತ್ತರ ಗೂಡು-- 
ಸಳವಿಗ್ರಹಗಳು, ಪರಿಚಾರಿಕೆ, ಅಭಯ ಗದಾಹಸ್ಮನಾದ ಪರಿಚಾರಕ, 
ದೇವೀ (ಅಕ್ಷಮಾಲಾ ಡಮರು, ಭಗ್ನ ಭಗ್ನ), ನರಾಹೆ, ಪದ್ಮಾಸನದಲ್ಲಿ 
ದೇವಿ (ವಜ್ರ ಅಂಕುಶ ಪಾಶ ಫಲ), ಆಸೀನ ದೇವಿ (ವಜ್ರ ತ್ರಿಶೂಲ 
ಭಗ್ನ ಪಾತ್ರ), ಸ್ಥಾನಕ ಜೀವಿ (ಭಗ್ನ). | 

ಪೂರ್ವ ಮಹಾಕಾಲ (ಶಿವ-ಅಕ್ಷಮಾಲಾ ಡಮರು ತ್ರಿಶೂಲ 
ಫಲ), “ ಮಹಾಕಾಲ” ; ಮೂರು ಭಗ್ಗನಿಗ್ರಹೆಗಳು. 

ದಕ್ಷಿಣದ ಗೋಡೆಶ್ರೀದೇವಿ ಮೇಲೆ ಲತಾಪಟ್ಟಿಕೆ, ವಜ್ರಭೂತದ 
ಮೇಲೆ ಔತ್ತರೀಯ ಗೋಪುರ, ಸದಾಶಿವಮೂರ್ತಿಯ ಮೇಲೆ ಎಂಟು 
ಅಂತಸ್ತಿನ ಶಿಖರ, ಚಿತ್ರಧರದ ಮೇಲೆ ಔತ್ತರೇಯ ಗೋಪುರ ಕಂಡುಬರು 
ತ್ತವೆ... ಗೋಡೆಯಮೇಲೆ ಮೇಲ್ಬಾವಣಿ ಬೋದಿಗೆಯನ್ನು ಕಪಿಗಳೇ 
ಮುಂತಾದವಿಗ್ರಹಗಳಿಂದ ಅಲಂಕರಿಸಿರುವರು. ಕೈಪಿಡಿ ಗೋಡೆಯ ಮೇಲೆ 

ಾಇಲ್ಫು ಸಾಲುಗಳಲ್ಲಿ ಹಂಸ ಸಳ ಮಕರ ಸಿಂಹ ರತಿಬಂಧ ನರ್ತಕ ಇತ್ಯಾದಿ 

ವಿಗ್ರಹಗಳು, ಮೇಲಿನ ಸಾಲಿನಲ್ಲಿ ಅಪೂರ್ವವಾದ ವೈಸ್ಣವಶಾಕ್ತ ನಿಗ್ರಹ 
ಗಳಿವೆ. ತಾಂಡವೇಶ್ವರ, ಗಜಾಸುರಮರ್ದನ, ಗಣೇಶ, ಯೋಗನರಸಿಂಹ, 
ಇತ್ಯಾದಿಗಳನ್ನು ಗುರ್ತಿಸಬಹುದು. 

ಶಿಖರವು ಚತುರಸ್ರವಾದ ನಾಲ್ಕು ಪಟ್ಟಿಕೆಗಳನ್ನು ಹೊಂದಿದೆ. 
ಪಟ್ಟಿಕೆಯ ಮಧ್ಯದಲ್ಲಿ ಶೈವವಿಗ್ರಹಗಳಿವೆ. ಮೇಲೆ ಅಲಂಕೃತವಾದ 
ಕಳಶವಿದೆ. ಸುಕನಾಸಿ ಮೇಲೆ ಜಾಚಿರುವ ಭಾಗದಲ್ಲಿ ಸುಂದರವಾದ ಸಳ 
ವಿಗ್ರಹವಿದೆ. ಪೂರ್ವದ ಫಲಕದಲ್ಲಿ ತಾಂಡವೇಶ್ವರನಿರುವನು. ಮುಂದಿನ 
ಮುಖಮಂಡಪ ಶಿಥಿಲವಾಗಿದೆ. ಇದರ ಪೀಠದಲ್ಲಿ ಯೋಧರು, ರಕಿಬಂಧ್ರ 
ಕೀರ್ತಿಮುಖ, ಲತಾ, ಬಾಗಿರುವ ಕಟಾಂಜನದ ಮೇಲೆ ಗಾಯಕನರ್ತಕ 
ವಿಗ್ರಹಗಳೂ ಇವೆ. ಎರಡು ದುಂಡಾದ ಕಂಬಗಳಿವೆ. ಮೇಲ್ಬಾವಣಿಯಲ್ಲಿ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೪ 


ಅಸ್ಟದಿಕ್ಸಾಲಕರು, ತಾಂಡವೇಶ್ವರ, ನರ್ತಕರು ಇರುವರು. ಕಲ್ಲಿನ 
ಜಗತಿಗಳು ಒಳಗೆ ಇವೆ. 2 
ನನರಂಗ ದ್ವಾರಗಳಲ್ಲಿ ದ್ವಾರಪಾಲಕರು ಚಾಮುರಧಾರಿಣಿಯರು 
ಲತಾಸಟ್ಟಿಕೆಗಳಿನೆ. ದ್ವಾರದಮೇಲೆ ಉಮಾಮಹೇಶ್ವರ ಇದೆ. ನವರಂಗದ 
ಒಂಬತ್ತು ಅಂಕಣಗಳ ಮೇಲ್ಬಾವಣಿಗಳಲ್ಲಿ ರೇಖಾಚಿತ್ರಗಳು, ಮಧ್ಯದ 
ಭುವನೇಶ್ವರಿಯಲ್ಲಿ ಶೈವ ವಿಗ್ರಹಗಳು ಗಾಯಕರು ನರ್ತಕರು ಸಳ 
ಕಮಲದಳಗಳು ಇವೆ. ನವರಂಗದ ಪಶ್ಚಿಮ ಭಾಗದಲ್ಲಿ ಅಲಂಕೃತವಾದ 
ಆರು ಗೂಡುಗಳಲ್ಲಿ ಈ ವಿಗ್ರಹಗಳಿವೆ : ಸಪ್ತಮಾತೃಕೆಯರು ವೀಣಾ 
ವೀರಭದ್ರ ಗಣೇಶ; ಆಸೀನ ಶಾರದಾ (ಅಕ್ಷಮಾಲಾ ಅಂಕುಶ ಪಾಶ 
ಪುಸ್ತಕ); ಮಹಿಷಮರ್ದಿನಿ (ಅಷ್ಟಭುಜಗಳಲ್ಲಿ ಕತ್ತಿ ತ್ರಿಶೂಲ ಚಕ್ರ ಬಾಣ 
ಶಂಖ:ಗುರಾಣಿ ಪಾತ್ರ ರಾಕ್ಷಸನ ಕೇಶವನ್ನು ಹಿಡಿದಿರುವುದು) ; ಲಿಂಗ 
(ಬಹುಶಃ ಹಿಂದೆ ಸೂರ್ಯ ಇದ್ದಿತು); ಸ್ಥಾನಕ ಕೇಶವ ನವರಂಗದ 
ಮಧ್ಯದಲ್ಲಿ ನಂದಿ ಇದೆ. 
ಸುಕನಾಸಿ ದ್ವಾರದಲ್ಲಿ ಜಾಲಂದ್ರ, ಕೆಳಗೆ ಮನ್ಮಥ-ರತಿ, ಮೇಲೆ 
ಉಮಾಮಹೇಶ್ವರ ಇವೆ; ಸುಕನಾಸಿಯ ಮೇಲ್ಬಾವಣಿಯಲ್ಲಿ ಒಂಬತ್ತು 
ಪದ್ಮಗಳ ನಡುವೆ ತಾಂಡವ ಗಣೇಶ ಇದೆ. 
ಗರ್ಭಗುಡಿ ದ್ವಾರದಮೇಲೆ ಗಜಲಕ್ಷ್ಮಿ, ಒಳಗೆ ಚಸ್ಸಟಿ ತಲೆಯುಳ್ಳ 
ಲಿಂಗ ಇವೆ. | 
ಚೆನ್ನಕೇಶವ ಡೇನಾಲಯವು ನಾಗೇಶ್ವರದಂತೆಯೇ ಇದೆ. ಗೋಡೆ 
ಗಳ ಮೇಲೆ ಪೂರ್ವದ್ವಾರದ ಈಶಾನ್ಯ ಮೂಲೆಯಿಂದ ಈ ವಿಗ್ರಹೆಗಳಿವೆ: 
-ರತಿ-ಮನ್ಮಥ, ಗರುಡ, ಕೇಶವ, ಸಂಕರ್ಷಣ, ಹೂಮಾಲೆ ಡಿದ 
ಭೂದೇವಿ, ಧರಣೀವರಾಹ, ಕಾಳಿಂಗಮರ್ದನ, ಹೂಮಾಲೆ ಹಿಡಿದ ಶ್ರೀ 
(ರಾಧೆ?), ವೇಣುಗೋಪಾಲ, ಚಾಮರಧಾರಿಣಿ, ಖಾಲಿ ಗೂಡು, ಎರಡು 
ಪಕ್ಕಗಳಲ್ಲಿ ಗಜವನ್ನು ಸಂಹರಿಸುವ ಸಿಂಹಗಳು, ಚಾಮರಧಾರಿಣಿ, 
ಹೂವನ್ನು ಹಿಡಿದಿರುವ ಪ್ರಹ್ಲಾದ, ಉಗ್ರನರಸಿಂಹ, ಗರುಡ, ಜನಾರ್ದನ, 
ಚಾಮರಧಾರಿಣಿ, ಆಸೀನ ಮಾಧವ (ಗದೆ ಭಗ್ನ ವಾಗಿದೆ), ಆಸೀನ ಕೃಷ್ಣ 
(ಶಂಖ ಗದಾ ಪದ್ಮ ಚಕ್ರ), ಚಾಮರಧಾರಿಣಿ, ಗೋವರ್ಧನಧಾರಿ, 


೧೪೪ ಹೊಯ್ಸಳ ವಾಸ್ತುಶಿಲ್ಪ 


ಸ್ಥಾನಕ ವಿಷ್ಣು (1), ಗರುಡ, ದಕ್ಷಿಣಾಮೂರ್ತಿ ನೃತ್ಯಮೋಹಿನಿ, ಸ್ಥಾನಕ 
ನಿಷ್ಣು, ಗರುಡ, ಲಕ್ಷ್ಮೀ, ಯೋಗನರಸಿಂಹ ಶ್ರ € ಮತ್ತು ಪರಿಚಾರಿಕೆ. 
ಭೂ ಮತ್ತು ಪರಿಚಾರಿಕೆ, ಹಿಂತಿರುಗಿ ಹಲ್ಲುಕಿರಿಯುತ್ತಿ ರುವ ಹನುಮಂತ, 
ಸ್ಥಾನಕ ಅನಿರುದ್ಧ, ಸ್ಥಾನಕ ಮಾದವ. ಗರುಡ: ವಿಷ್ಣು ಇಬ್ಬರು 
ದೇವಿಯರು ಇಬ್ಬರು ಪರಿಚಾರಿಕೆಯರು; ಗರುಡ, ಆಸೀನ ಮಾಧವ, 
ಆಸೀನ ಶ್ರೀಧರ, ಗರುಡ, ನಾರಾಯಣ, ದೇವಿಯರು, ಪರಿಚಾರಿಕೆಯರು, 
ಖಾಲಿ, ಸ್ಥಾನಕ ಮಾಧವ; ಆಸೀನ ಗೋವಿಂದ, ಪರಿಚಾರಕರು, ಗರುಡ, 
ಸಂಕರ್ಷಣ, ಪರಿಚಾರಕರು, ತ್ರಿವಿಕ್ರಮ, ಬಲಿ-ವಾಮನ, ಗರುಡ, 
ಆಸೀನ ಹರಿ, ದಕ್ಷಿಣಾಮೂರ್ತಿ-ಮೋಹಿನಿ; ಸ್ಥಾನಕ ಅಚ್ಯುತ ; ಉತ್ತರ 
ಗೂಡು, ಪರಿಚಾರಿಕೆಯರು ; ಮೂರು ವಿಗೃಹಗಳು (ಭಗ್ನ), ಆಸೀನ 
ಪಾರ್ವತಿ, ಬ್ರಹ್ಮೆ, ಆಸೀನ ಲಕಿ ಕ್ರೋೀನಾರಾಯಣ, Raia 
ಕಾಳಿಂಗಮರ್ದನ, ವಾಮನ. 
ಮೇಲ್ಬಾವಣಿಯ ಜೋದಿಗೆಯ ಕೈಪಿಡಿ ಗೋಡೆಗಳಲ್ಲಿ ವೈಷ್ಣವ 
ವಿಗೃಹೆಗಳೂ ಕೆಲವು ಶೈವವಿಗ್ರಹೆಗಳೂ ಇವೆ. ಶಿಖರದಲ್ಲಿಯೂ ವೈಷ್ಣವ 
ವಿಗ್ರಹಗಳಿವೆ... ಮುಖಮಂಡಪದ ಮೇಲ್ಛಾವಣಿಯಲ್ಲಿ ಅಷ್ಟ ಕೋಣದ 
ಮಧ್ಯದಲ್ಲಿ ವೃತ್ತವಿದೆ. ನವರಂಗದ ದ್ವಾರ ಅಪೂರ್ಣವಾಗಿದೆ. ನವರಂಗ 
ದಲ್ಲಿನ ಗೂಡುಗಳ ಗೋಪುರಗಳು ಮೂರು ಅಥವಾ ಐದುಇವೆ. ಇವುಗಳಲ್ಲಿ 
ಲಕಿ ಕ್ಸೀನಾರಾಯಣ, ಆಸೀನ ಅನಿರುದ್ಧ, ಆಸೀನ ಸರಸ ತ್ರಿ ಗಣೇಶ, 
ಸ್ದಾ ನಕ ಲಕ್ಷ್ಮೀ (ಪದ್ಮ ಚಕ್ರ ಶಂಖ ಫಲ), ಆಸೀನ ಲಕ್ಷ ಕ್ಸ್ಮೀ (ಪಾಶ 
ಶಂಖ ಚಕ್ರ ಕಲಶ), ಯೋಗನರಸಿಂಹ ವಿಗ್ರಹಗಳಿವೆ. 
ನವರಂಗದ ಭುವನೇಶ್ವರಿಗಳಲ್ಲಿ ರೇಖಾಚಿತ್ರಗಳೂ, ಮಧ್ಯದಲ್ಲಿ ಲಾಳ 
ಆಕಾರದ ಕಮಾನುಗಳೂ ಪದ್ಮ ತೂಗಾಡುವ ಕರ್ಣಿಕೆಯೂ ಇವೆ. ಸುಕ 
ನಾಸಿ ದ್ವಾರದಲ್ಲಿ ಜಾಲಂದ್ರ, ದ್ವಾರಪಾಲಕರ ಬದಲು ಶಂಖ ಊದುತ್ತಿರುವ 
ಬಾಲಕರು, ಚಾಮರಧಾರಿಣಿಯರು ಇರುವರು. ದ್ವಾರದಮೇಲೆ ಆಸೀನ 
ತ್ರಿವಿಕ್ರಮ (?), ಸುಕನಾಸಿಯ ಮೇಲ್ಭ್ಬಾವಣಿಯಲ್ಲಿ ನರ್ತಕರ ಮಧ್ಯದಲ್ಲಿ 
ಉಗ್ರನರಸಿಂಹ ಇನೆ. ಗರ್ಭಗುಡಿಯ ಭುವನೇಶ್ವರಿಯಲ್ಲಿ ಸದ್ಮವಿಜೆ. 
ಗರುಡಪೀಠದ ಮೇಲೆ ಆರು ಅಡಿ ಎತ್ತರದ ಕೇಶವವಿಗ್ರಹವಿದೆ. ಪಕ್ಕದಲ್ಲಿ 
ದೇವಿಯರು, ತೋರಣದಲ್ಲಿ ದಶಾವತಾರಗಳೂ ಇವೆ. 


ಸಿಟಿ 


ಇತರ ಸಣ್ಣ ಹೊಯ್ಸಳ ದೇನಾಲಯಗಳು ೧೪೫ 


೫೫. ಕೋರವನಂಗಲ: ಹಾಸನಕ್ಕೆ ಆರು ಮೈಲಿ ಉತ್ತರದಲ್ಲಿರುವ 
ಕೋರವಂಗಲದಲ್ಲಿ ಹೊಯ್ಸಳ ಕಾಲದ ಮೂರು ಗುಡಿಗಳಿವೆ. ಬೂಜೇಶ್ವರ 
(ಭೂತನಾಥೇಶ್ವರ) ದೇವಾಲಯವು ದೊಡ್ಡದಾಗಿಯೂ ಅತ್ಯಂತ ಸುಂದರ 
ವಾಗಿಯೂ, ಈಚಿನ ಸೇರ್ಪಡೆಗಳಿಲ್ಲದೆ ಮೊದಲಿದ್ದಂತೆಯೇ ಇರುವುದರಿಂದ 
ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಉತ್ತಮ. ಉದಾಹರಣೆಯಾಗಿದೆ. ಗುಡಿಯ 
ಆಗ್ಫೇಯದಲ್ಲಿರುವ ಶಾಸನ(ಹಾಸನ ೭೧, ಎ.ಕ. ೫)ದಂತೆ ಒಂದನೇ 
ನರಸಿಂಹನ ಬ್ರಾಹ್ಮಣ ದಂಡನಾಯಕನಾಗಿದ್ದ ಬೂಚಿರಾಜನು ಇಮ್ಮಡಿ 
ವೀರಬಲ್ಲಾಳನ ಪಟ್ಟಾಭಿಷೇಕದ ಸ್ಮಾರಕವಾಗಿ ಕ್ರಿ. ಶ. ೧೧೭೩ರಲ್ಲಿ 
ಇದರ ಪ್ರತಿಷ್ಠೆ ನಡೆಸಿದನು. ಬೂಚಿರಾಜನ ಮನೆತನದವರು ಇಲ್ಲಿರುವ 
ತರ ದೇವಾಲಯಗಳನ್ನು ಕಟ್ಟಿ ಸಿದರು. ಈಶಾನ್ಯದಲ್ಲಿರುವ ಜ್ಲೈರವ 
ಸೂರ್ಯದೇವಾಲಯಗಳು ಇದೇ ಕಾಲದಲ್ಲಿ ನಿರ್ಮಿತವಾದುವು. 

ಬೂಚೇಶ್ವ್ರರ ದೇವಾಲಯವು ಎತ್ತರದಲ್ಲಿರುವುದರಿಂದ ಬಹುಶಃ ` 
ಜಗತಿಯ ಮೇಲಿದೆ. ಇದರ ಹೊರಗೋಡೆಯ ಕೆಳಭಾಗದಲ್ಲಿ ಐದು ಚಿತ್ರ 
ಪಟ್ಟಿಕೆಗಳು ಮೊಸಳೆಯಲ್ಲಿದ್ದಂತೆ ಇವೆ. ಗರ್ಭಗುಡಿ, ಸುಕನಾಸಿಗಳು 
ಚತುರಸ್ರವಾಗಿವೆ. ನನರಂಗ ಮುಖಮಂಡಸಗಳು ದೀರ್ಥ ಚತುರಸ್ರ 
ವಾಗಿವೆ. ಮುಖಮಂಡೆಸಕ್ಕೆ ಪೂರ್ವದಲ್ಲಿ ಸೂರ್ಯನ ಗುಡಿ ಇದೆ. 

ಹೊರಗೋಡೆಯ ಮಧ್ಯದಲ್ಲಿ ಶಿಖರಗಳ ಕೆಳಗೆ ಒಂದೂವರೆ ಅಡಿ 
ಎತ್ತರದ ವಿಗ್ರಹಗಳಿವೆ. ನವರಂಗ ದ್ವಾರದಿಂದ ಪ್ರದಕ್ಷಿಣೆಯಾಗಿ- 
 ಪೂರ್ವ-ಸ್ಥಾನಕ ಸರಸ್ವತಿ (ಅಕ್ಷಮಾಲಾ ಅಂಕುಶ ಪಾಶ ಪುಸ್ತಕ), 
ನೃತ್ಯ ಗಣಪತಿ- ಮೂಷಕ ಅರ್ಜುನ ಮತ್ಸ್ಯಯಂತ್ರ, ಸ್ಥಾನಕ ಪಾರ್ವತಿ 
(ಡ ಹ ತ್ರಿಶೂಲ ಅಂಕುಶ ಪಾಶ) 

ದಕ್ಷಿಣ-ಭೈರವ, ಹಿರಣ್ಯಕಶಿಪು ಪ್ರ ಪ್ರಹ್ಲಾದನನ್ನು ಹಿಂಸಿಸಲು ಆಜ್ಞೆ 
ಮಾಡುವನು, ಕನ್ನಡ ಶಾಸನ “ ನನ (ಕ ?)”; ಪ್ರಹ್ಲಾದನನ್ನು 
ಅಗ್ನಿ, ಆನೆ, ಸರ್ಪ, ಬಂಧನಗಳಿಂದ ಹಿಂಸಿಸುವುದು, ಸ ಸ್ತಂಭದಿಂದ 
ನರಸಿಂಹ, ಉಗ್ರನರಸಿಂಹ ಲಕ್ಷಿ ಕ್ಷ್ಮೀಸಿಪ್ರ ಹ್ಲಾದೆ; ಗಾಯಕರು, ಭೈರವ, 
ಕಾಪಾಲಿಕ, ಪದ್ಮ ಕಲಶ ಬಡಿದ. ಡೀವಿ, ನೃತ್ಯ ಗಜಾಸುರಮರ್ದನ. 

ಪಶ್ಚಿ ಮಕ್ಕೆ ಶ್ರೀ ತವರಾಹೆ-ರಾಕ್ರಸ್ಯ ಸಾ ಸಕ ಲಕ್ಷ್ಮೀ, ಸೂರ್ಯ, 
ೃತ್ಯರೊಹರ ಕ 


೧೪೬ ಹೊಯ್ಸಳ ವಾಸ್ತುಶಿಲ್ಪ 


ದಕ್ಷಿಣ-ತ್ರಿವಿಕ್ರಮ ಶ್ರೀ ಭೂ; ಕೋದಂಡರಾಮ ಲಕ್ಷ್ಮಣ 
ಹನುಮಂತ; ಆಸೀನ ಉಮಾಮಹೇಶ್ವರ, ಬಲದಲ್ಲಿ ಬ್ರಹ್ಮ-ಸರಸ್ತ್ರತಿ, 
ಎಡದಲ್ಲಿ ಕೇಶವ; ಕತ್ತಿ ಕಲಶ ಹಿಡಿದ ದುರ್ಗಾ, ಸ್ಥಾನಕ ದಕ್ಷಿಣಾಮೂರ್ತಿ 
(ಅಕ್ಷಮಾಲಾ ಪಾಶ । ಫಲ ಪುಸ್ತಕ). 

ಪಶ್ಚಿಮ. ಸ್ಥಾನಕ ದೇವದೇವಿ (ಮನ್ಮಹ-ರತಿ ?), ಚುಂಬನ, 
ರ ದೇವಿಯರು; ದಕ್ಷಿಣಾಮೂರ್ತಿ (ನಿಲುವಂಗಿ ಚಕ್ರ), 

ನಕ ದೇವ, ಸ್ಥಾನಕಶಿವ ಗೊ ಶೂಲ ಡಮರುಗ ಫಲ), 
ಸ್ಥಾನ ದೇವ (ಶಿವ ?), ಸ್ಥಾನಕ ಸರಸ್ವತಿ (ಫಲ ಅಕ್ಸಮಾಲಾ ಕಲಶ 
ಪುಸ್ತಕ), ಸ್ಥಾ ಸನಕ ಸರಸ್ವತೀ (ಎರಡು ಗಳಲ್ಲಿ ವೀಣೆ, ಅಕ್ಬಮಾಲಾ 
ಪುಸ್ತಕ), ಡವೇಶ್ವ ky ದೇವೀ ಮಾರ್ದಂಗಿಕ, ಭಗ ಸೀಯ (ಬಲಗೈ 
ಯಲ್ಲಿ ಡ dk Rh ಪಾತ್ರೆ), ಶ್ರೀ ಎಡಗೈಮೆ ಟ್ರ ಶುಕ ಬಲಗೈ 
ಯಲ್ಲಿ ಹಣ್ಣು ಹಿಡಿದಿರುವಳು; ನಗ್ನ ಕಾಲೀ ಕಾಪಾಲಿಕಾ; ಪ್ರದ್ಯುಮ್ನ 
ಲಕ್ಷ್ಮೀ 

ಉತ್ತರ-ಅನಂತಶಯನ (ನಾಭಿಯಿಂದ ಬ್ರಹ್ಮ), ಕಾಳಿಂಗಮರ್ದನ, 
ವೇಣುಗೋಪಾಲ, ನವನೀತ ಕೃಷ್ಣ, ನಾಗ-ನಾಗಿಣಿ, ಬಲಿ-ವಾಮನ, 
ತ್ರಿವಿಕ್ರಮ (ಬಲಗಾಲಿನಿಂದ ಗಂಗೆ), ಕೈಲಾಸವನ್ನೆತ್ತುವ ರಾವಣ. ನೃತ್ಯ 
ಮೋಹಿನಿ-ದಕ್ಸಿಣಾಮೂರ್ತಿ, ಭೈರವ, ಗೋವರ್ಥನಧಾರಿ, ಗರುಡ, 
ಲಕ್ಷ್ಮೀ, ನಂದಿವಾಹನದ ಮೇಲೆ ಉಮಾಮಹೇಶ್ವರ. 

ಪೂರ್ವ-ಭೈರವ, ಬಲಗೈಯಲ್ಲಿ ಗಡೆಹಿಡಿದ ವೀರಭೈರವ, ಷಣ್ಮುಖ, 
ಪೀಠದ ಮೇಲೆ ನವಿಲು, ಮಹಿಷಮರ್ದಿನಿ. 

ಪೂರ್ವದಲ್ಲಿರುವ ಸೂರ್ಯನ ಗುಡಿಯ ಉತ್ತ p ಕ ತನಕ 
ದೇವೀ ಪದ್ಮಹಿಡಿದಿರುವಳು. ಮೋಹಿಪೀ-ಕಪಿ, ಸತಿ (ಭಗ್ನ), 
ಸ್ಥಾನಕ ಶಿವ (ಭಗ್ನ ), ಪಿ ಪ್ರೀ-ಶುಕ, ನೃತ್ಯ ದುರ್ಗಾ, ಚ ತಾಳ 
ಹಾಕುವ ಸ್ರೀ, ಸ್ಥಾನಕ ಚಂದ್ರ; ಟ್ರಾರ್ವಹ ಗೋಡೆ-ಸ್ಥಾನಕ ಸೂರ್ಯ, 
ಚಾನಘಧಾರತ; ನೃತ್ಯ ಗಣೇಶ, ಗಾಯಕರು, ದೇವಿ "(ಸದ ಫಲ), 
ಸೂರ್ಯ ; ದಕ್ಷಿಣ FRA ಸಪ್ತಾಶ್ಚಗಳು, ಮನ್ಮಥ, ಗಜೇಂದ್ರ 
ಮೋಕ್ಸ್ಸ (ನೀರಿನಲ್ಲಿ ಮುಳುಗಿರುವ ಯೋಗಿ, ಅವನನೇಲೆ ಮೊಸಳೆ ' 


ಇತರೆ ಸಣ್ಣ ಹೊಯ್ಸ ಳ ದೇವಾಲಯಗಳು ೧೪೭ 


ಆನೆಯ ಹಿಂದಿನ ಕಾಲನ್ನು ಹಿಡಿದುಕೊಂಡಿದೆ. ಆನೆ ಸೊಂಡಲಿನಿಂದ 
ವಿಷ್ಣು ನಿಗೆ ಕಮಲವನ್ನು ಯತೆ: ಮೇಲೆ ಗರುಡನ ಮೇಲಿರುವ 
ವಿಷ್ಟು ಚಕ್ರ ದಿಂದ ಮೊಸಳೆಯನ್ನು. ಹೊಡೆದು ಮೊಸಳೆಯಲ್ಲಿದ್ದ ದೇವತೆ 
ಯನ್ನು ಬಿಡಿಸುತ್ತಿರುವನು). ಸ್‌ ಬಲ ಉಮಾಮಹೇಶ್ವ ರ್ರ 
ಸಂಜಾತ ಸಂಹಾರಶೆ ಶ್ರೇಣಿ-ಜಿಂಕೆಯನ್ನು ಹೆಬ್ಬಾವು ಅರ್ಧ ಸಿಡಿ. 
ಹೆಬ್ಬಾವನ್ನು ಆನೆ ಸಂಬಂದ ಚಾಹ ಆಕೆಯಮೇಲೆ ಸಿಂಹ: 
ಹಾರಿದೆ. ಸಿಂಹವನ್ನು ಶರಭ ಹಿಡಿದುಕೊಂಡಿದೆ. ಶರಭವನ್ನು ಗಂಡ 
ಭೇರುಂಡ ಎತ್ತಿಕೊಂಡು ಹೋಗುತ್ತಿದೆ. ಕೆಳಗೆ ಒಬ್ಬ ಸಂನ್ಯಾಸಿ ಮತ್ತು 
ಬಾಲಕನು ಆಶ್ಚರ್ಯದಿಂದ ತಲೆಯೆತ್ತಿ ನೋಡುತ್ತಿರುವರು (ಬೇಲೂರಿನ 
ಸಂಹಾರಶ್ರೇಣಿಯೊಡನೆ ಹೋಲಿಸಿ). ದ್ವಿಭುಜದೇವಿ, ಪರಿಚಾರಿಕೆಯರು, 
ಮೋಹಿನೀ-ದಕ್ಷಿಣಾಮೂರ್ತಿ. 

ದೇವಾಲಯದ ಸುತ್ತಲೂ ಸುಮಾರು ಒಂದೂವರೆ ಅಡಿ ಮುಂದಕ್ಕೆ 
ಚಾಚಿಕೊಂಡಿರುವ ಬೋದಿಗೆ ಇದೆ. ಇದರ ಕೆಳಭಾಗ ಕಮಾನಿನಂತಿದೆ. 
ಕೈಪಿಡಿ ಗೋಡೆಯ ಸಿಂಹ ಸಳ ಮಕರ ರಾಜರ ದರ್ಬಾರುಗಳಿಂದಲೂ, 
ಈ ಸಾಲಿನಮೇಲೆ ಕೇರ್ತಿಮುಖ ತೋರಣ ಯಕ್ಷ ಭೈರವ ಮೋಹಿನಿ 
ಇತ್ಯಾದಿ ವಿಗ್ರಹೆಗಳಿಂದಲೂ ಅಲಂಕೃತವಾಗಿದೆ. ಇವುಗಳಲ್ಲಿ ದಕ್ಷಿಣದ 
ಯೋಗನರಸಿಂಹ ಉತ್ತರದ ಉಮಾಮಹೇಶ್ವರ ಗಮನಾರ್ಹವಾಗಿವೆ. 

ಬಳಪದಕಲ್ಲಿನ ಗೋಪುರ ನಾಲ್ಕು ಮೆಟ್ಟಲುಗಳಲ್ಲಿ ಅನೇಕ ನಿಗ್ರಹ 
ಗಳನ್ನು ಹೊಂದಿದೆ. ಉತ್ತರ ಫಲಕದಲ್ಲಿ ಐರಾವತದ ಮೇಲೆ ಇಂದ್ರ 
ನಿರುವನು. ಸುಕನಾಸಿಯ ಮೇಲೆ ಚಾಚಿರುವ ಭಾಗದಲ್ಲಿ ಸಳ ವಿಗ್ರಹ, 
ಪೂರ್ವ ಫಲಕದಲ್ಲಿ ತಾಂಡವೇಶ್ವರ ಇವೆ. 

ಮುಖಮಂಡಪದ ಕೆಳಭಾಗದ ಚಿತ್ರ ಸಟ್ಟಿಕೆಗಳಲ್ಲಿ ಶಿಖರಗಳು, 
ಯಕ್ಸೃ .: ಲತಾತೋರಣ, ಸಿಂಹ, ವಿಗ್ರಹಗಳು, ನರ್ತಕ, ಗಾಯಕರು, 
ದೇವ ದೇವಿಯರು ಇನೆ. ಮುಂದಕ್ಕೆ ಬಾಗಿರುವ ಕಟಾಂಜನವಿದೆ. ಮುಖ 
ಮಂಡಪದ ದ್ವಾರಗಳಲ್ಲಿ ಬಳನದಕಲ್ಲಿನ ಆನೆ, ದ್ವಾರಪಾಲ, ಚಾಮರ 
ಧಾರಿಣಿ ಇರುವುದು. ದ್ವಾರಪಾಲರ ಹಿಂದೆ ಲತಾಸಟ್ಟಿಕ್ಕೆ ಇದೆ. ಉತ್ತರ 
ದ್ವಾರದ ಆನೆಗಳು ಅದೃಶ್ಯವಾಗಿವೆ. ಮುಖಮಂಡಪದಲ್ಲಿ ಒಂಬತ್ತಂಕಣ 


೧೪೮ ಹೊಯ್ಸಳ ವಾಸು ಶಿಲ್ಪ 


ಗಳಿವೆ. ಸುತ್ತಲೂ ಕಲ್ಲಿನ ಜಗತಿ ಕಟಾಂಜನಗಳಿವೆ. ಪೂರ್ವದ ಅಂಕಣ 
ಸೂರ್ಯಗುಡಿಯ ಸುಕನಾಸಿಯಾಗಿದೆ. ಪಶ್ಚಿಮದ ಅಂಕಣ ಮುಖ್ಯ 
ದೇವಾಲಯದ ಮಂಡಪವಾಗಿದೆ. ಸ್ತಂಭಗಳು ದುಂಡಾಗಿ ಘಂಟಾಕಾರ 
ವಾಗಿವೆ. ಉತ್ತರ ದಕ್ಷಿಣ ದ್ವಾರಗಳಲ್ಲಿ ಮಾತ್ರ ನಕ್ಸತ್ರಾಕಾರದ ಕಂಬ 
ಗಳಿವೆ. 

ಮೇಲ್ಬಾವಣಿಗಳ ಮೂಲೆಗಳಲ್ಲಿ ಸಿಂಹಮುಖಗಳು ಇವೆ. ಭುವ 
ನೇಶ್ವರಿಗಳಲ್ಲಿ ರೇಖಾಚಿತ್ರಗಳು, ಮಧ್ಯದಲ್ಲಿ ಮೂರು ನವಕೋಣಗಳು, 
ತೂಗು ಕಮಲ ಇವೆ... ಮುಖಮಂಡಪದ ಮೇಲ್ಬಾವಣಿಯಲ್ಲಿ ಜೈತ್ಯ 
ಕಮಾನುಗಳಿವೆ. 

ಸೂರ್ಯದೇವಾಲಯವು ಮೂಲ ಭಾಗಕ್ಕೆ ಸೇರಿದುದು. ದ್ವಾರ 
ಪಾಲಕರು ಕಮಲಗಳನ್ನೆ ಅಲ್ಲದೆ ಬಲಗೈಯಲ್ಲಿ ಧನುರ್ಬಾಣ, ಎಡ 
ಗೈಯಲ್ಲಿ ಅಂಕುಶ ಮುಸಲ ಧರಿಸಿರುವುದು ಅಪೂರ್ವವಾಗಿದೆ. ಸೂರ್ಯನ 
ದ್ವಾರಪಾಲಕರಿಗೆ ಈ ಲಕ್ಷಣಗಳು ಇನ್ಸೈೆ ಲ್ಲಿಯೂ ಇಲ್ಲ. ಭುವನೇಶ್ವರಿಯಲ್ಲಿ 
ಹಂಸವಿದೆ. ಸೂರ್ಯವಿಗ್ರಹ ಆರು ಅಡಿ ಎತ್ತರವಿದೆ. ಪೀಠಡಮೇಲೆ 
ಅರುಣ ಸಪ್ತಾಶ್ವಗಳಿವೆ. ಸೂರ್ಯನ ಎರಡು ಕೈಗಳಲ್ಲಿ ಕಮಲಗಳಿವೆ; 
ಎರಡು ಪಕ್ಕಗಳಲ್ಲಿ ಛಾಯಾದೇವಿಯರು ಬಾಣಗಳನ್ನು 'ಬಿಡುತ್ತಿರುವರು. 
ತೋರಣದ ಮೇಲೆ ದ್ವಾದಶಾದಿತ್ಯರಿರುವರು. 

ನವರಂಗದ ದ್ವಾರದಲ್ಲಿ ಶೈವ ದ್ವಾರಪಾಲಕರೂ ಲತಾಪಟ್ಟಕೆಗಳೂ, | 
ದ್ವಾರಬಂಧದಮೇಲೆ ಗಜಲಕ್ಷ್ಮೀ ಐದು ಗೋಪುರಗಳೂ ಇವೆ. ಒಂಬತ್ತು 
ಅಂಕಣಗಳ ನವರಂಗದಲ್ಲಿ ಆರು ಗೂಡುಗಳಿವೆ. ಉತ್ತರದ ಮೂರು 
ಗೂಡುಗಳು ಖಾಲಿಯಾಗಿವೆ. ದಕ್ಷಿಣದ ಗೂಡುಗಳಲ್ಲಿ ಸಪ್ತಮಾತೃಕೆ 
ಯರು, ವಾಹನ, ತೋರಣ, ಬಲದಲ್ಲಿ ವೀರಭದ್ರ, ಎಡಗಡೆ ಗಣೇಶ; 
ಆಸೀನ ಸರಸ್ತತಿ (ಅಕ್ಷಮಾಲಾ, ಅಂಕುಶ, ಪಾಶ, ಪುಸ್ತಕ); 
ಗಣೇಶ ; | 

ನನರಂಗದ ನಾಲ್ಕು ಕಂಬಗಳು ದುಂಡಾಗಿ ಘಂಟಾಕಾರವಾಗಿವೆ. 
ಭುವನೇಶ್ವರಿಗಳಲ್ಲಿ ರೇಖಾಚಿತ್ರಗಳು, ಮಧ್ಯದಲ್ಲಿ ಅಷ್ಟದಿಕ್ಸಾಲಕರೂ 
ಅಪ್ಟ ಕೋಣಗಳೂ ಇವೆ. ಸುಕನಾಸಿ ಮೇಲ್ಭ್ಬಾವಣಿಗಳಲ್ಲಿ ಪದ್ಮಗಳಿವೆ. 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೪೯ 


ಪೂರ್ವದಲ್ಲಿ ತೆರೆದಿದೆ. ಗರ್ಭಗೃಹದ್ವಾರ ನವರಂಗ ದ್ವಾರದಂತಿದೆ. 
ಚಸ್ಪಟಿ ತಲೆಯ ಕಪ್ಪಾದ ಮೂರು ಅಡಿ ಎತ್ತರದ ಲಿಂಗವಿದೆ. 

ಕೋರವಂಗಲ ಬೂಚೇಶ್ವರ ಮೊಸಳೆ ದೇವಾಲಯದಂತೆಯೇ 
ಇರುವುದರಿಂದ ಒಬ್ಬನೇ ಶಿಲ್ಪಿಯು ಕಾರಣನೆಂದು ಹೇಳಬಹುದು. 

ಅಂಗಳದ ಈಶಾನ್ಯ ಭಾಗದಲ್ಲಿರುವ ಭೈರವಗುಡಿಯು ಇದೇ 
ಕಾಲದ್ದಾಗಿದೆ. ಐದೂವರೆ ಅಡಿ ಎತ್ತರದ ಭೈರವ ವಿಗ್ರಹ ಕತ್ತಿ 

ತ್ರಿಶೂಲ ಡಮರು ಪಾತ್ರೆ-ಮುಂಡ ಹಿಡಿದು ರುಂಡವನ್ನು ತುಳಿಯುತ್ತಿದೆ. 

ಪಕ್ಕದಲ್ಲಿ ತ ನಾಯಿ ಇವೆ. 

ಕೋರವಂಗಲದ ನಾಗೇಶ್ವರ ಗೋನಿಂದೇಶ್ವರ ಹ 
ಅವಳಿ ದೇವಾಲಯಗಳಂತಿವೆ. ನಡು ಮುಖಮಂಡಪಗಳಲ್ಲಿ ದ್ವಾರಗಳು 
ಒಳಗೆ ಅಂತರಾಳ ಇವೆ. ಅಂಗಳದಲ್ಲಿ ಈ ಎರಡು ದೇವ್‌ 
ಇವೆ. ಎರಡಕ್ಕೂ ಗರ್ಭಗೃಹ ಸುಕನಾಸಿ ನವರಂಗಗಳಿವೆ. ಆದರೆ 
ನಾಗೇಶ್ವರಕ್ಕೆ ಮುಖಮಂಡಪದ ಬದಲು ಹತ್ತು ಅಡಿ ಪೂರ್ವದಲ್ಲಿ 
ಶಿಖರಗಳು, ಇಪ್ಪತ್ತುನಾಲ್ಕು ಕಂಬಗಳು ಇರುವ ಮಂಡಪವಿದೆ. 
ಗೋವಿಂದೇಶ್ವರ ನಾಗೇಶ್ವರಕ್ಕೆ ಉತ್ತರದಲ್ಲಿದೆ. ಇದರ ಮುಖಮಂಡಪಕ್ಕೆ 
ಉತ್ತರ ದಕ್ಷಿಣಗಳಲ್ಲಿ ದ್ವಾರಗಳಿವೆ. ಮುಖಮಂಡಪದ ಪೂರ್ವದಲ್ಲಿ ಒಂದು 
ಸಣ್ಣ (ಸೂರ್ಯ ?) ಗುಡಿ ಇದೆ. ಈ ಗುಡಿಯ ಸುಕನಾಸಿ ದ್ವಾರ 
ಜಾಲಂದ್ರ ಗಳೊಡನೆ ಬಹಳ ಸುಂದರವಾಗಿದೆ. ಗೋವಿಂದೇಶ್ವ ರ ಷ್ಟು 
ಷಡನದೆ ಭುವನೇಶ್ವರಿಯಲ್ಲಿ ಅಷ್ಟ ಕೋಣಗಳಿವೆ. ಹೊರಗಿನ ಸೋಡಿಯ 
ಮೇಲೆ ಶಿಖರಗಳಿವೆ. ಸ 

೫೬. ಹಾರ್ನಹಳ್ಳಿ: ಹಾಸನ-ಅರಸೀಕೆರೆ ರಸ್ತೆಯಲ್ಲಿ ಅರಸೀಕೆರೆಗೆ 
ಐದು ಮೈಲಿ ದಕ್ಷಿಣದಲ್ಲಿ “ಹಾರುವನ ಹಳ್ಳಿ” ಇದೆ. ಇಲ್ಲಿ ೧೩ ಮತ್ತು ೧೭ 
ನೆಯ ಶತಾಬ್ದದ ಕೋಟಿಗೋಡೆಗಳಿವೆ. ಇಲ್ಲಿರುವ ದೇವಾಲಯಗಳಲ್ಲಿ 
ಹಳೆಯ ಊರಿನ ಮಧ್ಯೆ ದಲ್ಲಿರುವ ಕೇಶವ, ಈಶಾನ್ಯದಲ್ಲಿರುವ ಸೋಮೇಶ್ವ ರ 
ದೇವಾಲಯಗಳು ಬಹಳ ಸುಂದರವಾಗಿವೆ. ಲಕ್ಷ್ಮೀನರಸಿಂಹ ಕೇಜರಿ 
ದಲ್ಲಿರುವ ಶಾಸನದಲ್ಲಿ “ ಪೆದ್ದ...-ಹೆಗ್ಗಡೆ, ಸೋವಣ್ಣ ಮತ್ತು ಕೇಸಣ್ಣ ೫ 
ಎಂಬ ಮೂವರು ಸಹೋದರರು ತಮ್ಮ ತಂದೆಯಾದ ಸಿಂದಿಗೆ ಮಠದ 


೧೫೦ ಹೊಯ್ಸಳ ವಾಸ್ತುಶಿಲ್ಪ 


ಸ್ವಾಮಿಯ ಅನುಮತಿಯಿಂದ ಹಾರುವನಹಳ್ಳಿ ಮಹಾಜನರು ಕೊಟ್ಟ 
ನಿವೇಶನದಲ್ಲಿ ದೇವಾಲಯವನ್ನು" ೧೨೩೪ರಲ್ಲಿ ರಚಿಸಿದರೆಂದೂ, ಇಮ್ಮಡಿ 
ನರಸಿಂಹ ಬಲ್ಲಾಳನು ದಾನಗಳನ್ನು ಮಾಡಿದನೆಂದೂ ಹೇಳಿದೆ. ಊರಿಗೆ 
ಹರಿಯ ಸೋಮನಾಥಪುರವೆಂಬ ಹೆಸರನ್ನು ನೊಡಲಾಯಿತು. 
ಮೂವತ್ತು ವರ್ಷಗಳ ಅನಂತರ ನವರಂಗದ ಶೊಲೆಗಳಮೇಲೆ 
ಮತ್ತೊಂದು ಶಾಸನ ಬರೆಯಲಾಯಿತು. ವಿಜಯನಗರ ಕಾಲದಲ್ಲಿ 
ವಾಯವ್ಯದ ಲಕ್ಷ್ಮೀ ದೇವಾಲಯ ರಚಿತವಾಯಿತು. ಇದರ ತಳಪಾಯ 
ಮಾತ್ರ ಇದೆ. [ALS 

ಸಾಧಾರಣವಾದ ಬಳಪದಕಲ್ಲಿನ ಉಪ್ಪರಿಗೆ ಅಥವಾ ಮಹಾದ್ವಾರದ 
ಮೂಲಕ ಅಂಗಳಕ್ಕೆ ಹೋಗಬಹುದು. ಪಶ್ಚಿಮದಲ್ಲಿ ನಾಲ್ಕಡಿ ಎತ್ತರದ 
ಜಗತಿಯಮೇಲೆ ಕೇಶವ (ಲಕ್ಷ್ಮೀನಾರಾಯಣ) ದೇವಾಲಯ ಶ್ರಿ ಕೂಟ 
ವಾಗಿದೆ. ಜಗತಿಯು ನಕ್ಷತ್ರಾಕಾರವಾಗಿದೆ. ಮುಖ್ಯ ಗರ್ಭಗುಡಿಗೆ 
ಮಾತ್ರ ಸುಕನಾಸಿ ಇದೆ. ಮಿಕ್ಕ ಎರಡಕ್ಕೂ ನವರಂಗದಿಂದಲೇ ದ್ವಾರ 
ಗಳಿವೆ. ನವರಂಗಕ್ಕೆ ಪೊರ್ವದಲ್ಲಿ ಒಂದು ಮಂಡಪವಿದೆ. ಈ ಭಾಗವನ್ನು 
ಕಲ್ಲಿನ ಜಾಲಂದ್ರದಿಂದ ಮುಚ್ಚಿದೆ. ಮುಖ್ಯ ಗರ್ಭಗೃಹ ಹದಿನಾರು 
ಕೋಣದ ನಕ್ಷತ್ರಾಕಾರವಾಗಿದೆ. ಹೊರಗೋಡೆಯಲ್ಲಿ ಮೂರು ದೊಡ್ಡ 
ಎರಡಂತಸ್ತಿನ ಗೂಡುಗಳಿನೆ. ಮುಖ್ಯ ಗರ್ಭಗುಡಿಗೆ ಮಾತ್ರ ಶಿಖರವಿದೆ. 
ನವರಂಗದ್ವಾರದ ಮುಂದೆ ಮುಖಮಂಡಪವಿಲ್ಲ. 

ನಾಲ್ವಡಿ ಎತ್ತರದ ಜಗತಿಯಲ್ಲಿ ಐದು ಕಾರ್ನೀಸುಗಳಿನೆ. ಉತ್ತರ 
ದಕ್ಷಿಣ ಪೂರ್ವಗಳಲ್ಲಿ ಮೆಟ್ಟಿಲುಗಳಿವೆ. ಈ ಮೆಟ್ಟಲುಗಳ ಪಕ್ಕಗಳಲ್ಲಿ 
ಬೇಲೂರು, ಹಳೆಯಬೀಡುಗಳಲ್ಲಿದ್ದಂತೆ ಗೋಪ್ರೆರಗಳಿಷೆ. ನವರಂಗ ದ್ವಾರದ 
ಇರ್ಕಡೆಗಳಲ್ಲೂ ಎರಡು ಗೋಪುರಗಳಿವೆ. ಹೀಗೆ ಎಂಟು ಗೋಪುರಗಳಿವೆ. 
ಈ ಗೋಪುರಗಳ ಕೆಳಗಿನ ಗೋಡೆಗಳಲ್ಲಿ ವಿಗ್ರಹಗಳಿವೆ. 

ಜಗತಿಯ ಮೇಲಿನ ಗೋಡೆಯ ಕೆಳಭಾಗದಲ್ಲಿ ನಾಲ್ಫೂವರೆ ಅಡಿ 
ವರೆಗೆ ಐದು ಚಿತ್ರಸಟ್ಟಿಕೆಗಳಿವೆ : (೧) ಆನೆಗಳು, ಮಧ್ಯದಲ್ಲಿ ತೋರಣಗಳ 
ಕೆಳಗೆ ಯಕ್ಷಯಕ್ಷಿಣಿಯರು. ಆನೆಗಳು ಅಲಂಕೃತವಾಗಿ ಮಾವುತರನ್ನು 
ಧರಿಸಿ ಸೊಂಡಿಲಿನಿಂದ ಇತರ ಆನೆಗಳನ್ನು ಹಿಡಿದು ಆಡುತ್ತ ಇವೆ. 


ಇಂ೧ಆಣಬ ಐ ಐಂ 


ಇತರ ಸಣ್ಣ ಹೊಯ್ಸಳ ದೇನಾಲಯಗಳು ೧೫೧ 


ಮೂಲೆಗಳಲ್ಲಿ ಎರಡಾನೆಗಳಿಗೆ ಒಂದೇ ತಲೆ ಇದೆ. ಈಶಾನ್ಯದಲ್ಲಿ ಕಾಡಾನೆ 
ಗಳಿವೆ. (೨) ಅಶ್ವದಳ ಮತ್ತು ಒಂಟೆಗಳ ಮೇಲೆ ಭೇರಿ ಬಾರಿಸುವವರು. 
(೩) ಲತಾಪಟ್ಟಕೆಯ ಮಧ್ಯದಲ್ಲಿ ಪಕ್ಷಿಗಳು, ಕಪಿಗಳು, ಬೇಟೆಗಾರರು, 
ನರ್ತಕರು, ರತಿಬಂಧ ಮೂಲೆಗಳಲ್ಲಿ ಸಿಂಹಮುಖಗಳು. (೪) ಪೌರಾಣಿಕ 
ಕಥೆಗಳ ಸಾಲು ಖಾಲಿಯಾಗಿದೆ. (೫) ಮಕರಗಳು. (೬) ಹಂಸಗಳು, 
ಮಧ್ಯಮಧ್ಯದಲ್ಲಿ ಕೋರಣಗಳ ಮೇಲೆ ಗರುಡ, ಇತ್ಯಾದಿ ವಾಹನಗಳು. 

ಗೋಡೆಯ ಮಧ್ಯಭಾಗವನ್ನು ಕಾರ್ನೀಸಿನಿಂದ ಎರಡು ಭಾಗ 
ಮಾಡಿರುವರು. ಕಾರ್ನೀಸಿನ ಮೇಲೆ ಸುಮಾರು ಒಂದಡಿ ಎತ್ತರದ 
ಗೋಪುರಗಳಿವೆ. ಕೆಳಗೆ ಎರಡಡಿ ಎತ್ತರದ ವಿಗ್ರಹಗಳಿವೆ. ಇವುಗಳ ಪೀಠ 
ಗಳಲ್ಲಿ ಕೀರ್ತಿಮುಖಗಳೂ, ಮೇಲೆ ಲತಾಶೋರಣಗಳೂ ಇವೆ. ಉತ್ತರ 
ಮುಖದ ವಿಗ್ರಹಗಳ ಕೆಳಗೆ ಮಲ್ಲಿತಮ್ಮನ ಹೆಸರು. ಕಂಡುಬರುತ್ತದೆ. 
ನುಗ್ಗಿಹಳ್ಳಿ, ಹೊಸಹೊಳಲು, ಸೋಮನಾಥಪುರಗಳ ಕಾಲದಲ್ಲಿಯೇ 
ಇದೂ ರಚಿತವಾಗಿರಬೇಕು. ದಕ್ಷಿಣ ಗೋಡೆಯ ವಿಗ್ರಹಗಳ ಕೆಳಗೆ 
ನಿರಿಯಣ್ಣ ಹೆಗ್ಗಡೆ ಎಂಬ ಹೆಸರು ಬಹುಶಃ ಶಾಸನದಲ್ಲಿ ಹೇಳಿರುವ 
ಪೆದ್ದಣ್ಣ ಹೆಗ್ಗಡೆಯ ಕನ್ನಡ ಹೆಸರಾಗಿರಬಹುದು (ಬಬ್ಬೂರು ಕಮ್ಮೆ?). 
ವಿಗ್ರಹಗಳು ನುಗ್ಗಿ ಹಳ್ಳಿ, ಸೋಮನಾಥಪುರ ವಿಗ್ರಹಗಳಂತೆಯೇ ಇವೆ. 
ಪೂರ್ವದ್ವಾರದ ದಕ್ಷಿಣದಿಂದ ಪ್ರದಕ್ಸಿಣೆಯಾಗಿ ಈ ವಿಗ್ರಹಗಳಿವೆ : 

ಪೂರ್ವ: ಹನುಮಂತ. “ಬಣ”, ಧರಣೀವರಾಹ, ಹರಣ್ಯಾಕ್ಷ, 
ಲಕ್ಷ್ಮೀ. “ಬನ”, ದಕ್ಸಿಣಾಮೂರ್ತಿ-ನೃತ್ಯ ಮೋಹಿನಿ; ಕೇಶವ-ಲಕ್ಷ್ಮೀ; 
ನೃತ್ಯಸರಸ್ತ್ರತಿ R 

ದಕ್ಷಿಣ ಗರ್ಭಗುಡಿಯ ಒಂದೆ-ವೈಕುಂಠನಾರಾಯಣ, ಗರುಡ, 
ನಾರಾಯಣ-ಲಕ್ಷ್ಮ್ಮೀ; ಆಸೀನ ಲಕ್ಷ್ಮೀನಾರಾಯಣ (ಇದರ ವಸ್ತ್ರದ 
ಅಂಚು ಗಮನಾರ್ಹವಾಗಿದೆ. ಕೆಳಗೆ ಪೆರಿಯಾಂಡ ಹೆಗ್ಗಡೆಯ ಹೆಸರಿದೆ. 
ಅದರ ಕೆಳಗೆ ನಂದಿನಾಗರಿ ಅಕ್ಷರಗಳಲ್ಲಿ “ ಷಣ್ಮುಖದಾಸ? ಎಂದಿದೆ), 
ಪರಿಚಾರಿಕೆಯರು, ಮಾಧವ- ಲಕ್ಷ್ಮಿ «ಬೊಳ, ಬೇತಾಳ ನೃತ್ಯ 
ಮಾರ್ದಂಗಿಕ: 

ದಕ್ಷಿಣ ಗರ್ಭಗುಡಿಯ ಪಶ್ಚಿಮದಲ್ಲಿ-ಜ್ಛೈರವ, ದಕ್ಷಿಣಾಮೂರ್ತಿ, 


೧೫೨ ಹೊಯ್ಸಳ ವಾಸ್ತುಶಿಲ್ಪ 


ಗೋವಿಂದ, ಬಲದಲ್ಲಿ ಲಕ್ಷ್ಮೀ, ಇಬ್ಬರು ದೇವಿಯರು, ಇಬ್ಬರು ಪರಿಚಾರಿಕೆ 
ಯರ ಮಧ್ಯದಲ್ಲಿ ಕಾಳಿಂಗಮರ್ದನ, “ ಪೆರಿಯಾಂಡ ಹೆಗ್ಗಡೆ ೫; ರತಿ. 
ಮನ್ಮಥ. - 
ನವರಂಗದ ನೈರುತ್ಯ ಮೂಲೆ-ಪಾಂಡುರಂಗ (ದ್ವಿಭುಜ-ಬಲದಲ್ಲಿ 
ಶಂಖ, ಎಡಗೈಯಲ್ಲಿ ಕಳಶ?), ಭಕ್ತ, ರುಕುಮಾಯಿ ; ವಿಷ್ಣು-ಲಕ್ಷ್ಮ್ಮಿ, 
ದುರ್ಗಾ, ಪರಿಚಾರಿಕೆ; ಮಹಿಷಮರ್ದಿನೀ(ಇದರ ಮೇಲೆ ನರಸಿಂಹನ ಗುಡಿ 
ಇದೆ), ಮಧುಸೂದನ- ಲಕ್ಷ್ಮಿ, ತ್ರಿನಿಕ್ರಮ-ಗರುಡ, ಎರಡು ಕಹಿ ಫಲ. 

ಸುಕನಾಸಿಯ ದಕ್ಷಿಣದಲ್ಲಿ-ಉಗ್ರನರಸಿಂಹ ಹಿರಣ್ಯ ಕಶಿಪು ಪ್ರಹ್ಲಾದ 
ಹರಿಹರ (ಅಕ್ಸಮಾಲಾ ತ್ರಿಶೂಲ ಚಕ್ರ ಶಂಖ); ಗೋವರ್ಥನಧಾರಿ, 
ಹೂಮಾಲೆ ಧರಿಸಿದವಳು; ಪರಿಚಾರಿಕೆಯರು; ಮಾಮನ, ಶ್ರೀಧರ, ಸೇವಿಕೆ. 

ದಕ್ಷಿಣ ಗೂಡು ಎರಡಂತಸ್ತು “ಶಿಖರ ಹೊಂದಿದೆ. ಬಹುಶಃ 
ಗೋಡೆಗೆ ಒತ್ತುಕೊಡಲು ಕಟ್ಟಿದಂತಿದೆ. ವಿಗ್ರಹೆಗಳಿಲ್ಲ. 

ಮುಖ್ಯ ಗರ್ಭಗುಡಿಯ ನೈರುತ್ಯ-ಪದ್ಮನಾಭ-ಲಕ್ಷ್ಮಿ ಗರುಡ, 
ಗಣೇಶ ನೃತ್ಯ ಡವಣೆ ಬಾರಿಸುವವನು ; ನೃತ್ಯಪಾರ್ವತಿ ಗಾಯಕರು ; 
ದಾಮೋದರ ಲಕ್ಷ್ಮೀ, ಇಬ್ಬರು ದೇವಿಯರು. 

ಪಶ್ಚಿಮದ ಗೂಡು ದಕ್ಷಿಣ ಗೂಡಿನಂತೆಯೇ ಇದೆ. ಸಂಕರ್ಷಣ- 
ಲಕ್ಷ್ಮೀ“ ಮಲ್ಲಿತಮ್ಮ ”, ವಾಸುದೇವ-ಲಕ್ಷ್ಮೀ, ಗರುಡ, ಲಕ್ಷ್ಮೀ 
ನಡ್ಭು ಜನೃತ್ಯಸರಸ್ಪತೀ ವೀಣೆಯನ್ನು ಬಾರಿಸುತ್ತಿರುವಳು ; ಸ್ಥಾನಕ 
ಬ್ರಹ್ಮ (ಅಕ್ಷಮಾಲಾ ಸ್ರುಕ್‌ಸ್ರುವ ಪಾಶ ಕಳಶ)-- ಮಧ್ಯಮುಖದಲ್ಲಿ . 
ಶ್ಮಶ್ರುವಿದೆ. ಲಕ್ಷ್ಮೀ? ಪ್ರದ್ಯುಮ್ನ-ಲಕ್ಷ್ಮೀ, ಗರುಡ; “ಮಲ್ಲಿತಮ್ಮ? 
ಅನಿರುದ್ಧ-ಲಕ್ಷಿ ಶ್ರೀ “ಮಲ್ಲಿತಮ್ಮ.? | 

ಸುಕನಾಸಿಯ ಉತ್ತರದಲ್ಲಿ-ಪುರುಷೋತ್ತಮ-ಲಕ್ಷ್ಮೀ, ಅಥೋ 
ಕ್ಷಜ-ಲಕ್ಷ್ಮ್ಮೀ, ಗರುಡ, ಲಕ್ಷ್ಮಿ ಪದ್ಮಕಳಶ ಹಿಡಿದಿರುವಳು. “ಮಲ್ಲಿ 
, ತಮ್ಮ” ಗೋವರ್ಧನಧಾರಿ-ಪುಷ್ಪ ಧಾರಿಣಿ. “ಮಲ್ಲಿತಮ್ಮ? ಹರಿಹರ 
(ಅಕ್ಷಮಾಲಾ ತ್ರಿಶೂಲ ಚಕ್ರ ಶಂಖ), ವೇಣುಗೋಪಾಲ, ಸೇವಕರು 
ಗರುಡ ; ಕೋದಂಡರಾಮ, ಶ್ರೀರಾಮ. | 

ನವರಂಗದ ವಾಯವ್ಯ ಮೂಲೆ- ನರಸಿಂಹ, (ಸ್ಥಾನಕ) ಲಕ್ಷ್ಮೀ | 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೫ ಷ್ಟಿ 


“ಮ ಮುಲ್ಲಿತಮ್ಮ.” ಅಚ್ಯುತ ಇಲಕ್ಸ್ಮ್ಮೀ, ಬಲಿ, ವಾಮನ, ಬಲಗಾಲನ್ನೆ ತಿದ: 
ತ್ರಿಕ, ಮ- ಗರುಡ, na ಫಲ ಪದ್ಮ ಹಿಡಿದ ದೇವಿ, 
ಅರ್ಜುನ-ಮತ್ಸ್ಯಯಂತ್ರ, ಜನಾರ್ದನ ಲಕ್ಷ್ಮೀ, ಚಾಮರಧಾರಿಣಿ, 
“ ಮಲ್ಲಿತಮ್ಮ”. ಇಬ್ಬರು ದೇವಿಯರು. 

ಉತ್ತರ ಸಭ ಪಶ್ಚಿಮದಲ್ಲಿ-ಚಾಮರಧಾರಣಿ, ಲಕ್ಷ್ಮೀ 
ನಾರಾಯಣ- ದೇವಿ (ಸದೃ-ಕಳಶ), ಚಾಮರಧಾರಿಣಿ, ಬಲಕಾಯ: 
ಎಡ ಮೊಣಕೈಮೇಲೆ ಶುಕ, ಬಲಗೈಯಲ್ಲಿ ಫಲ ಹಿಡಿದ ಸ್ರೀ; ಉಪೇಂದ್ರ 
ಬಲದಲ್ಲಿ ಲಕ್ಷ್ಮೀ; ಸಡ್ಭುಜ ನೃತ್ಯಲಕ್ಷ್ಮೀ (ಅಕ್ಷಮಾಲಾ ಗಜಹಸ್ತ ಶಂಖ 
ಸ್ವರ್ಗಹಸ್ತ ಚಕ್ರ ಫಲ). 

ಉತ್ತರ ಗರ್ಭಗುಡಿಯ ಉತ್ತರದಲ್ಲಿ-ಸಡ್ಭುಜ ನೃತ್ಯಕೇಶವ (ಪದ್ಮ 

ಗಜಹಸ್ತ ಶಂಖ ಸ್ವರ್ಗಹಸ್ತ ಚಕ್ರ ಗದಾ); ಹರಿ ಸೇವಿಕೆ, ಮೋಹಿನೀ. 
ಸರ್ಪ, ಸೇವಿಕೆ, ದೇವೀ ಲಕ್ಷ್ಮೀ ವರಾಹ ದೇವಿ ಸೇವಿಕೆ. “ಮಲ್ಲಿತಮ್ಮ.? 
ಕೃಷ್ಣ ಮೂವರು ದೇವಿಯರು, ಅಪೂರ್ಣ. . 

ಉತ್ತರ ಗರ್ಭಗುಡಿಯ ಪೂರ್ವ-ಯೋಗನರಸಿಂಹ, ಗರುಡ, 
ನಾರಾಯಣ, ಲಕ್ಷ್ಮೀ, ಸೇವಿಕೆ, “ಮಲ್ಲಿತಮ್ಮ ”. ಸೇವಿಕೆ ಭೂ ಲಕ್ಷ್ಮೀ 
ನರಸಿಂಹ, ರತಿ-ಮನ್ಮಥ. 

ಶಾಲೆಯ ಮುಂಭಾಗದಲ್ಲಿ ನೀಠದಮೇಲೆ ಶಿಖರಗಳು, ಅವುಗಳ 
ಕೆಳಗೆ ಅಪೂರ್ಣವಾದ ವಿಗ್ರಹಗಳು, ಇವುಗಳ ಮೇಲೆ ಮುಂದಕ್ಕೆ 
ಎ ಬಾಗಿರುವ ಕಟಾಂಜನದಲ್ಲಿ ಕೆಲವು ರತಿಬಂಧಗಳು, ಕಟಾಂಜನದ ಮೇಲೆ 

ಕಲ್ಲಿನ ಜಾಲಂದ್ರಗಳು ಇವೆ. ಮೇಲ್ಬಾವಣಿಯ ಬೋದಿಗೆಗಳ ಕೆಳಭಾಗ. 

ದಲ್ಲಿ ಮರಗೆಲಸದಂತೆ ತೊಲೆಗಳಿವೆ.. ಮೇಲ್ಭಾವನಣಿಗಳು ಎರಡಿವೆ. 
ಕನಡ ಗೋಡೆಯಮೇಲೆ: ಶಿಖರಗಳಿವೆ. 

ಗೋಪುರವು ನಾಲ್ಕಂತಸ್ತಿ ನಲ್ಲಿದೆ. ನಕ್ಷತ್ರಾ ESR 
ಹೆಚ್ಚು ಅಲಂಕಾರಗಳಿಲ್ಲದಿದ್ದರೂ ಸುಂದರವಾಗಿದೆ. ಹಿಂದಿದ್ದ ಕಲ್ಲಿನ 
ಕಳಶತ್ತೈ ಬದಲು. ಈಗ ಲೋಹದ ಕಳಶವಿಜೆ. ಸುಕನಾಸಿ ಮೇಲೆ 
ಚಾಚಿರುವ ಭಾಗದಲ್ಲಿದ್ದ ಸಳ ಮತ್ತು ವಿಗ್ರಹ ಫಲಕ ಈಗ ಹೋಗಿವೆ. 

ನವರಂಗದಲ್ಲಿ ಪೂರ್ವಕ್ಕೆ ಒಂದು ಅಂಕಣ ಹೆಚ್ಚಾಗಿಯೂ, ಪೂರ್ವ 


೧೫೪ ಹೊಯ್ಸಳ ವಾಸ್ತುಶಿಲ್ಪ 


ಗೋಡೆಯ ಹತ್ತಿರ ಕಲ್ಲಿನ ಜಗತಿಗಳು, ಇದರ ಒಂದೆ ಜಾಲಂದ್ರಗಳಿವೆ. 
ನಕ್ಷತ್ರಾಕಾರದ ಆರು ಸ್ತಂಭಗಳು ಮುಂಭಾಗದಲ್ಲಿವೆ. ನವರಂಗದ ಸಶ್ಚಿಮ 
ಭಾಗದಲ್ಲಿ ನಾಲ್ಕು ಗೂಡುಗಳಿವೆ. ಇವುಗಳ ಶಿಖರಗಳು ಬೇರೆ ಬೇರೆ 
ವಿಧವಾಗಿವೆ. ಎರಡು ನಕ್ತತ್ರಾಕಾರವಾಗಿದ್ದು ನಕ್ಷತ್ರದ ಕೊನೆಯು 
ಬಾಗಿಲಮೇಲೆ ಚಾಚಿಕೊಂಡಿದೆ. ಈ ಗೂಡುಗಳಲ್ಲಿ ಆಸೀನ ಸರಸ್ವತಿ 
(ಅಕ್ಷಮಾಲಾ ಅಂಕುಶ ಪಾಶ ಪುಸ್ತಕ), ಗಣೇಶ, ಸ್ಥಾನಕ ಲಕ್ಷ್ಮೀ 
(ಅಭಯ ಶಂಖ ಚಕ್ರ ಕಳಶ), ನೀಠದಲ್ಲಿ ಗಜ, ಭೂದೇವಿ (ಪದ್ಮ ಶಂಖ 
ಚಕ್ರ ಫಲ), ನೀಠದಲ್ಲಿ ಕೂರ್ಮ ಆದಿಶೇಷ ವಿಗ್ರಹಗಳಿವೆ. 
ನವರಂಗದ ಮಧ್ಯದಲ್ಲಿರುವ ನಾಲ್ಕು ಕಂಬಗಳು ದುಂಡಾಗಿವೆ. 
ಇವಕ್ಕೆ ಪೂರ್ವದಲ್ಲಿರುವ ಆರು ನಕ್ಷತ್ರಾ ಕಾರ ಕಂಬಗಳಲ್ಲಿ ೮, ೧೬, ೩೨, 
೬೪ ಕೋಣಗಳಿವೆ. ಪೂರ್ವದ ಎರಡು ಕಂಬಗಳ ನಕ್ಷತ್ರ ಕೋಣಗಳ 
ಮಧ್ಯಗಳಲ್ಲಿ ನರ್ತಕ ಗಾಯಕ ವಿಗ್ರಹಗಳು ಬಹಳ ಸುಂದರವಾಗಿವೆ. 
ಹತ್ತು ಭುವನೇಶ್ವರಿಗಳಲ್ಲಿ ಪೂರ್ವದ ಭುವನೇಶ್ವರಿ ಎರಡು ಸಾಲು 
ಶಿಖರಗಳನ್ನೂ ಯಕ್ಷರನ್ನೂ ಅವುಗಳ ಪಕ್ಕದಲ್ಲಿ ಸಿಂಹ, ವಿಷ್ಣುವಿನ 
ಅನತಾರಗಳನ್ನೂ ಹೊಂದಿದೆ. ಇವುಗಳ ಮೇಲೆ ಮೂರು ವೃತ್ತಗಳು, 
ಮಧ್ಯದಿಂದ ಜೋಲಾಡುವ ಕರ್ಣಿಕೆಯ ಕೆಳಭಾಗದಲ್ಲಿ ಕಾಳಿಂಗಮರ್ದನ 
ಇವೆ. ಮಿಕ್ಸ್‌ ಭುವನೇಶ್ವರಿಗಳಲ್ಲಿ ರೇಖಾಚಿತ್ರಗಳು, ಮಧ್ಯ ಭುವ 
ನೇಶ್ವರಿಯ ಕರ್ಣಿಕೆಯ ಮೇಲೆ ಸ್ಥಾನಕ ವಿಷ್ಣು ನಿಗ್ರಹವೂ ಇನೆ. 
ಗರ್ಭಗುಡಿಗಳು: ದಕ್ಷಿಣ ಗುಡಿ ದ್ವಾರದಲ್ಲಿ ದ್ವಾರಪಾಲಕರ್ಲೂ 
ದ್ವಾರದಮೇಲೆ ಐದು ಶಿಖರಗಳೂ ಸಿಂಹೆಗಳೂ ಇವೆ. ಮೇಲ್ಭ್ಬಾವಣಿಯಲ್ಲಿ 
ವೇಣುಗೋಪಾಲ ವಿಷ್ಣುನಿನ (?) ಎಂಟು ಮೂರ್ತಿಗಳು ಇವೆ. ಈ 
ಎಂಟು ವಿಗ್ರಹಗಳು ಅಂಜಲಿಹಸ್ತ ಶಂಖಚಕ್ರಗಳನ್ನೂ ಪಕ್ಕದಲ್ಲಿ ದೇವಿ 
'ಯರನ್ನೂ ಹೊಂದಿವೆ. ಒಳಗೆ ಗರುಡಪೀಠದ ಮೇಲೆ ಸುಂದರವಾದ 
ಸೋಮನಾಥಪುರದಲ್ಲಿರುವಂತಹ ವೇಣುಗೋಪಾಲ ವಿಗ್ರಹವಿದೆ. 
ಉತ್ತರ ಗರ್ಭಗುಡಿಯ ದ್ವಾರದಮೇಲೆ ಆಸೀನ ಲಕ್ಷ್ಮೀನರಸಿಂಹ 
ಪ್ರಹ್ಲಾದ ಗೆರುಡ ಪರಿವಾರದವರು, ಲತಾತೋರಣದಲ್ಲಿ ದಶಾವತಾರಗಳು 
'ಬಹಳ ಚೆನ್ನಾಗಿವೆ. ಮೇಲ್ಛಾವಣಿಯಲ್ಲಿ ಯೋಗನರಸಿಂಹ ಇದ್ದರೂ 


ಹ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೫೫ 


ಒಳಗೆ ಗರುಡಪೀಠದ ಮೇಲೆ ಲಕ್ಷ್ಮೀನರಸಿಂಹ ವಿಗ್ರಹವಿದೆ. ಪೀಠದ 
ಮೇಲೆ ಗರುಡತೋರಣದಲ್ಲಿ ದಶಾವತಾರಗಳು ಕಂಡುಬರುತ್ತವೆ. 

ಮುಖ್ಯ ಗರ್ಭಗುಡಿಯ ಮುಂದಿನ ಸುಕನಾಸಿ ದ್ವಾರದಲ್ಲಿ ಸಣ್ಣ 
ದ್ವಾರಪಾಲಕರು (ಭದ್ರ ಸುಭದ್ರ) ಜಾಲಂದ್ರ ಇನೆ. ಈಗ ಇಲ್ಲಿ ಕೇಶವ 
ಮತ್ತು ದೇವಿಯರ ಉತ್ಸವ ವಿಗ್ರಹಗಳಿನೆ. ಗರ್ಭಗುಡಿಯ ದ್ವಾರವು 
ಬಹಳ ಸುಂದರವಾಗಿದೆ... ದ್ವಾರಬಂಧದ ಮೇಲೆ ನರ್ತನ ಮಾಡುವ 
ಷಡು ಜಲಕ್ಸ್ಮ್ಮೀ (ಪದ್ಮ ಅಂಕುಶ ಸ್ವರ್ಗಹಸ್ತ ಶಂಖ ಲಂಬಹಸ್ತ ಕಲಶ), 
ಗಾಯಕರು ಇರುವರು. ಮೂರಂಗುಲ ಮಾತ್ರ ಇದ್ದರೂ ಈ ವಿಗ್ರಹಗಳು 
ಜೀವಂತವಾಗಿವೆ. ಗರ್ಭಗೃಹದಲ್ಲಿ ಗೋಪುರಗಳುಳ್ಳ ಮೂರು ಗೂಡುಗಳು, 
ಮೇಲ್ಬಾವಣಿಯಲ್ಲಿ ಪದ್ಮ ಇವೆ. ಗರುಡಪೀಠದ ಮೇಲಿರುವ ಕೇಶವ 
ವಿಗ್ರಹ ಅಷ್ಟು ಚೆನ್ನಾಗಿಲ್ಲ. ತೋರಣದಲ್ಲಿ ದಶಾವತಾರಗಳಿವೆ. ಬಹುಶಃ 
ವಿಜಯನಗರ ಕಾಲದಲ್ಲಿ ಹೊಯ್ದಳ ವಿಗ್ರಹಕ್ಕೆ ಬದಲಾಗಿ ಇದನ್ನು 
ಇಡಲಾಯಿತು. ಕೇಶವ ಮೂಲವಿಗ್ರಹವಾದರೂ ಹೊಳೇನರಸೀಪುರ 
ಭದ್ರಾವತಿಗಳಂತೆ ಈ ದೇವಾಲಯಕ್ಕೆ ಲಕ್ಷ್ಮೀನರಸಿಂಹ ದೇವಾಲಯ 
ವೆಂಬ ಹೆಸರು ಬಂದಿದೆ. ಗ” 

ಇದರ ಆಗ್ನೇಯದಲ್ಲಿ ಒಂದಂಕಣದ ಹೊಯ್ಸಳ ಕಾಲದ ಗುಡಿ 
ಯಲ್ಲಿ ದೊಡ್ಡ ದ್ದಾದ ಲಕ್ಷ್ಮೀನರಸಿಂಹ ವಿಗ್ರಹವಿದೆ. 

ಸೋಮೇಶ್ವರ ದೇವಾಲಯವು ಕೇಶವ ದೇವಾಲಯಕ್ಕೆ ಈಶಾನ್ಯ 
ದಲ್ಲಿದೆ. ನವರಂಗದ ತೊಲೆಯ ಮೇಲೆ ಒಂದು ಶಾಸನವಿದೆ. ಬಹುಶಃ 
ಕೇಶವ ದೇವಾಲಯದ ಕಾಲದಲ್ಲಿಯೇ ಇದು ರಚಿತವಾಗಿರಬಹುದು. 
ಸೋಮೇಶ್ವರ ಡೇವಾಲಯದಿಂದಲೇ ಈ ಗ್ರಾಮಕ್ಕೆ ಹಿರಿಯ ಸೋಮನಾಥ 
ಪುರನೆಂಬ ಹೆಸರು ಬಂದಿತು. ಕೇಶವ ದೇವಾಲಯ ತ್ರಿಕೂಟಿವಾಗಿ 
ಒಂದೇ ದ್ವಾರ ಹೊಂದಿದೆ. ಸೋಮೇಶ್ವರಕ್ಕೆ ಒಂದೇ ಗರ್ಭಗುಡಿ, 
ಮೂರು ದ್ವಾರಗಳಿವೆ. ಆದ್ದರಿಂದ ಏಕಕೂಟವಾಗಿದೆ. ನಕ್ಷತ್ರಾಕಾರದ ತಲ 
ವಿನ್ಯಾಸದ ಮೇಲೆ ಜಗತಿ ಗರ್ಭಗುಡಿಗಳಿವೆ. ಗರ್ಭಗುಡಿಯ ಮುಂದೆ 
ಸುಕನಾಸಿ ನವರಂಗಗಳಿವೆ. ನವರಂಗಕ್ಕೆ ಮೂರು ದ್ವಾರಗಳಿದ್ದು ಒಂದನ್ನು 
ಈಗ ಮುಚ್ಚಿರುವರು. ನವರಂಗದಲ್ಲಿ ಆರು ಗೂಡುಗಳಿವೆ. 


೧೫೬ ಹೊಯ್ಸಳ ವಾಸ್ತುಶಿಲ್ಪ 


ಎತ್ತರವಾದ ಜಗತಿಗೆ ಐದು ನಕ್ಷತ್ರಾಕಾರದ ಕಾರ್ನಿಸುಗಳಿವೆ. 
ಪೂರ್ವ ದಕ್ಷಿಣ ಉತ್ತರಗಳಲ್ಲಿರುವ ಮೆಟ್ಟಿ ಲುಗಳ ಪಕ್ಕಗಳಲ್ಲಿ ಗೋಪುರ 
MES; ಗೂಡುಗಳಿನೆ. ನವರಂಗದ ಮೂರು ದ್ವಾರಗಳಿಗೂ 
ಹೀಗೆಯೇ ಗೂಡುಗಳಿದ್ದು, ಒಟ್ಟು ಹನ್ನೆರಡು ಇದ್ದವು. ಈಗ ಕೆಲವು 
ಹೋಗಿವೆ. ಗೋಡೆಯ ನೀಡಿಕೆಯಲ್ಲಿ ಐದು ಸಾಲು ಚಿತ್ರಪ ಟ್ಬಕೆಗಳಿವೆ. 
ಆನೆಗಳು ಅಶ್ವಾರೋಹಕರು ಮಕರ ಹಂಸಗಳು ಮಾತ್ರ ಕಂಡು 
ಬರುತ್ತವೆ. ಪೌರಾಣಿಕ ಕಥೆಗಳ ಪಟ್ಟಿಕೆ ಖಾಲಿಯಾಗಿದೆ. ಕಟಾಂಜನ 
ವತ್ತು ಜಾಲಂದ್ರಗಳು ಸಾಧಾರಣವಾಗಿವೆ. ಹೊರಗೋಡೆಯನ್ನು 
ಬೋದಿಗೆಯಂತಹ ಕಾರ್ನಿೀಸಿನಿಂದ ಎರಡು ಭಾಗ ಮಾಡಿರುವರು. 
ಮೇಲ್ಭಾಗದಲ್ಲಿ ಈ ದೇವಾಲಯದಲ್ಲಿ ಮಾತ್ರ ಲತಾಸಟ್ಟಿಕೆ, ಮೂಲೆಗಳಲ್ಲಿ 
ಸಿಂಹಮುಖಗಳು ಇವೆ. ಇದರ ಮೇಲೆ ಶಿಖರಗಳಿಲ್ಲ. ಕೆಳಗಿನ ಭಾಗದಲ್ಲಿ 
ಲತೆ ಅಥವಾ ಸಿಂಹಮುಖ ಪೀಠಿಕೆಗಳ ಮೇಲೆ ಲತಾತೋರಣಗಳ ಕೆಳಗೆ 
ನಿಗ್ರಹೆಗಳಿವೆ. ದಕ್ಷಿಣ ದ್ವಾರದ ಪಶ್ಚಿಮದಿಂದ ಪ್ರದಕ್ಷಿಣವಾಗಿ ಈ 
ವಿಗ್ರಹಗಳಿವೆ : 

ತಾಂಡವ ಗಣೇಶ, ಸುಖಾಸನದಲ್ಲಿ ಉಮಾಮಹೇಶ್ವರ, ಸ್ಥಾನಕ 
ಚಂದ್ರಶೇಖರ (ಅಭಯ ಪರಶು ಹರಿಣ ಪಾತ್ರ), ಇಬ್ಬರು ದೇವಿಯರು, 
ಮೋಹಿನಿ, ಸ್ಥಾನಕ ಶಿವ (ಅಕ್ಷಮಾಲಾ ತ್ರಿಶೂಲ ಡಮರುಗ ಪಾತ್ರ), 
ಇಬ್ಬರು ದೇವಿಯರು. 

ನವರಂಗದ ನೈರುತ್ಯ ಮೂಲೆ-ನೃತ್ಯಸರಸ್ವತಿ (ಅಕ್ಷಮಾಲಾ 
ಅಂಕುಶ ಪಾಶ ಪುಸ್ತಕ), ಮೃದಂಗದವನು, ಪರಿಚಾರಿಕೆ; ಪಾರಿಜಾತ 
ಹರಣ-ಗರುಡನಮೇಲೆ ಕೃಷ ಸತ್ಯಭಾಮಾ. ಗರುಡನ ಎಡಗೈಯಲ್ಲಿ 
ಪಾರಿಜಾತ ಬಲಗೈಯಲ್ಲಿ ನಭಭ ಧರಣೀವರಾಹೆ, ಪುಷ್ಪಾಪಚಯ 
—ಯುನತಿಯು ಮೇಲಿನ ಲತೆಯಿಂದ ಹೂವನ್ನು ಕೇಳುತ್ತಿರುವುದು. 
ಹರಿಹರ (ಅಕ್ಷಮಾಲಾ ತ್ರಿಶೂಲ ಚಕ್ರ ಶಂಖ), ಇಬ್ಬರು ದೇವಿಯರು, 
ಬಲದಲ್ಲಿ ಮತ್ತೊಂದು ದೊಡ್ಡ ದೇವಿ. 

ಸುಕನಾಸಿಯ ದಕ್ಷಿಣ-ಉಗ್ರ ನರಸಿಂಹ ಲಕಿ ಕ್ರಿ ಪೀಠದಲ್ಲಿ - 
ಪ್ರಹ್ಲಾದ ಗರುಡ, ಹರಿಹರ-ಜೀರ್ವಿ ಸಡ್ಭುಜ ನೃತ್ಯಸರಸ್ವತಿ (ವೀಣೆ, 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೫೭ 


ಅಕ್ಷಮಾಲಾ ಅಂಕುಶ ಸ್ಪರ್ಗಹಸ್ತ ಪಾಶ ವೀಣಾ ), ಇಬ್ಬರು ಪರಿಚಾರಿಕೆ 
ಯರು, ನೃತ್ಯ ಪಾರ್ವತಿ, 'ಸ್ಥಾನಕ ಶಿವ. 

ನ ದಕ್ಷಿಣದ ಗೂಡು-ಸ್ಥಾನಕ ಚತುರ್ಭುಜ ಲಕ್ಷ್ಮೀ 
(ಅಕ್ಷಷಾಲಾ ಚಕ್ರ ಶಂಖ ಫಲ), ನೃತ್ಯ ತುರ್ಭುಜ ದುರ್ಗಾ (ಕತ್ತಿ 
ತ್ರಿಶೂಲ ಡಮರು ಪಾತ್ರ), ಬಲದಲ್ಲಿ ಇಬ್ಬರು ಪರಿಚಾರಿಕೆಯರು, 
ಸಡಾ ನೃತ್ಯಶಿವ (ಡಮರು ಕತ್ತಿ ಸ್ಪರ್ಗಹಸ್ತ ಗುರಾಣಿ ಲಂಬ 
ಹಸ್ತ, ಖಟ್ಟಾ ಸ ಮತ್ತು ಪಾತ್ರೆ), ನರಿಜಡರಕೆ. ನೃತ್ಯಶಿವ ರಾಕ್ಷಸನನ್ನು 
ತುಳಿದು ನಿಂದ ಆಕಾಶಕ್ಕೆ ಎತ್ತಿರುವನು. (ಜಲಂಧರ? 
ಅಥವಾ ಅಂಧಕಾಸುರ). ಬಲದಲ್ಲಿ ಮೂವರು ಗಾಯಕರು, ಭೈರವ, 
ಸ್ಥಾನಕ ಶಿವ (ಅಕ್ಷಮಾಲಾ ತ್ರಿಶೂಲ ಡಮರುಗ ಫಲ). 

ಪಶ್ಚಿಮದ ಗೂಡು ದಕ್ಷಿಣ ಗೂಡಿನಂತಿಡೆ. ಗರ್ಭಗುಡಿಯ 
ನೈರುತ್ಯ-ಸ್ಥಾನಕ ಪಾರ್ವತಿ, ಗಣೇಶ ಮತ್ತು ಕುಮಾರ, ಹನುಮಂತ, 
ಷಡ್ಭುಜ ತಾಂಡವೇಶ್ವರ (ಮೊದಲ ಕೈಯಲ್ಲಿ ಕತ್ತಿ), ತಾಂಡವೇಶ್ವರ 
(ಮೊದಲ ಕೈಯಲ್ಲಿ ಅಕ್ಷಮಾಲೆ), ಗರುಡ್ಕ ಕಾಳಿಂಗಮರ್ದನ ನಾಗಿಣೀ. 

ಉತ್ತರದ ಗೂಡು ಇತರ ಗೂಡುಗಳಂತಿದೆ. ಸುಕನಾಸಿ ಉತ್ತರ 
ದಲ್ಲಿ-ಸ್ಥಾನಕ ಪಾರ್ವತಿ, ಸ್ಥಾನಕ ಶಿವ (ಭಗ್ನ ತ್ರಿಶೂಲ ಡಮರುಗ 
ಫಲ), ಬಲದಲ್ಲಿ ಇಬ್ಬರು ಪರಿಚಾರಿಕೆಯರು, ಡೇವಿ (ದಾನಹಸ್ತ ಪಾಶ), 
ತ್ರಿಮುಖ ಶ್ಮಶ್ರುರಹತ ಸ್ಥಾನಕ ದೇವ (ಅಕ್ಷಮಾಲಾ ಅಂಕುಶ ಪಾಶ 
ಕಳಶ-ಬ್ರಹ್ಮಾ?), ಹರಿಹರ, ಹೂವನ್ನರ್ಪಿಸುತ್ತಿರುವ ದೇನಿ, ರಾವಣನು 
ಕೈಲಾಸವನ್ನೆತ್ತುಕ್ತಿರುವುದು, ದೇವಿ (ಪದ್ಮ ಫಲ), ಹಲಸಿನಹಣ್ಣಿಗಾಗಿ 
ಕಾದಾಡುವ ಎರಡು ಕಪಿಗಳು. 

ನವರಂಗದ ವಾಯವ್ಯ ಮೂಲೆ-ಗೋವರ್ಧನಧಾರಿ, ಇಬ್ಬರು 
ಪರಿಚಾರಿಕೆಯರು, ಸ್ಥಾನಕ ನಾರಾಯಣ, ಬಲದಲ್ಲಿ ಪುರುಷ, ಎಡದಲ್ಲಿ 
ಸ್ತ್ರಿ, ಮೋಹಿನಿ-ಎಡಗೈಮೇಲೆ ಶುಕ, ಬಲಗೈಯಿಂದ , ಹಣ್ಣನ್ನು 
ಕೇಳುತ್ತಿರುವಳು, ವೇಣುಗೋಪಾಲ, ಭೆ ರವ ಶವದಮೇಲೆ ' ನೃತ ಜೆ 
ಮಾಡುತಿ ಶ್ರಳುವದು. ps ನಂತಿರುವ ಪುರುಷ ಸ್ರೀ ಪರಿ 


ಚಾರಕರು. 


೧೫೮ ಹೊಯ್ಸಳ ವಾಸ್ತುಶಿಲ್ಪ 


ಉತ್ತರ ದ್ವಾರದ ಪಶ್ಚಿಮದಲ್ಲಿ-ಸ್ಥಾನಕ ಶಿವ (ಮೊದಲ ಕೈಯಲ್ಲಿ 
ಅಕ್ಷಮಾಲಾ), ಕೋದಂಡರಾಮ ಲಕ್ಷ್ಮಣ ಹನುಮಂತ ಸೀತಾ, 
ಸ್ಥಾನಕ ಶಿವ ( ಅಕ್ಷಮಾಲಾ), ಪುಷ್ಪವನ್ನರ್ಪಿಸುತ್ತಿರುವ ಸ್ತ್ರೀ, ಸಡ್ಭುಜ 
ತಾಂಡವೇಶ್ವರ (ಅಭಯ ಕತ್ತಿ ತ್ರಿಶೂಲ ಡಮರು ಪಾತ್ರ ಲಂಬಹೆಸ್ತ), 
ಎಡದಲ್ಲಿ ಪ್ರೀ. ಕನ್ನಡ ಅಕ್ಷರ «ಬೋ, ನಂದಿಯ ಮೇಲೆ ಉಮಾ 
ಮಹೇಶ್ವರ. 

ಮೇಲ್ಫ್ಯಾವಣಿಯ ಬೋದಿಗೆ ಮರಗೆಲಸದಂತೆ ತೊಲೆಗಳನ್ನು 
ಹೊಂದಿದೆ. ಕೈನಿಡಿ ಗೋಡೆಯ ಮೇಲೆ ಶಿಖರಗಳಿವೆ. ಈಚೆಗೆ ದಕ್ಷಿಣ 
ದ್ವಾರದ ಮೇಲೆ ಗಾರೆಯ ನಂದಿಯಸ್ಸಿಟ್ಟಿರುವರು. ದಕ್ಷಿಣ ಮತ್ತು 
ಪೂರ್ವದ ಕೈಪಿಡಿ ಗೋಡೆಯಲ್ಲಿ ತಾಂಡವೇಶ್ವರ ವಿಗ್ರಹೆಗಳಿವೆ. 

ಶಿಖರವು ಬಳಪದಕಲ್ಲಿನ ನಾಲ್ಕಂತಸ್ತುಗಳನ್ನು ಹೊಂದಿದೆ. ಈ 
ಅಂತಸ್ತುಗಳ ಮೇಲೆ ಕೀರ್ತಿಮುಖ, ಯಕ್ಷ, ತಾಂಡವೇಶ್ವರ ಇತ್ಯಾದಿ 
ವಿಗ್ರಹಗಳಿವೆ. ಸುಕನಾಸಿ ಮೇಲೆ ಚಾಚಿಕೊಂಡ ಭಾಗದಲ್ಲಿ ಕೆತ್ತನೆ 
ಕೆಲಸ ಚೆನ್ನಾಗಿದೆ. ಆದರೆ ಸಳ ವಿಗ್ರಹ ಹೋಗಿದೆ. ಮುಂದಿನ 
ತಾಂಡವೇಶ್ವರ ಫಲಕನಿದೆ. ಶಿಖರದ ಮೇಲ್ಭಾಗವನ್ನು ಗಾರೆಯಿಂದ 
ಈಚೆಗೆ ಮಾಡಿರುವರು. 

ನವರಂಗದಲ್ಲಿ ಹನ್ನೆರಡು ಅಂಕಣಗಳಿವೆ. ಪೂರ್ವದಲ್ಲಿ ಕಲ್ಲಿನ 
ಜಗತಿಗಳಿವೆ. ಇವುಗಳ ಹಿಂದೆ ಗೋಡೆಯಲ್ಲಿ ಜಾಲಂದ್ರಗಳಿವೆ. ಮೂರು 
ದ್ವಾರಗಳಲ್ಲಿ ಉತ್ತರ ದ್ವಾರವನ್ನು ಈಚೆಗೆ ಮುಚ್ಚಿರುವರು ಮತ್ತು ಒಂದು 
ಸಾಮಾನ್ಯ ವೀರಭದ್ರ ವಿಗ್ರಹವನ್ನಿ ಟ್ಟಿರುವರು. ನವರಂಗದ ಮಧ್ಯದಲ್ಲಿ 
ನಂದಿ ಇದೆ. ನವರಂಗದ ಮೂರು ದ್ವಾರಗಳಮೇಲೂ ತಾಂಡವೇಶ್ವರ 
ವಿಗ್ರಹಗಳಿವೆ. ನವರಂಗದ ಪಶ್ಚಿಮ ಗೋಡೆಗಳಲ್ಲಿ ಆರು ಗೂಡುಗಳಿವೆ. 
ಗೂಡುಗಳ ಮೇಲೆ ಮೂರು ಅಥವಾ ಐದಂತಸ್ತಿನ ಶಿಖರಗಳಿವೆ. ಈ 
ಗೂಡುಗಳಲ್ಲಿ ದಕ್ಷಿಣದಿಂದ-ಸಪ್ತಮಾತೃಕೆಯರು, ವೀರಭದ್ರ, ಗಣೇಶ, 
ವಾಹನ . ತೋರಣಗಳು ; ಸರಸ್ವತೀ, ಗಣೇಶ, ಮಹಿಷಮರ್ದಿನೀ, 
ಮಯೂರದ ಮೇಲೆ ಷಣ್ಮುಖ ಮತ್ತು ಕೇಶವ (ಭಗ್ನ) ವಿಗ್ರಹಗಳಿವೆ. 
ನವರಂಗದ ಮಧ್ಯದಲ್ಲಿರುವ ನಾಲ್ಕು ಕಂಬಗಳು ದುಂಡಾಗಿ ಘಂಟಾಕಾರ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೫೯ 


ವಾಗಿವೆ. ಮಿಕ್ಕ ಆರು ಕಂಬಗಳಲ್ಲಿ ನಾಲ್ಕು ಹದಿನಾರು ಕೋಣ ನಕ್ಷತ್ರ 
ದಂತಿವೆ. ಪೂರ್ವದ್ವಾರದ ಹತ್ತಿರ ಇರುವ ಎರಡು ಬುಡದಲ್ಲಿ ರಾವಣನು 
ಕೈಲಾಸವನ್ನೆ ತ್ತುವುದು, ಗೋವರ್ಧನಧಾರಿ, ವೇಣುಗೋಪಾಲ, ಇತ್ಯಾದಿ 
ವಿಗ್ರಹೆಗಳನ್ನು ಹೊಂದಿ ಬೇಲೂರಿನ ನರಸಿಂಹ ಸ್ತಂಭವನ್ನು ಹೋಲು 
ತ್ತವೆ. 

ನವರಂಗದಲ್ಲಿ ಹನ್ನೆರಡು ಭುವನೇಶ್ವರಿಗಳಿವೆ. ಪೂರ್ವ ದ್ವಾರದ 
ಹತ್ತಿರ ಇರುವ ಭುವನೇಶ್ವರಿಯಲ್ಲಿ ನಿಂತಿರುವ ಸೂರ್ಯ ಅಥವಾ 
ಕುಳಿತಿರುವ ಉಮಾಮಹೇಶ್ವರ, ನರ್ತಕ ಗಾಯಕರು, ಇದರ ಮೇಲೆ 
ಮೂರು ವೃತ್ತಗಳು, ಮಧ್ಯದಲ್ಲಿ ಚತುರಸ್ರ ಅಷ್ಟಾಸ್ರ ಅಷ್ಟಕೋಣ 
ನಕ್ಷತ್ರಗಳಿವೆ. ದಕ್ಷಿಣ ದ್ವಾರದ ಹತ್ತಿರ ದಿಕ್ಪಾಲಕರು, ಇತರ ಭುವನೇಶ್ವರಿ 
ಗಳಲ್ಲಿ ರೇಖಾಚಿತ್ರಗಳು, ಮಧ್ಯದಲ್ಲಿ ಅಷ್ಟದಿಕ್ಪಾಲಕರು, ಹದಿನಾರು 
ಕೋಣದ ನಕ್ಷತ್ರ ವೃತ್ತ ಅಷ್ಟಕೋಣ ನಕ್ಷತ್ರ ಇವೆ. ಕರ್ಣಿಕೆಯಲ್ಲಿ 
ತಾಂಡವೇಶ್ವರ ಇದೆ. 

ಸುಕನಾಸಿ ದ್ವಾರದಮೇಲೆ ಉಮಾಮಹೇಶ್ವರ, ಜಾಲಂದ್ರ, 
ಭುವನೇಶ್ವರಿಯಲ್ಲಿ ಅಷ್ಟದಿಕ್ಸಾಲಕರು ಇರುವರು. ಗರ್ಭಗುಡಿಯ ದ್ವಾರವು 
ಬಹಳ ಸುಂದರವಾಗಿದೆ. ದ್ವಾರಪಾಲಕ ಲತಾ ಸಿಂಹ ಇತ್ಯಾದಿಗಳು, 
ಮೇಲೆ ತಾಂಡವೇಶ್ವರ ದ್ವಾರದಮೇಲೆ ಇವೆ. ಗರ್ಭಗುಡಿಯ ಒಳಗೆ 
ಮೂರು ಶಿಖರಗಳುಳ್ಳ ಗೂಡುಗಳು, ಭುವನೇಶ್ವರಿಯಲ್ಲಿ ಪದ್ಮ ಇವೆ. 
ಲಿಂಗವು ಸಣ್ಣದಾಗಿ ವೃತ್ತಶಿರವಾಗಿ ದೊಡ್ಡ ಪಾಣಿಸೀಠದಮೇಲೆ ಇದೆ. 

೫೭. ಹುಲ್ಲೆಕೆರೆ: ಕೈಲ್ವೆ ನಿಲ್ದಾಣ ನಾದ “ಹರ ಹಳ್ಳಿ? ರೋಡಿಗೆ 
ಆರು ಮೈಲಿ ದಕ್ಷಿಣದಲ್ಲಿ ಚಿಕ್ಕ ಹಳ್ಳಿಯಾದ ಹುಲ್ಲೆಕೆಕೆ ಇದೆ. ಇದರ 
ಪಶ್ಚಿಮದಲ್ಲಿ ಹೊಯ್ಸಳ ಕಾಲದ ಬಳಪದಕಲ್ಲಿನ ಸುಂದರವಾದ ದೇವಾ 
ಲಯವಿದೆ. ದೇವಾಲಯದ ಆಗ್ನೇಯದಲ್ಲಿರುವ ಶಾಸನದಿಂದ ಹೊಯ್ಸಳ 
ಒಂದನೆಯ ನರಸಿಂಹನ ಸರ್ವಾಧಿಕಾರಿ ಹೆಗ್ಗಡೆ ಮಹಾದಂಡನಾಯಕ 
ನಾದ ಬೂಚಿರಾಜನು ಚಕ್ರವರ್ತಿಯಿಂದ ಹುಲ್ಲೆಯ ಕೆರೆಯನ್ನು ಪಡೆದು, 
ಸೋಮನಾಥಪುರವೆಂಬ ಅಗ್ರ ಹಾರವನ್ನು ಮಾಡಿ ಕೇಶವ ದೇವಾಲಯ 
ವನ್ನು ಕ್ರಿ. ಶ. ೧೧೬೩ರಲ್ಲಿ ಕಟ್ಟಿಸಿದನೆಂದು ತಿಳಿದು ಬರುವುದು. 


೧೬೦ ಹೊಯ್ಸಳ ವಾಸ್ತುಶಿಲ್ಪ 


ಕೋರವಂಗಲ ಬೂಚೇಶ್ವರದಂತೆಯೇ ಇಲ್ಲಿಯೂ ಜಗತಿ ಇಲ್ಲ. 
ದೇವಾಲಯವು ಪೂರ್ವ-ಪಶ್ಚಿಮ ೧೦೦ ಅಡಿ, ಉತ್ತರ ದಕ್ಷಿಣ ೬೫ ಅಡಿ 
ಅಂಗಳದಲ್ಲಿದೆ. ಗರ್ಭಗೃಹ ಶಿಖರ ಸುಕನಾಸಿ ನವರಂಗ ಅಂಗಳದ . 
ಮಂಡಪಗಳು ಉಪ್ಪರಿಗೆ (ಮಹಾದ್ವಾರ) ಎಲ್ಲ ಭಾಗಗಳು ಇವೆ. ಗರ್ಭ 
ಗೃಹ ನವರಂಗಗಳು ಚತುರಸ್ರವಾಗಿಯೂ ಅಂಗಳವು ದೀರ್ಫಚತುರಸ್ರ 
ವಾಗಿಯೂ ಇವೆ. ದ್ವಾರದ ಮುಂದೆ ಹಿಂದೆ ಇರುವ ಮಂಡಸಗಳು 
ಚತುರಸ್ರವಾಗಿವೆ. ತಲವಿನ್ಯಾಸದ ಮೇಲೆ ಜಗತಿ ಇಲ್ಲದೆ ದೇವಾಲಯದ 
ಗೋಡೆ ಎದ್ದಿಜಿ. ಐದು ಚಿತ್ರಪಟ್ಟಿಕೆಗಳು ಇವೆ. ನಾಲ್ಬನೆಯದರಲ್ಲಿ 
ಮಕರಸಿಂಹಮುಖಗಳಿಂದ ಲತೆಯು ಹೊರಡುತ್ತದೆ. ಗೋಡೆಗಳಮೇಲೆ 
ಲತಾತೋರಣಗಳು, ಸಿಂಹಮುಖಗಳು, ಶಿಖರಗಳಿವೆ. ವಿಗ್ರಹಗಳು 
ಸುಮಾರು ಹದಿನೈದಂಗುಲ ಎತ್ತರ ಇನೆ. ಇವುಗಳಲ್ಲಿ ಕೆಲವು ಬಹಳ 
ಸುಂದರವಾಗಿ ಹಳೆಯಬೀಡು ವಿಗ್ರಹಗಳನ್ನು ಹೋಲುತ್ತವೆ. ಇವುಗಳ 
ಕಳಗೆ ಹೆಸರುಗಳಿವೆ. 

ನನರಂಗ ದ್ವಾರದ ದಕ್ಷಿಣದಿಂದ ಪ್ರದಕ್ಸಿಣೆಯಾಗಿ--ಕೇಶವ, 
ನಾರಾಯಣ “ ಶ್ರೀ ನಾರಾಯಣ”, ಮಾಧವ “ಶ್ರೀ ಮಾಧವ”, 
ಗೋವಿಂದ, ಇಬ್ಬರು ದೇವಿಯರು, ಇಬ್ಬರು ಪರಿಚಾರಿಕೆಯರು, ಹೆಸರು 
ಹೋಗಿದೆ. ವಿಷ್ಣು “ ಶ್ರೀ ನಿಷ್ಣುದೇವ.” 

ನವರಂಗದ ಪಶ್ಚಿಮ. -ಮಧುಸೂದನ (ಚಕ್ರ ಶಂಖ ಪದ್ಮ ಗದಾ) 
ಶಾಸನವಿಲ್ಲ; ತ್ರಿವಿಕ್ರಮ, ಬಲಗಡೆ ವೀಳೆಯ ಅಥವಾ ಹಣ್ಣು ಕೊಡು 
ಕ್ರಿರುವ ಸ್ರೀ, “ ಶ್ರೀ ತ್ರಿವಿಕ್ರಮ. 

ಗರ್ಭಗೃಹದ ದಳ್ಬಿಣ- ವಾಮನ “ಶ್ರೀ ವಾಮನ”; ಶ್ರೀಧರ 
“ ಶ್ರೀಧರದೇವರು?, ಹೃಷೀಕೇಶ “ಶ್ರೀ ಹೃಷೀಕೇಶ”, ಸದ್ಮನಾಭ “ಶ್ರೀ 
ಪದ್ಮನಾಭ ಸ | 

ಗರ್ಭಗೃಹದ ಪಶ್ಚಿಮ. -ದಾಮೋದರ “ ಶ್ರೀದ್ಧಾಮೋದರ, 
' ಧರಣೀವರಾಹ (ಭಗ್ನ), ಸಂಕರ್ಷಣ “ಶ್ರೀ ಸಂಕರುಷಣ.” 

ಗರ್ಭಗೃಹದ ಉತ್ತರ--ವಾಸುಜೀವ “ಶ್ರೀ ವಾಸುದೇವ”, 
ಪ್ರದ್ಯುಮ್ನ ಶ್ರೀ ಪ್ರದ್ಯುಮ್ನ ಖ್ಯ ಅನಿರುದ್ಧ “ಶ್ರೀ ಅನಿರುದ್ಧ ಬ ಪುರು 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೬೧ 


ಷೋತ್ತಮ, ಇಬ್ಬರು ಚಾಮರಧಾರಿಣಿಯರು, “ಶ್ರೀ ಪುರುಷೋತ್ತಮ”, 
ಅಧೋಕ್ಷಜ “ಶ್ರೀ ಅಧೋಕ್ಷಜ.” 

ನವರಂಗದ ಪಶ್ಚಿಮ-ನರಸಿಂಹ (ಹೆಸರಿಲ್ಲ). 

ನವರಂಗದ ಉತ್ತರ-ಅಚ್ಯುತ "ಶ್ರೀ ಅಚ್ಯು''(ತ), ಜನಾರ್ದನ, 
ಪರಿಚಾರಿಕೆಯರು (ಭಗ್ರ), ಉಪೇಂದ್ರ “ ಶ್ರೀ ಉಪೇಂದ್ರ.” 

ಪೂರ್ವ-ಹರಿ " ಶ್ರೀಹೆರಿಹ (ರ?), ಕೃಷ್ಣ. 

ಮೇಲ್ಬಾನಣಿಯ ಬೋದಿಗೆಯಲ್ಲಿ ಹೆಚ್ಚಾಗಿ ಕೆತ್ತನೆ ಇಲ್ಲ. ದಕ್ಷಿಣ 
ದಲ್ಲಿ ಮಾತ್ರ. ಮಣಿಸರ ಕೀರ್ತಿಮುಖಗಳನ್ನು ಸ್ಪಲ್ಪ ಕೊರೆದಿರುವರು. 
ಕೈಪಿಡಿ ಗೋಡೆಯಲ್ಲಿ ಮೂರು ಸಾಲುಗಳಿವೆ. ಶಿಖರಗಳು, ಸಿಂಹ ಮಕರ 
ಮುಖಗಳು, ಯಕ್ಷಯಕ್ಸಿಣಿಯರು ಇವೆ. ಪೂರ್ವ ದಕ್ಷಿಣ ಉತ್ತರದಲ್ಲಿ 
ಮಾತ್ರ ಮಧ್ಯದಲ್ಲಿ ಕಾಳಿಂಗಮರ್ದನ ಉಗ್ರನರಸಿಂಹ ಹರಿಹರ ವಿಗ್ರಹೆ 
ಗಳಿವೆ. 

ಬಳಪದಕಲ್ಲಿನ ಶಿಖರದಲ್ಲಿ ಮೂರು ಅಂತಸ್ತುಗಳಿವೆ. ಶಿಖರಗಳ 
ಮಧ್ಯದಲ್ಲಿ ವಿಗ್ರಹಗಳು ಇವೆ. ದಕ್ಷಿಣದಲ್ಲಿ ತ್ರಿವಿಕ್ರಮ, ಕಾಳಿಂಗಮರ್ದನ, 
ಲಕ್ಷ್ಮೀನಾರಾಯಣ, ಹರಿಹರ, ಪಶ್ಚಿಮದಲ್ಲಿ ಬಲಿ-ನಾಮನ, ಯೋಗ 
ನರಸಿಂಹ, ಗೋವರ್ಧನಧಾರಿ, ಕೇಶವ, ಉತ್ತರದಲ್ಲಿ ವೇಣುಗೋಪಾಲ, 
ಲಕ್ಷ್ಮೀನಾರಾಯಣ, ಸ್ಥಾನಕ ವಿಷ್ಣು, ವಿಷ್ಣು (pe 

ಶಿಖರದ ಕೊನೆಯಲ್ಲಿ ಅಲಂಕೃತವಾದ ಕಲ್ಲಿನ ಕಲಶವಿದೆ. ಸುಕನಾಸಿ 
ಮೇಲೆ ಚಾಚಿಕೊಂಡಿರುವ ಭಾಗದಲ್ಲಿ ಕೆತ್ತನೆ ಕೆಲಸವೂ ಸುಂದರವಾದ 
ಸಳವಿಗ್ರಹವೂ ಇವೆ. ಇದರ ಪೂರ್ವ ಮುಖದಲ್ಲಿ ಕೀರ್ತಿಮುಖ ಕೇಶವ 
ವಿಗ್ರಹಗಳಿವೆ. 

ಮುಖಮಂಡಪದ ಮೆಟ್ಟಲುಗಳ ಪಕ್ಕಗಳಲ್ಲಿ ಎರಡು ಸುಂದರವಾದ 
ಗಜಗಳು, ಕಾಲಿನ ಹೆತ್ತಿರ ಪದಾತಿಗಳು ಇವೆ. ಇದರ ಗೋಡೆಯ ನೀಠಿಕೆ 
ಯಲ್ಲಿ ಮೂರು ಕಾರ್ನೀಸುಗಳ ಸ್ತಂಭಗಳು ಇವೆ. ಸ್ತಂಭಗಳ ಮಧ್ಯದಲ್ಲಿ 
ರತಿ-ಮನ್ಮಥ, ನರ್ತಕ ಗಾಯಕರಿರುವರು. ಇದರಮೇಲೆ ಶಿಖರಗಳು, 
ಬೌದ್ಧರ ತ್ರಿರತ್ಟ ಚಿಹ್ನೆಯಂತೆ ಇವೆ. ಶಿಖರಗಳ ಮಧ್ಯದಲ್ಲಿ ಸಿಂಹಗಳಿವೆ. 
ಬಾಗಿರುವ ಕಟಾಂಜನದ ಮೇಲೆ ನರ್ತಕ, ಗಾಯಕ, ಮಿಥುನ, 

11 


೧೬೨ ಹೊಯ್ಸೆಳ ವಾಸು ಶಿಲ್ಪ 


ಮೋಹಿನೀ ಕಪಿ, ಇತ್ಯಾದಿಗಳಿವೆ. ಉತ್ತರ ಕಟಾಂಜನದಲ್ಲಿ ವಿಗ್ರಹಗಳ 
ಮಧ್ಯದಲ್ಲಿ ಜಾಲಂದ್ರವಿಜಿ. ಮುಖಮಂಡನದ ಎರಡು ಕಡೆಗಳಲ್ಲೂ 
ಜಗತಿಗಳೂ ಸ್ತಂಭಗಳೂ ಇವೆ. ಮೇಲ್ಬಾ ವಣಿಯಲ್ಲಿ ಅಷ್ಟದಿಕ್ಬಾ ಲಕರು, 
ವಿಷ್ಣುವಿನ ದ್ವಾದಶಮೂರ್ತಿಗಳು, ಜಾರ ಅಷ್ಟಾಸ್ತ್ರಗಳಲ್ಲಿರು 
ವರು. ಮಧ್ಯದಲ್ಲಿ ಸದ್ಮಗಳು ಗಾಯಕರು, ಕರ್ಣಿಕೆಯ ಮೇಲೆ ನೃತ್ಯ 
ಲಕ್ಷ್ಮೀ ಇವೆ. 

ನವರಂಗದ ದ್ವಾರ ಸಾಧಾರಣವಾಗಿದೆ. ಇಬ್ಬರು ದ್ವಾರಪಾಲಕ 
ರಿರುವರು. ದ್ರಾ ರದಮೇಲೆ ವಿಗ್ರಹಗಳಿಲ್ಲ. ನವರಂಗದಲ್ಲಿ ಒಂಬತ್ತಂಕಣ 
ಗಳು, ಮಧ್ಯದ ದಲ್ಲಿ ಸ್ವ ಸ್ಪಲ್ಪ ಎತ್ತ ಸಿರುವ ಜಗತಿ ಇವೆ. ಮಧ್ಯ ದ ನಾಲ್ಕು 
ಕಂಬಗಳು ಭಾಸ ಗೆ. ವಾಯವ್ಯ ಸ್ಪಂಭದ ಪೀಠ 
ದಲ್ಲಿ ತೋರಣದ ಕೆಳಗೆ ಇಬ್ಬರು ನರ್ತಕರಿರುವರು. ಭುವನೇಶ್ವರಿಗಳಲ್ಲ 
ರೇಖಾಚಿತ್ರಗಳಿವೆ. ಪೂರ್ವದಿಂದ ಮೂರನೆಯ ಭುವನೇಶ್ವರಿಯಲ್ಲಿ ಒಬ್ಬ 
ಅಧಿಕಾರಿ (ಬೂಚಿರಾಜ?), ನರ್ತಕ ಗಾಯಕರಿರುವರು. ಮಧ್ಯದ 
ಭುವನೇಶ್ವರಿಯಲ್ಲಿ ಪದ್ಮ, ಅದರ ಕರ್ಣಿಕೆಯಲ್ಲಿ ಕಾಳಿಂಗಮರ್ದನ ಇನೆ. 
ಸುಕನಾಸಿಗೆ ಬೇಕೆ ದ್ವಾರನಿಲ್ಲ. ಮೇಲ್ಬಾವಣಿಯಲ್ಲಿ ಪದ್ಮಗಳಿವೆ. 
ಗರ್ಭಗೃಹ ದ್ವಾರದಲ್ಲಿ ದ್ವಾರಪಾಲಕರು, ಮೇಲೆ ಗಜಲಕ್ಷ್ಮಿ ಇವೆ. ಗರ್ಭ 
ಗೃಹದ ಮೇಲ್ಬಾವಣಿಯಲ್ಲಿ ಪದ್ಮಗಳಿವೆ. ಗರುಡಪೀಠದ ಮೇಲಿರುವ 
ಕೇಶವ ವಿಗ್ರಹವು ಆರು ಅಡಿ ಎತ್ತರವಿದೆ. ಕಿರೀಟವು ಕೋಣಾಕಾರ 
ವಾಗಿದೆ. ಆದರೂ ಸಾಮಾನ್ಯ ಹೊಯ್ಸಳ ವಿಗ್ರಹೆವೆಂದು ಹೇಳಬಹುದು. 
ಪಕ್ಕಗಳಲ್ಲಿ ದೇವಿಯರು, ಪ್ರಭಾವಳಿಯಲ್ಲಿ ದಶಾವತಾರಗಳಿನೆ. 

ಅಂಗಳದಲ್ಲಿರುವ ಮಂಡಪಗಳ ಕಂಬಗಳು ದುಂಡಾಗಿವೆ. ದ್ವಾರದ 
ಸಶ್ಚಿಮದ ಅಂಕಣದ ಮುಂದೆ ನಾಲ್ಕು ಸ್ಮಂಭಗಳ ಮುಖಮಂಡಸ 
ವೊಂದಿದೆ. ಇದರ ಮೇಲ್ಟಾವಣಿಯಲ್ಲಿ ಶ್ರೀಚಕ್ರದ ಮಧ್ಯೆ ಕಮಲವಿದೆ. 
ಇದಕ್ಕೆ ಪೂರ್ವದಲ್ಲಿ ದ್ವಾರದ ಹತ್ತಿರ ಇರುವ ಮಂಡಪದಲ್ಲಿ ಮೇಲ್ಚಾವಣಿ 
ದೇನಾಲಯ ಮನಸಿ ಮೇಲ್ಭಾ ವಣಿಯಂತೆಯೇ ಇದೆ. 

ಮಹಾದ್ವಾರ ಅಥವಾ ಉಪ್ಪರಿಗೆ” ಮುಂದಿರುವ ಮುಖಮಂಡಪ 
ದೇವಾಲಯದ ಮುಖಮಂಡಪದಂತಿದೆ. ಆದರೆ ಆನೆಗಳು, ವಿಗ್ರಹಗಳು 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೬ತ್ಲಿ 


ಇಲ್ಲ. ದ್ವಾರವು ಸಾಮಾನ್ಯವಾಗಿದೆ. ಪೂರ್ವದ ಮೇಲ್ಬಾವಣಿಯಲ್ಲಿ ಅಷ್ಟ 
ದಿಕ್ಸಾಲಕರೂ ಮೂರು ಅಷ್ಟ ಕೋಣಗಳೂ ಇವೆ. ಹುಲ್ಲೆಕೆರೆಯ ಕೇಶವ 
ದೇವಾಲಯದಲ್ಲಿ ವೈಖಾನಸಾಗಮ ರೀತಿಯಲ್ಲಿ ಅರ್ಚನೆ ನಡೆಯು 
ತ್ರಿದ್ದಿತು. ಸ 
೫೮. ಜಾವಗಲ್ಲು : ಬಾಣಾವರ ನಿಲ್ದಾಣಕ್ಕೆ ಒಂಬತ್ತು ಮೈಲಿ 
ದೂರದಲ್ಲಿ ಹಳೆಯಬೀಡು ರಸ್ತೆಯಲ್ಲಿರುವ ಜಾವಗಲ್ಲು ಕೆಲವು ಹಳೆಯ 
ದೇವಾಲಯಗಳನ್ನು ಹೊಂದಿದೆ. ಇವುಗಳಲ್ಲಿ ಹದಿಮೂರನೆಯ ಶತಾಬ್ದದ 
ಮಧ್ಯಭಾಗದಲ್ಲಿ ಕಟ್ಟದ ಲಕ್ಷ್ಮೀನರಸಿಂಹ ದೇವಾಲಯ ಮುಖ್ಯವಾಗಿದೆ. 
ಮುಖಮಂಡಪ ಗೋಪುರ ಲಕ್ಷ್ಮೀ ಗುಡಿಗಳನ್ನು ಈಚೆಗೆ ಸೇರಿಸಿರುವರು. 
ಬಳಪದಕಲ್ಲಿನ ತ್ರಿಕೂಟ ದೇವಾಲಯಕ್ಕೆ ಏಕ ಶಿಖರವಿದೆ. ಶಿಲ್ಪಿಯಾದ 
ಮಲ್ಲಿತಮ್ಮನೇ ಇಲ್ಲಿಯೂ ಕೆಲಸಮಾಡಿರುವುದರಿಂದ ಹಾರ್ಪಹಳ್ಳಿ, ನುಗ್ಗಿ 
ಹಳ್ಳಿ, ಸೋಮನಾಥಪುರ ಗುಡಿಗಳ ಕಾಲದಲ್ಲಿ (೧೨೫೦-೬೦) ಜಾವಗಲ್ಲು 
ದೇವಾಲಯ ರಚಿತವಾಗಿರಬೇಕು. ಗುಡಿಯ ವಾಯವ್ಯದಲ್ಲಿರುವ 
ಮಂಡಪದ ಮೇಲ್ಭಾವಣಿಯಲ್ಲಿ ಕ್ರಿ. ಶ. ೧೫೧೫ರ ಶಾಸನಕಲ್ಲು ಸೇರಿ 
ಕೊಂಡಿದೆ. ಮುಖಮಂಡಪದ ಉತ್ತರದಲ್ಲಿ ಬಿದ್ದಿರುವ ಒಂದು ಕಲ್ಲು 
ಶಾಸನವಾಗಿರಬಹುದು. 

ನಕ್ಷತ್ರಾಕಾರದ ಜಗತಿಯಲ್ಲಿ ಐದು ಸಾಲುಗಳಿವೆ. ಗೋಡೆಯ 
ಪೀಠ ಭಾಗದಲ್ಲಿ ಆರು ಚಿತ್ರಪಟ್ಟಿಕೆಗಳಿವೆ. ಆನೆ, ಅಶ್ವ, ಲತಾ, ಪೌರಾಣಿಕ, 
ಮಕರ-ಸಿಂಹ, ಹೆಂಸ. ಪೌರಾಣಿಕ ಪಟ್ಟಿಕೆಯಲ್ಲಿ. ಆಗ್ನೇಯದಿಂದ 
ಕೆಲವು ಚಿತ್ರಗಳನ್ನು ಗುರ್ತಿಸಬಹುದು : ಯುದ್ಧರಥಗಳು, ಅಷ್ಟ 
ದಿಕ್ಸಾಲಕರ ಸಾಲು, ಸಮುದ್ರ ಮಥನ, ಅಮೃತಪಾನ, ಕ್ರಿಪುರಸಂಹಾರ, 
ಸೇನಾನಿಯಾದ ಕುಮಾರ, ಗಜಾಸುರ ಸಂಹಾರ, ರಾಮಾಯಣ-ರಾಮ 
ಲಕ್ಷ್ಮಣ ನಿಶ್ವಾಮಿತ್ರ, ವಿಶ್ವಾಮಿತ್ರನ ಯಜ್ಞ, ಮಾರೀಚ ಮುಂತಾದವ 
ರನ್ನುರಾಮನು ಓಡಿಸುವುದು, ಅಹೆಲ್ಯಾಶಾಸಮೋಚನ, ಶಿವಧನುರ್ಭಂಗ 
ಸೀತಾಕಲ್ಯಾಣ, ಪರುಶುರಾಮ ಗರ್ವಭಂಗ, ವಿರಾಧನು (?) ಸೀತೆಯನ್ನು 
ಹಿಂಸಿಸುವುದು, ರಾಮನಿಂದ ಕೊಲ್ಲಲ್ಪಡುವುದು; ಶೂರ್ಪನಖೀ ನಾಸಿಕಾ 
ಛೇದ, ಕಬಂಧನಧ, ಸೀತಾಪಹರಣ, ರಾವಣ-ಜಟಾಯು, ರಾಮ- 


೧೬೪ ಹೊಯ್ಬಳ ವಾಸ್ತುಶಿಲ್ಪ 


ಸುಗ್ರೀವ, ಸಪ್ತತಾಲ, ವಾಲಿಸಂಹಾರ, ಸುಗ್ರೀವ ಸಟ್ಟಾಭಿಷೇಕ, 
ರಾಮನು ಹನುಮಂತನನ್ನು ಸೀತಾನ್ರೇಷಣೆಗಾಗಿ ಕಳುಹಿಸುವುದು, 
ಸ್ವಯಂಪ್ರಭೆಯ ಗುಹೆ, ಕಪಿಗಳು ಸಮುದ್ರತೀರವನ್ನು ಸೇರುವುದು, 
ಹನುಮಂತನು ದೂರದರ್ಶಿಯಂತ್ರ(Telescope)ದಿಂದ ಲಂಕೆಯನ್ನು 
ನೋಡುವುದು, ಸಮುದ್ರಲಂಘನ, ರಾವಣನ ಅರಮನೆಯನ್ನು ಹುಡುಕು 
ವುದು, ಸೇತುಬಂಧನ, ವಾನರ ಸೇನೆಯೊಡನೆ ರಾಮಲಕ್ಷ್ಮಣರು 
ಯುದ್ಧಕ್ಕೆ ಹೊರಡುವುದು, ಯುದ್ಧ, ಇಂದ್ರಜಿದ್ದಧ, ರಾವಣ-ರಾಮ 
ಯುದ್ಧ (ರಾಮನ ಧ್ವಜದಲ್ಲಿ ಹಂಸನಿದೆ), ರಾವಣವಧ, ರಾಮನ 
ವಿಜಯೋತ್ಸವ, ಪುಷ್ಪಕವಿಮಾನದಲ್ಲಿ ರಾಮಲಕ್ಷ್ಮಣ ಸೀತಾ, ರಾಮನ 
ಆಗಮನ-ವಿಶ್ವರೂಪ ದರ್ಶನ, ಹನುಮಂತನು ಭರತನಿಗೆ ಸುದ್ದಿಯನ್ನು 
ತಿಳಿಸುವುದು, ರಾಮಪಟ್ಟಾ ಭಿಷೇಕ, ಉತ್ತರ ಗರ್ಭಗುಡಿಯ ಪೂರ್ವದಲ್ಲಿ 
ಕೆಿರಾತಾರ್ಜುನೀಯ-ಅರ್ಜುನನು ವರಾಹವನ್ನು ಸಂಹರಿಸಿ ಶಿವನೊಡನೆ 
ಯುದ್ಧಮಾಡಿ ಪಾಶುಪತ ಪಡೆಯುವನು. ನವರಂಗದ ಈಶಾನ್ಯದಲ್ಲಿ 
ಅಪ್ಪದಿಕ್ಸಾಲಕರು ನರಸಿಂಹನನ್ನು ನೋಡಲು ಬರುತ್ತಿರುವರು. ಮುಖ 
ಮಂಡಪದ ಉತ್ತರದಲ್ಲಿ ಪೂರ್ವದಿಂದ ಹಿರಣ್ಯಕಶಿಪು-ಸಪ್ರಹ್ಲಾದ, 
ಪ್ರಹ್ಲಾದನ ಹಿಂಸೆ, ಹಿರಣ್ಯ ಕಶಿಪು, ಸ್ಮಂಭದಲ್ಲಿ ನರಸಿಂಹನು ಅವತರಿಸಿ 
ಹಿರಣ್ಯಕಶಿಪುವನ್ನು ಸಂಹರಿಸುವುದು. 

ಮುಖಮಂಡಸದ ಸುತ್ತಲೂ ಪೌರಾಣಿಕ ಸಟ್ಟಿಕೆಯ ಮೇಲೆ 
ಶಿಖರಗಳಿವೆ. ಅದರ ಮೇಲೆ ಕಟಾಂಜನದ ಫಲಕಗಳಲ್ಲಿ ನರ್ತಕ, 
ಗಾಯಕ, ರತಿಬಂಧ ವಿಗ್ರಹಗಳಿವೆ. ಉತ್ತರ ಕಟಾಂಜನದ ಮೇಲೆ 
ದರ್ಬಾರಿನಲ್ಲಿ ಕುಳಿತಿರುವ ಒಬ್ಬ ಅಧಿಕಾರಿ ಇರುವನು. ಬಹುಶಃ 
ದೇವಾಲಯವನ್ನು ಕಟ್ಟಿ ಸಿದವನಾಗಿರಬಹುದು. 

ಗೋಡೆಯನ್ನು ಹಾರ್ನ ಹಳ್ಳಿ ಯಲ್ಲಿದ್ದಂತೆ ಸಟ್ಟಿ ಕೆಯಿಂದ ಎರಡು 
ಭಾಗ ಮಾಡಿರುವರು. ಈ ಪಟ್ಟಿ ಕೆಯ ಮೇಲೆ ಕೀರ್ತಿಮುಖ, ಲತಾ, 
ಮಣಿಸಾಲು ಇವೆ. ಗೋಡೆಯ ಮೇಲ್ಭಾಗದಲ್ಲಿ ಶಿಖರಗಳಲ್ಲಿ ಯಕ್ಷರು, 
ದೇವತೆಗಳು ಇರುವರು. ಕೆಳಭಾಗದಲ್ಲಿ ಎರಡಡಿ ಎತ್ತರದ ೧೪೦ ವಿಗ್ರಹ 
ಗಳಿವೆ. ಅನೇಕವನ್ನು ಮಲ್ಲಿತಮ್ಮ , ಚಿಕ್ಕಮಲ್ಲಿತಮ್ಮರು ಮಾಡಿರುವರು. 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೬೫ 


ಪೂರ್ವದಿಂದ ಪ್ರದಕ್ಷಿಣೆಯಾಗಿ ಎರಡು ವಿಗ್ರಹಗಳು ಮಂಡಪದಲ್ಲಿವೆ. 
ನವರಂಗದ ಈಶಾನ್ಯದಿಂದ ಕೇಶವ, ಪರಶುರಾಮ, ಲಕ್ಷ್ಮೀನರಸಿಂಹ 
* ಮಲಿತಂಮ?; ಕಾಳಿಂಗಮರ್ದನ, ತಾಳಧಾರಿಣಿ, ನಾರಾಯಣ, ಪದ್ಮ 
ಫಲ ಹಿಡಿದ ಸ್ತ್ರೀ, ಹರಿಹರ (ಅಕ್ಷಮಾಲಾ ತ್ರಿಶೂಲ ಚಕ್ರ ಶಂಖ), ಪದ್ಮ 
ಫಲದ ಸ್ರೀ, ನಾಟೀ ಇಬ್ಬರು ದೇವಿಯರು, ಗರುಡ, “ ಮಲ್ಲಿ 
ತಂಮ”; ಮಾಧವ ಇಬ್ಬರು ಬಿ ಬಲಿ-ವಾಮನ. 

ದಕ್ಷಿಣ RE ನ ತ್ರಿವಿಕ್ರಮ್ಮ 
ಪುಷ್ಪಧಾರಿಣಿ, ಗೋವರ್ಧನಧಾರಿ, ಪದ್ಮ ಫಲದ ಸ್ರೀ, ಲಕ್ಷ್ಮ್ಮೀನಾರಾ 
ಯಣ, ಇಬ್ಬರು ದೇವಿಯರು, ನಾಚ್‌ ವಿಷ್ಣು, ನ «ಳಪಮಾಯನ?; 
ಮೋಹಿನಿ, ತಾಂಡವ ಸರಸ್ಪತಿ 

ದಕ್ಷಿಣ ಗರ್ಭಗುಡಿಯ ಪಶ್ಚಿಮ-ಶ್ಮಶ್ರುಧಾರಿ ಬ್ರಹ್ಮ, ಮಧು 
ಸೂದನ, ಇಬ್ಬರು ದೇವಿಯರು “ ಮಲಿತಂಮ”, ಲಕ್ಷ್ಮೀನಾರಾಯಣ, 
ಇಬ್ಬರು ಚಾಮರಧಾರಿಣಿಯರು, ಪದ್ಮಫಲದ ಸ್ರೀ ಶುಕ 
ಮತ್ತು ಫಲ. 

ನವರಂಗದ ನೈರುತ್ಯ —ಮೋಹಿನಿ-ಕಪಿ, ವಾಮನ ಇಬ್ಬರು ದೇವಿ 
ಯರು, ಐರಾವತದಮೇಲಿನ ಇಂದ್ರ-ಶಚೀ ಕೃಷ್ಣ-ಸ ಸತ  ಭಾಮೆಯ ಕೊಡಸೆ 
ಯುದ್ಧಮಾಡುವರು; ವಾಮನ ದೇವಿ “ಮಲ್ಲಿತುಮ್‌, ಶ್ರೀಧರ, ಇಬ್ಬರು 
ಪರಿಚಾರಕರು, “ಶ್ರೀಧರ ದೇವರು-ಮಲ್ಲಿತಂಮ?, ದಕ್ಷಿಣದ ಪಕ್ಕದಲ್ಲಿ 


9 
ದ್ರ 


ಹಳ, 
ಸಿ೨| “| ಇದರ ಎರಡು ಪಕ್ಕಗಳಲ್ಲಿ ಇಬ್ಬರು ಪರಿಚಾರಿಕೆಯರು, 
ಬಹ ೬! | 
ಗರುಡ. 
ಮುಖ್ಯ ಗರ್ಭಗುಡಿಯ ದಕ್ಸಿ ಣದಲ್ಲಿ -ಉಗ್ರ ಹ ಸ್ರಹ್ಲಾದ, 


ಶಿ 
ವೇಣುಗೋಪಾಲ ಅಮರ ಸಭದ, ಹೈ ಹೀಕೇಶ, ಬಲದಲ್ಲಿ 


ಲಸ್ಸಿ ವೈಕುಂಠನಾರಾಯಣ, ಇಬ್ಬರು ಯನ ಕೆಳಗೆ 
«ಸನಮಾದ (ಸಣ್ಣ ಮಾದ) ಬಡಗಿ ಮಲೈಯನ ಮಗ ಕೈಯ ಮಾಡಿದ.? 
ಸುಮಾರು ಹದಿನಾರನೆಯ ಶತಮಾನದ ಅಕ್ಷರ. ಬಹುಶಃ ಸಣ್ಣಮಾದನು 


೧೬೬ ಹೊಯ್ಸಳ ವಾಸ್ತುಶಿಲ್ಪ 


ಮುರಿದ ಎಡಗೈಯನ್ನು `ಸರಿಸಡಿಸಿರಬಹುದು. ಪದ್ಮನಾಭ, ಇಬ್ಬರು 
ದೇವಿಯರು, ನೃತ್ಯಲಕ್ಷ್ಮ್ಮೀ ( ಅಷ್ಟಭುಜ-ಪಾಶ, ಲಂಬಹೆಸ್ತ, ಪದ್ಮ, 
ಅಂಕುಶ, ಸ್ವರ್ಗ, ಪಾಶ, ಫಲ, ಕಲಶ), ಕೆಳಗೆ ಮೃದಂಗದವರು, “ಮಲಿ 
ತಂಮ ಲಕ್ಷುಮಿ ದೇವಿ.'' 

ಮುಖ್ಯ ಗರ್ಭಗುಡಿ ಪಶ್ಚಿಮ--ಯೋಗನಾರಾಯಣ, ದಾಮೋದರ 
ದೇವಿಯರು, “ದಾಮೋದರ ದೇವರು ಮಲ್ಲಿತಂಮ”, ಲಕ್ಷ್ಮೀನಾರಾಯಣ, 
ದೇವಿಯರು. ಲಕ್ಷ್ಮಿಯ ಕೆಳಗೆ ಗಜ, ಸಂಕರ್ಷಣ ದೇವಿಯರು, 
ಆಸೀನ ಲಕ್ಷ್ಮೀ (ಅಭಯ ಶಂಖ ಚಕ್ರ ಕಲಶ). 

ಗರ್ಭಗುಡಿ ಸುಕನಾಸಿಯ ಉತ್ತರದಲ್ಲಿ-ದಶಭುಜ ನೃತ್ಯಸರಸ್ವತಿ 
[ಲಂಬ ಹಸ್ತ ಪದ್ಮ ಭಗ್ಗ ಅಂಕುಶ ಚಿನ್ಮುದ್ರಾ ಪಾಶ ಭಗ್ನ ರತ್ಸ (?) 
ಫಲ], ವಾಸುದೇವ ಎಡದಲ್ಲಿ ಲಕ್ಷ್ಮಿ, “ ವಾಸುದೇವ”, ಸ್ರೀ ಶುಕ ಫಲ, 
ಕೋದಂಡರಾಮ ಲಕ್ಷ್ಮಣ ಸೀತಾ ಹನುಮಂತ, ಪ್ರದ್ಯುಮ್ನ ಇಬ್ಬರು 
ದೇವಿಯರು, ಆಸೀನ ಸರಸ್ವತಿ (ಅಕ್ಷಮಾಲಾ ಅಂಕುಶ ಪಾಶ ಪುಸ್ತಕ), 
ಉಗ್ರನರಸಿಂಹ, ಇಬ್ಬರು ದೇವಿಯರು, ಗರುಡ. 

ನವರಂಗದ ವಾಯವ್ಯ- ಅನಿರುದ್ಧ ದೇವಿ, ಪ್ರದ್ಯುಮ್ನ ದೇವಿ, 
ಪುರುಷೋತ್ತಮ, ಸಡ್ಭುಜ ನೃತ್ಯಪಾರ್ವತಿ (ಅಕ್ಷಮಾಲಾ ಲಂಬ ಅಂಕುಶ 
ಸ್ವರ್ಗ ಹೆಸ್ತ ಪಾಶ ಫಲ), ಬಲದಲ್ಲಿ ಗಣೇಶ ಎಡದಲ್ಲಿ ಷಣ್ಮುಖ, ಪೀಠದಲ್ಲಿ 
ಹಲ್ಲಿ “ ಚಿಕಮಲಿ ತಂಮ?, ಮಹಿಷಮರ್ದಿನಿ “ಚಿಕಮಲಿ ತಂಮ”, 
ಅಭಥೋಕ್ಷಜ ದೇವಿ, ಶ್ತ್ರೀ ಶುಕ ಫಲ, ಮೋಹಿನೀ- ಸರ್ಪ. 

ದಕ್ಷಿಣ ಗರ್ಭಗುಡಿಯ ಪಶ್ಚಿಮ-ಲಕ್ಷ್ಮೀನಾರಾಯಣ ದೇವಿಯರು, 
ಸ್ಥಾನಕ ನರಸಿಂಹ, ದೇವಿಯರು, ನೃತ್ಯ ವೈಷ್ಣವೀ (1)-ಅಷ್ಟಭುಜಗಳಲ್ಲಿ 
ಅಕ್ಸಮಾಲಾ ಲಂಬ ಕತ್ತಿ ಶಂಖ ಸ್ವರ್ಗ ಹಸ್ತ ಚಕ್ರ ಗುರಾಣಿ ಕಲಶ. 

ಉತ್ತರ ಗರ್ಭಗುಡಿಯ ಉತ್ತರ-ಸ್ಥಾನಕ ಸಡ್ಭುಜ ಭೈರವಿ (ಕತ್ತಿ 
ತ್ರಿಶೂಲ ಬಾಣ ಡಮರು ಪಾತ್ರ ಪಾತ್ರ?), ಭೇತಾಳಗಳು, ನಾಯ್ಕಿ 
ನರ್ಶಿಸುತ್ತ ತಾಳಹಾಕುತ್ತಿರುವ ಸ್ರೀ ಅಚ್ಯುತ ಬಲದಲ್ಲಿ ದೇವಿ, 
ಲಕ್ಷ್ಮೀನಾರಾಯಣ ದೇವಿಯರು, ಜನಾರ್ದನ, ದೇವಿಯರು, ಯೋಗ 
ನರಸಿಂಹ. 


ಇತರ ಸಣ್ಣ ಹೊಯ್ಸಳ ದೇವಾಲಯೆಗಳು ೧೬೭ 


ಉತ್ತರ ಗೋಡೆಯ. ಪೂರ್ವ-ವೇಣುಗೋಪಾಲ, ದಕ್ಷಿಣಾಮೂರ್ತಿ 
(ನಿಲುವಂಗಿ, ಕುಲ್ಲಾನಿ, ದಂಡ, ಪಾತ್ರ), ಉಪೇಂದ್ರ ದೇನಿ, ಲಕ್ಷ್ಮೀ 
ನಾರಾಯಣ ದೇವಿಯರು, ಪದ್ಮಫಲ ಹಿಡಿದ ಪ್ರೀ. 

ನವರಂಗದ ಈಶಾನ್ಯ-ಸ್ಥಾನಕ. ಲಕ್ಷ್ಮೀ (ಸದ್ಮ ಚಕ್ರ ಶಂಖ 
ಕಲಶ) ಕೆಳಗಿನ ಶಾಸನ ಹೋಗಿದೆ. ಉಪೇಂದ್ರ ದೇವಿಯರು ತಾಂಡವ 
ಗಣೇಶ ಪೀಠದಲ್ಲಿ ಮೂಷಕ “ ಚಿಕಮಲಿತಂಮ”, ಆಸೀನ ಸರಸ್ಪತಿ, 
ಹರಿ ದೇವಿ. ಮಂಡಪದೊಳಗೆ ಕೃಷ್ಣ. 

ಮೇಲ್ಬಾವಣಿಯ ಬೋದಿಗೆಗಳಲ್ಲಿ ಮಣಿಸರ ಕೀರ್ತಿಮುಖಗಳಿನೆ. 
ಎರಡು ಮೇಲ್ಭಾವಣಿಗಳ ಅಂಚಿನಲ್ಲಿ ಕೈಪಿಡಿಗೋಡೆ ಶಿಖರಗಳಿಂದ 
ಅಲಂಕೃತವಾಗಿದೆ. ಇದರಮೇಲೆ ಈಚೆಗೆ ತಗ್ಗಾದ ಇಟ್ಟಿಗೆ ಗೋಡೆಯನ್ನು 
ಕಟ್ಟರುವರು. ಶಿಖರವು ಮೂರು ಅಂತಸ್ತುಗಳಲ್ಲಿ ಸಣ್ಣ ಗೋಪುರಗಳನ್ನು 
ಹೊಂದಿದೆ. ಇದರಮೇಲೆ ಇಟ್ಟಿಗೆಯಿಂದ ಶಿಖಾಂತವನ್ನೂ ಲೋಹದ 
ಕಳಶವನ್ನೂ ಈಚೆಗೆ ಸೇರಿಸಿರುವರು. ಸುಕನಾಸಿಯಮೇಲೆ ಬಂದಿರುವ 
ಭಾಗವನ್ನು ಗಾರೆಯಿಂದ ಮುಚ್ಚಿ ಸುಣ್ಣ ಬಳಿದಿರುವರು. 

ಹಳೆಯ ಮುಖಮಂಡಪಸದಲ್ಲಿ ಕಲ್ಲಿನ ಜಗತಿಗಳು, ದುಂಡು ಸ್ಮಂಭ 
ಗಳು ಇವೆ. ಮೇಲ್ಚಾವಣಿ ನುಗ್ಗಿ ಹಳ್ಳಿ ಯಂತಿದೆ. ಭುವನೇಶ್ವರಿಯಲ್ಲಿ ಅಷ್ಟ 
ದಿಕ್ಸಾಲಕರು, ಸಿಂಹಗಳ ತೊಲೆಗಳು ಇವೆ. ಮುಖಮಂಡಪದ ದ್ವಾರ 
ಪಾಲಕ ವಿಗ್ರಹಗಳು ಪಾಳೆಯಗಾರರ ಕಾಲದ್ದಾಗಿವೆ. 

ನವರಂಗ ದ್ವಾರದಲ್ಲಿ ದ್ವಾರಪಾಲಕರು, ಮೇಲೆ ಕಾಳಿಂಗಮರ್ದನ 
ಇವೆ. ನವರಂಗದ ಒಳಗೆ ಸ್ತಂಭಗಳು ದುಂಡಾಗಿವೆ. ಮೇಲ್ಭ್ಬಾವಣಿಗಳಲ್ಲಿ 
ರೇಖಾಚಿತ್ರಗಳಿವೆ. ಎರಡನೆಯ ಭುವನೇಶ್ವರಿಯ ಪದ್ಮದ ಕರ್ಣಿ ಕೆಯಲ್ಲಿ 
ಅಗ್ನಿನಿಗ್ರಹೆವಿದೆ. ಪಶ್ಚಿಮ ಗೋಡೆಯಲ್ಲಿರುವ ಎರಡು ಗೂಡುಗಳಲ್ಲಿ 
ಗಣೇಶ ಜಾಮುಂಡಾವಿಗ್ರಹಗಳಿವೆ. 

ದಕ್ಷಿಣ ಗರ್ಭಗುಡಿಯಲ್ಲಿ ಆರು ಅಡಿ ಎತ್ತರದ ವೇಣುಗೋಪಾಲ, 
ಉತ್ತರ ಗರ್ಭಗುಡಿಯಲ್ಲಿ ಗರುಡಪೀಠದ ಮೇಲೆ ಲಕ್ಷ್ಮೀನರಸಿಂಹ 
ವಿಗ್ರಹಗಳಿವೆ. | 

ಮುಖ್ಯ ಗರ್ಭಗುಡಿಯ ಸುಕನಾಸಿ ದ್ವಾರದಲ್ಲಿ ಜಾಲಂದ್ರ, 


೧೬೮ ಹೊಯ್ಸಳ ವಾಸ್ತುಶಿಲ್ಪ 


ಮೇಲ್ಬಾವಣಿಯಲ್ಲಿ ಒಂಬತ್ತು ಪದ್ಮಗಳು ಇವೆ. ಈ ಸುಕನಾಸಿಯಲ್ಲಿ 
ವಾಹನಗಳನ್ನು ನವರಂಗದಲ್ಲಿ ಉತ್ಸವಮೂರ್ತಿಯನ್ನು ಇಟ್ಟಿ ರುವರು. 
ಗರ್ಭಗುಡಿಯ ದ್ವಾರದಲ್ಲಿ ದ್ವಾರಪಾಲಕರು, ಮೇಲೆ ಗಜಲಕ್ಷ್ಮಿ ಇದೆ. 
ಮೇಲ್ಬಾವಣಿ ಒಂದೇ ಕಲ್ಲಿನಲ್ಲಿ ಕೊರೆದ ಪದ್ಮವಾಗಿದೆ. ಗರುಡಪೀಠದ 
ಮೇಲೆ ಪದ್ಮ ಚಕ್ರ ಗದಾ ಶಂಖ ಹಿಡಿದಿರುವ ಶ್ರೀಧರ ವಿಗ್ರಹವಿದೆ. ಶ್ರೀಧರ , 
ಮುಖ್ಯ 3. | ಉಾರಿರುವುದು ಇನ್ನೆಲ್ಲಿಯೂ ಕಂಡುಬರುವುದಿಲ್ಲ. 

ಕತಗಾರ ಕಾಲದ ಸ್ರ ಮಂಡಪವನ್ನು ಮುಖಮಂಡಪದ 
ಮುಂದೆ ಸೇರಿಸಿರುವರು. ಇಲ್ಲಿನ ಮೂರು ಗರ್ಭಗುಡಿಗಳಲ್ಲಿ ಎರಡು 
ಖಾಲಿಯಾಗಿವೆ. ಮೂರನೆಯದರಲ್ಲಿ ಈಚೆಗೆ ವಿಷ್ಣುವಿಗ್ರಹವಿದೆ. ಇಲ್ಲಿ 
ಆರು ಅಡಿ ಎತ್ತರದ ಮರದ ಕಂಬನಿಡೆ. ಲಕ್ಷ್ಮೀನರಸಿಂಹ ವಿಗ್ರಹ 
ಹಾವಿನ ಹುತ್ತದಲ್ಲಿದ್ದಿತೆಂದೂ ಅದರ ಮೇಲೆ ಬೆಳೆದಿದ್ದ ತುಳಸೀಗಿಡದ 
ಸ್ತಂಭವೆಂದೂ ಹೇಳುವರು. ಸ್ತಂಭದಮೇಲೆ ಕೆತ್ತನೆ ಕೆಲಸವಿದೆ. 

ಮಹಾದ್ವಾರವು ವಿಜಯನಗರ ಕಾಲದ್ದಾಗಿದೆ. ಇದರ ಮೇಲಿನ 
ಗೋಪುರ ಹೋಗಿದೆ. ದಕಶಿ ಕ್ಸಿಣದಲ್ಲಿ ವಜಯ ಕಾಲದ ಲಕಿ ಕ್ಸ್ರೋಗುಡಿ 
ಇದೆ. ಆದರೆ ನವರಂಗಳ್ಕೆ ಹೊಯ್ಸಳ ದೇವಾಲಯದ ನಾಲ್ಕು ಕಂಬ 
ಗಳನ್ನು ಪಯೋಗಿಸಿರುವರು. ಈ ಕಂಗಳ ಘಂಬಾಕಾರವಾಗಿ ೧೬, ೩೨ 
ಕೋಣ ನಕ್ಸತ್ರಗಳನ್ನು ಹೊಂದಿವೆ. ವಾಯವ್ಯದಲ್ಲಿರುವ ಎರಡು 
ಮಂಡಪದಲ್ಲಿ ಕ್ರಿ. ಶ. ೧೫೧೫ನೆಯ ಶಾಸನವಿದೆ. ಮಹಾದ್ವಾರದ 
ಮುಂದೆ ಎರಡು ಬಳಪದಕಲ್ಲಿನ ಆನೆಗಳನ್ನು ತಂದಿಟ್ಟಿ ರುವರು. 

ನರಸಿಂಹ ದೇವಾಲಯದ ಉತ್ತರದಲ್ಲಿ ಹೊಯ್ಸಳ ಕಾಲದ ಗಂಗಾ 
ಧರೇಶ್ವರ ಗುಡಿಯಿದೆ. ಗರ್ಭಗುಡಿಯಲ್ಲಿ ಬಳಪದಕಲ್ಲಿನ ಲಿಂಗ, ಸುಕನಾಸಿ, 
ದ್ವಾರದಲ್ಲಿ ಜಾಲಂದ್ರ, ಮುಖಮಂಡಪ, ಉತ್ತರ ದಕ್ಷಿಣಗಳಲ್ಲಿ 
ದ್ವಾರಗಳೂ ಇವೆ. ಇದಕ್ಕೆ ಪಶ್ಚಿಮದಲ್ಲಿ ಬಿದ್ದುಹೋಗಿರುವ ಈಶ್ವರನ 
ಗುಡಿ ಇದೆ. ಗರ್ಭಗುಡಿ ಸುಕನಾಸಿಗಳು ಪೂರ್ತಿ ಬಿದ್ದುಹೋಗಿವೆ. 
ನವರಂಗದ ದಕಿ ಕ್ಸಿಣದಲ್ಲಿ ೬೪ ಕೋಣಗಳ ನಕ್ಸತ್ರಾಕಾರದ ಸ್ತಂಭಗಳು 
ಮಂಡಪದ್ನ್ಲಿವೆ. ಮಂಡಪದ ಸಕ್ಕದಲ್ಲಿ ಸುಂದರವಾದ ಬಳಪದ ಕಲ್ಲಿನ 
ಆನೆ ಇದೆ. | 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೬೯ 


ನರಸಿಂಹ ದೇವಾಲಯಕ್ಕೆ ವಾಯವ್ಯದಲ್ಲಿ ಒಂದು ಜೈನ ಬಸದಿ 
ಇದೆ. ಗೋಡೆಗಳು ಸಾಮಾನ್ಯವಾಗಿವೆ. ಮುಂದಿನ ದ್ವಾರವು ಅಲಂಕೃತ 
ವಾಗಿದೆ. "ಹೊರಗಿನ ಗೋಡೆಗಳ ಮೇಲ್ಭಾಗದಲ್ಲಿ ಜನರು ನರ್ತಕ 
ಗಾಯಕರ ವಿಗ್ರಹಗಳಿವೆ. ಬಹುಶಃ ಈ ದೇವಾಲಯವನ್ನು ಹಳೆಯ. 
ಬಸದಿಯ ಕಲ್ಲುಗಳಿಂದ ಕಟ್ಟಿರಬಹುದು. 

೫೯. ಬೆಳವಾಡಿ : ಹಳೆಯಬೀಡಿಗೆ ಉತ್ತರದಲ್ಲಿ ಬಾಣಾವರ- 
ಚಿಕ್ಕಮಗಳೂರು ರಸ್ತೆಯಲ್ಲಿ ಬೆಳವಾಡಿ ಇದೆ. ಶೃಂಗೇರಿ ಜಹಗೀರಿಗೆ 
ಸೇರಿಕೊಂಡಿತ್ತು. ಇಲ್ಲಿನ ವೀರನಾರಾಯಣ ದೇವಾಲಯದ ಆಗ್ನೇಯ 
ಮೂಲೆಯಲ್ಲಿ ಗೋಪಾಲಕೃಷ್ಣ ಗುಡಿಯ ಬಲಗಡೆಗೆ ಒಂದು ದೊಡ್ಡ 
ಶಾಸನವಿದೆ. ಈಜೆಗೆ ಇದು ಬಿದ್ದು ಎರಡು ಹೋಳಾಗಿದೆ. ಮೇಲ್ಭಾಗದಲ್ಲಿ 
ಯೋಗನರಸಿಂಹ, ನಾರಾಯಣ, ವೇಣುಗೋಪಾಲ ವಿಗ್ರಹಗಳಿವೆ. 
ಮತ್ತೊಂದು ಹೊಯ್ಸಳ ಶಾಸನ ಪಕ್ಕದಲ್ಲಿದೆ. ಇದರಲ್ಲಿ ಶಕ ೧೧೨೮ 
(ಕ್ರಿ. ತ ೧೨೦೬ರಲ್ಲಿ, ವೀರನಾರಾಯಣ ಪೂಜೆಗೆ ಭೌತ ಮಾಡಿದಂತೆ 
ಹೇಳಿರುವುದರಿಂದ ಅದಕ್ಕೆ ಮುಂಚೆಯೇ ದೇವಾಲಯವಿದ್ದಿರಬೇಕು. 

ದೇವಾಲಯವು ತ್ರಿಕೂಟಾಚಲವೆಂದು ದ ಸರೂ 
ಪಶ್ಚಿಮ ಭಾಗವನ್ನು ಮೊದಲು ರಚಿಸಿ, ಅನಂತರ ಪೂರ್ವ ಭಾಗವನ್ನು 
ಸೇರಿಸಿದಂತೆ ಕಂಡುಬರುವುದು. ಪಶ್ಚಿಮ ಭಾಗದಲ್ಲಿ ಗರ್ಭಗೃಹ, 
ಸುಕನಾಸಿ, ನವರಂಗ, ಮುಖಮಂಡಪಗಳಿವೆ. ಈ ಭಾಗಗಳು ಅಂಗಳದ 
ಮಧ್ಯದಲ್ಲಿ ಪೀಠದಮೇಲಿವೆ. ಪೀಠದ ಪೂರ್ವ ಭಾಗದಲ್ಲಿ ಅಂತರಾಳವಿದ್ದು 
ಫಿ ದೇವಾಲಯವನ್ನೆಲ್ಲ ಆವರಿಸಿಕೊಂಡಿದ್ದಿತೆಂದು ಕಂಡುಬರುವುದು. 
ಇದರ ಪೂರ್ವದಲ್ಲಿ ಮತ್ತೊಂದು ಭಾಗಕ್ಕೆ ಹೋಗುವ ದ್ವಾರವಿದೆ. ಪೂರ್ವ 
ಭಾಗದಲ್ಲಿ ದೊಡ್ಡ ಸಭಾಮಂಡಪ, ಉತ್ತರ ದಕ್ಷಿಣಗಳಲ್ಲಿ ಸುಕನಾಸಿ 
ಗರ್ಭಗೃ ಹಗಳಿನೆ.. ಈ ಗರ್ಭ ಗೃಹಗಳಲ್ಲಿ ಗೋಪಾಲಕೃಷ್ಣ ಯೋಗ 
ನರಸಿಂಹ ನಿಗ್ರಹಗಳಿವೆ. ಈ ಗರ್ಭಗುಡಿಗಳ ಗೋಡೆಗಳಲ್ಲಿ ಬ] ನಿಗ್ರಹ 
ಗಳಿವೆ. ವೀರನಾರಾಯಣ ಗರ್ಭಗುಡಿಯ ಗೋಡೆಯ ಮೇಲೆ ಹೆಚ್ಚು 
ಅಲಂಕಾರಗಳಿಲ್ಲ. ಈ ಸಭಾಮಂಡಪದ ಪೂರ್ವದಲ್ಲಿ ಉಪ್ಪರಿಗೆ ಅಥವಾ 
ಮಹಾದ್ವಾರವಿಜೆ. ಮೊದಲು ಇದರ ಮೂಲಕ ಪ್ರವೇಶವಿದ್ದಿತು. 


೧೭೦ ಹೊಯ್ಸಳ ವಾಸ್ತುಶಿಲ್ಪ 


ವೀರನಾರಾಯಣ ಗುಡಿಗೆ ಬೇರೆ ಜಗತಿ ಇಲ್ಲ. ಗೋಡೆಯ ನೀಠಿಕೆ 
ಯಲ್ಲಿ ಆರು ಪಟ್ಟಿಕೆಗಳಿವೆ. ನಾಲ್ಕು ಐದನೇ ಸಾಲುಗಳಲ್ಲಿ ಕೀರ್ತಿಮುಖ 
ಮಕರಗಳಿಗಾಗಿ ಕೆತ್ತನೆ ಇಡೆ. ಗೋಡೆಯ ಮೇಲೆ ಅಲಂಕಾರಗಳಿಲ್ಲ. 
ಮೇಲ್ಭ್ಬಾವಣಿಯ ಬೋದಿಗೆಗಳು ಮಣಿಸಾಲುಗಳಿಂದ ಅಲಂಕೃತ 
ವಾಗಿವೆ. ಕೈಪಿಡಿ ಗೋಡೆಯ ಮೇಲೆ ಇತರ ಗರ್ಭಗುಡಿಗಳ ಕೈಪಿಡಿ 
ಗೋಡೆಗಳಂತೆಯೇ ಮಕರ ತೋರಣ ವಿಗ್ರಹಗಳಿವೆ. ಈ ಕೈಪಿಡಿ ಗೋಡೆ 
ದೇವಾಲಯದ ಸುತ್ತಲೂ ಇದೆ. 

ಬಳಪದಕಲ್ಲಿನ ಶಿಖರವು ಮೂರು ಅಂಶಸ್ತಿನದಾಗಿ ಒಂದು ದೊಡ್ಡ 
ಕಲಶವನ್ನು ಹೊಂದಿದೆ. ಮುಂದೆ ಚಾಚಿಕೊಂಡಿದ್ದ ಭಾಗದಲ್ಲಿದ್ದ ಸಳ 
ವಿಗ್ರಹಗಳು ಹೋಗಿವೆ. ಸಶ್ಚಿಮ ಶಿಖರದ ಮುಂದೆ ಕೀರ್ತಿಮುಖದಲ್ಲಿ 
ಸ್ಥಾನಕ ವಿಷ್ಣು ನಿಗ್ರಹವಿದೆ. ಪಶ್ಚಿಮ ಶಿಖರದಮೇಲೆ ವೇಣುಗೋಪಾಲ, 
ಕಾಳಿಂಗಮರ್ದನ, ವಿಷ್ಣುನಿನ ಪ್ರಭೇದಗಳು, ಯಕ್ಷಯಕ್ಷಿಣಿಯರಿರುವರು. 

ನವರಂಗ ದ್ವಾರದಲ್ಲಿ ದ್ವಾರಪಾಲಕರು, ಮೇಲೆ ಗಜಲಕ್ಷ್ಮಿ ಇವೆ. 
ಇದರ ಗೋಡೆಗಳು ಮೊದಲು ಸುತ್ತಲೂ ಮುಚ್ಚಿ ಕೊಂಡಿದ್ದು ಈಚೆಗೆ 
ಒಂದು ಕೆಟಿಕೆಯನ್ಸಿಟ್ಟರುವರು. ನವರಂಗದಲ್ಲಿ ಗೂಡುಗಳಿಲ್ಲ. ಸ್ತಂಭ 
ಗಳು ಸಾಮಾನ್ಯವಾಗಿವೆ. ನವರಂಗಕ್ಕೆ ಎರಡು ಮೇಲ್ಬಾವಣಿಗಳಿದ್ದವು. 
ಸೆಳಗಿನ ಸೃಂಭಗಳ ಮೇಲೆ ಸಣ್ಣ ಸ್ಪಂಭಗಳನ್ನಿಟ್ಟು ಎರಡನೆ ಮೇಲ್ಭಾವಣಿ 
ಯನ್ನು ಮಾಡಿರುವರು. ಎರಡು ಚಾವಣಿಗಳಿಗೂ ಮಧ್ಯದಲ್ಲಿರುವ 
ಅಂತರದಲ್ಲಿ ಭಂಡಾರವನ್ನು ಇಡುತ್ತಿದ್ದರು. ಭುವನೇಶ್ವರಿಗಳಲ್ಲಿ ರೇಖಾ 
ಚಿತ್ರಗಳಿವೆ. ಮಧ್ಯದ ಭುವನೇಶ್ವರಿಯಲ್ಲಿ ಅಷ್ಟದಿಕ್ಪಾಲಕರು ಸಿಂಹ- 
ಸಳ, ಇತ್ಯಾದಿ ವಿಗ್ರಹಗಳೂ, ಮಧ್ಯದಲ್ಲಿ ಕರ್ಣಿಕೆ ಇವೆ. 

ಸುಕನಾಸಿ ಮೊದಲು ತೆರದಿದ್ದಿತು. ಈಚೆಗೆ ಒಂದು ಗೋಡೆಯನ್ನು 
ಶಟ್ಟಿರುವರು. ಮೇಲ್ಬಾವಣಿಯಲ್ಲಿ ಅಷ್ಟಕೋಣ ವೃತ್ತಗಳಿವೆ. ಗರ್ಭ 
ಗೃಹದ್ವಾರದ ಕೆತ್ತನೆ ಕೆಲಸ ಮುಚ್ಚಿ ಹೋಗಿದೆ. ಮೇಲ್ಚಾವಣಿಯಲ್ಲಿ 
ಹದಿನಾರು ಹೊವುಗಳಿವೆ. ಗರುಡ ಪೀಠದಮೇಲೆ ಸುಮಾರು ಆರೂವರೆ 
ಅಡಿ ಎತ್ತರದ ನೀರನಾರಾಯಣ ವಿಗ್ರಹ ಸುಂದರವಾಗಿ ಅಲಂಕೃತ 
ವಾಗಿದೆ. ಶಂಖ (ಭಗ್ನ) ಪದ್ಮ ಗದಾ ಚಕ್ರ (ಭಗ್ನ) ನಾಲ್ಕು ಕೈಗಳಲ್ಲಿವೆ. 
ಪಕ್ಕದಲ್ಲಿ ದೇವಿಯರು, ತೋರಣದಲ್ಲಿ ದಶಾವತಾರ ಇವೆ. 


ಹಾ ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೭೧ 


ಮುಖಮಂಡಪದ ಗೋಡೆಯಲ್ಲಿ ಐದು ಪಟ್ಟಿಕೆಗಳು ಇವೆ. ನಾಲ್ಕು 
ಮತ್ತು ಐದನೆ ಪಟ್ಟಿಕೆ ಮಧ್ಯದಲ್ಲಿ ಕಂಬಗಳು ಪುಷ್ಪಗಳು ಇವೆ. ಇದರ 
ಮೇಲ್ಬಾವಣಿಯ ಬೋದಿಗೆ ಮತ್ತು ಬಗ್ಗಿರುವ ಕಟಾಂಜನದ ಮೇಲೆ 
ಕೆತ್ತನೆ ಕೆಲಸವಿಲ್ಲ... ಮಂಡಸದಲ್ಲಿ ಗೋಡೆಯ ಹತ್ತಿರ ಜಗತಿ ಪುಷ್ಪ 
ಗಳಿಂದ ಅಲಂಕೃತವಾಗಿದೆ. ಇಪ್ಪತ್ತೆರಡು ಕಂಬಗಳಲ್ಲಿ ಇಪ್ಪತ್ತು 
ದುಂಡಾಗಿವೆ. ಪೂರ್ವದಲ್ಲಿರುವ ಎರಡು ಮೂವತ್ತೆರಡು ಕೋಣದ 
ನಕ್ಷತ್ರಾಕಾರವಾಗಿವೆ. ಈ ಮಂಡಪದ ಪೂರ್ವದಲ್ಲಿ ಒಂದು ಅಂಕಣ 
ಅಂತರಾಳದೊಡನೆ ಸಂಬಂಧವಾಗಿದ್ದು, ಉತ್ತರ ದಕ್ಷಿಣಗಳಲ್ಲಿ ಮೆಟ್ಟಲು 
ಗಳನ್ನು ಹೊಂದಿದ್ದಿತು. ಇದನ್ನು ಈಗ ಮುಚ್ಚಲಾಗಿದೆ. ಮೇಲ್ಬಾವಣಿ 
ಗಳಲ್ಲಿ ರೇಖಾಚಿತ್ರಗಳಿವೆ. ಮಧ್ಯದ ಭುವನೇಶ್ವರಿ ಮೂರು ವೃತ್ತಗಳು 
ನಾಗ ಅಥವಾ ತ್ರಿದಳ ಚಿಹ್ನೆಯು ಇವೆ. 

ಹ ಇದಕ್ಕೆ ಪೂರ್ವದಲ್ಲಿ ಐದಂಕಣಗಳು ಸಣ್ಣ ದುಂಡಾದ ಕಂಬಗಳು 
ಇವೆ. ಇದರ ಸುತ್ತಲೂ ಬಳಸದಕಲ್ಲಿನ ತಳಪಾಯವಿರುವುದರಿಂದ 
ಬಹುಶಃ ಒಂದು ಅಂತರಾಳೆನಿದ್ದು ಅಂಗಳವನ್ನೆಲ್ಲ ಬಳೆಸಿಕೊಂಡಿದ್ದಿತು. 

ದೇವಾಲಯದ ಪೂರ್ವದ ಭಾಗಕ್ಕೂ ಪಶ್ಚಿಮದ ಭಾಗಕ್ಕೂ 
ಮಧ್ಯದಲ್ಲಿ ಒಂದು ಬಾಗಿಲು ಇದೆ. ಈ ಬಾಗಿಲ ಪಕ್ಕಗಳಲ್ಲಿ ನಾಲ್ಕು 

ದಂತಗಳುಳ್ಳ ಎರಡು ಗಜಗಳಿವೆ. 

| ಭಾಗದ ದೇವಾಲಯದ ನೀಠಿಕೆಯಲ್ಲಿ ಮಂಡಪದ ಸುತ್ತ ಲೂ 
ನಾಲ್ಕು ಗರ್ಭಗುಡಿಯ ಸುತ್ತಲೂ ಆರು ಚಿತ್ರಸಟ್ಟಿ ಕೆಗಳಿವೆ. "ಅದರೆ 
ಹೆಚ್ಚಾಗಿ ಕೆತ್ತನೆ ಕೆಲಸ ಮಾಡಿಲ್ಲ... ಮಂಡಸದ ನಾಲ್ಕು ಪಟ್ಟಿಕೆಗಳ 
ಮೇಲೆ ಶಿಖರಗಳು ಸಿಂಹ ಸಳ ಯಕ್ಷ ಯಕ್ಷಿಣಿ ವಿಗ್ರಹೆಗಳಿವೆ. ಇವುಗಳ 
ಮೇಲೆ ಬಾಗಿರುವ ಕಟಾಂಜನದಲ್ಲಿ ಕಂಬಗಳ ಮಧ್ಯದಲ್ಲಿ ಆಗ್ನೇಯದಿಂದ 

ಈ ವಿಗ್ರಹಗಳಿವೆ. 

ಭೀಮ-ನಾಗರಾಜ ಯುದ್ಧ ; ಸುಭದ್ರೆಯನ್ನು ಅಸಹರಿಸಿದ 
ಅರ್ಜುನನನ್ನು ಬಲರಾಮನು ಅಟ್ಟ ಕೊಂಡು ಬರುವುದು; ಪರಶು 
ರಾಮನು ತಾಯಿಯ ಶಿರಚ್ಛೇದ ಮಾಡುವುದು ; ವೇಣುಗೋಪಾಲ, 
ಧೇನುಕಾಸುರ ಸಂಹಾರ, ಗರ್ದಭಾಸುರ ಸಂಹಾರ. 


೧೬೨ ಹೊಯ್ಸಳ ವಾಸ್ತುಶಿಲ್ಪ 


ಮೂಲೆಯಲ್ಲಿ ಹಯಾಸುರ ಸಂಹಾರ, ಗೋವರ್ಧನಧಾರಿ, 
ಅರ್ಜುನನು ಸ್ನಾನಮಾಡುತ್ತಿದ್ದಾಗ ಕೃಷ್ಣನು ಅಭಿಮನ್ಯು ವಧೆಯ 
ವೃತ್ತಾಂತ ಸ್ಟ ತಿಳಿಸುವುದು. 

ಮೂಲೆ ಎರಡು ಕಪಿಗಳು, ಮೋಹಿನಿ-ಕಸಿ, 
ಮೋಹಿನಿ-ಭಸ್ಮಾಸುರ, ಮಿಥುನ, ನರ್ತಕ ಗಾಯಕರು. ಉತ್ತರ 
ಕಟಾಂಜನದಲ್ಲಿ ವಿಗ್ರಹಗಳಿಲ್ಲ. 

ಗರ್ಭಗುಡಿಗಳ ಗೋಡೆಯನ್ನು ಕಾರ್ನೀಸಿನಿಂದ ಎರಡು ಭಾಗ 
ಮಾಡಿರುವರು, ಮೇಲ್ಭಾಗದಲ್ಲಿ ಶಿಖರಗಳಿವೆ. ಕೆಳಭಾಗದಲ್ಲಿ ಲತಾ 
ತೋರಣಗಳ ಕೆಳಗೆ ಸುಮಾರು ಎರಡೂವರೆ ಅಡಿ ಎತ್ತರದ ವಿಗ್ರಹಗಳಿವೆ. 
ಇವುಗಳ ವೀಠದಮೇಲೆ ಪುಷ್ಪಲತೆಗಳಿವೆ. ಈ ವಿಗ್ರಹಗಳು ಸೋಮನಾಥ 
ಪುರದ ವಿಗ್ರಹಗಳಂತೆ ದಪ್ಸವಾಗಿ ಕುಳ್ಳಾಗಿ ಮುಖಗಳು ವೃತ್ತಾಕಾರ 
Edo ಹದಿಮೂರಕೆಯ ನನದ ಮಧ್ಯ ಭಾಗದವೆಂದು 
ನಿರ್ಧರಿಸಬಹುದು. ಬುದ್ಧ ವೇಣುಗೋಪಾಲ ವಿಗ್ರ ಲ ಗಮನಾರ್ಹ 
ವಾಗಿವೆ. 

ಗೋಪಾಲಕೃಷ್ಣ ಗುಡಿಯ ಗೋಡೆಯ ಮೇಲೆ ಪೂರ್ವದಿಂದ 

ಪ್ರದಕ್ಷಿಣೆಯಾಗಿರುವ ವಿಗ್ರಹಗಳು: 

"` ಫೂರ್ವಮುಖ- ಹರಿಹರ (ಅಕ್ಷಮಾಲಾ ತ್ರಿಶೂಲ ಚಕ್ರ ಶಂಖ), 
ಗರುಡ, ನಾರಾಯಣ, ಕೇಶವ, ವಾಮನ ದಂಡ sd ಹಿಡಿದಿರು 
ವನು, ಪರಿಚಾರಿಕೆ, ವಿಷ್ಣು (ಗದಾ ಪದ್ಮ ಶಂಖ ಚಕ್ರ), ಇಬ್ಬರು 
ದೇವಿಯರು, ನಾಲ್ವರು ಪರಿಚಾರಿಕೆಯರು, ಧ್ಯಾ ನಿಬುದ್ಧ (ಪದ್ಮಾಸನ ಕ 
ದಲ್ಲಿ ಕುಳಿತಿರುವನು. ಉಪ್ಟೀಷವಿಲ್ಲ ; ಸಾಮಾನ್ಯ ಗ ಪ್ರಭಾವಳಿ 
ಯಲ್ಲದೆ ಮತ್ತೆಲ್ಲಿಯೂ ಹೊಯ್ಸಳ ಶಿಲ್ಪದಲ್ಲಿ ಕಂಡುಬರುವ. 
ವೇಣುಗೋಪಾಲ. 

ದಕ್ಷಿಣ- ಕಾಳಿಂಗಮರ್ದನ, ಗರುಡ, ಪುರುಷೋತ್ತಮ, ಇಬ್ಬರು 
ದೇವಿಯರು, ನಾಲ್ವರು ಚಾಮರಧಾರಿಣಿಯರು, ಸ್ಥಾನಕ ನರಸಿಂಹ, 
ಸ್ಥಾನಕ ಶ್ರೀಧರ, 

ಪಶ್ಚಿಮ-ನಾರಾಯಣ, ಅರ್ಜುನ-ಮತ್ಸ್ಯಯಂತ್ರ, ಗೋವರ್ಥನ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೭ತ್ಲಿ 


ಧಾರಿ, ಇಬ್ಬರು ದೇವಿಯರು, ನಾಲ್ವರು ಚಾಮರಧಾರಿಣಿಯರು, ಪರಶು 
ರಾಮ, ಗೋವಿಂದ, ಹಲಾಯುಧ, ಚತುರ್ಭುಜ ಲಕ್ಷ್ಮೀ (ಪದ್ಮ ಚಕ್ರ 
ಶಂಖ ಫಲ), ದ್ವಿಭುಜ ಶ್ರೀರಾಮ (ಬಾಣ ಧನುಸ್‌), ಧರಣೀವರಾಹ. ' 
ಉತ್ತರ ಗರ್ಭಗುಡಿಯ ವಾಯವ್ಯದಿಂದ ಪ್ರದಕ್ಷಿಣೆಯಾಗಿ 

ಪಶ್ಚಿಮ ಗೋಡೆ-ಅಂಜಲಿಹಸ್ತನಾದ ರಾಜ (ಪ್ರಹ್ಲಾದ ಚ 
ಯೋಗನರಸಿಂಹ, ಇಬ್ಬರು ಚಾಮರಧಾರಿಣಿಯರು, ವಾಮನ ದೇವಿ 
ಯರು, ಹಲಾಯುಧ, ಗರುಡ, ಪ ಪ್ರದ್ಯುಮ್ನ, ಇಬ್ಬರು ದೇವಿಯರು, ಇಬ್ಬರು 
ಚಾಮರಧಾರಿಣಿಯರು, ಗರುಡ, ಶ್ರೀರಾಮ, ಕ ಷ್ಣ, ದೇವಿಯರು. 

ಉತ್ತರ ಗೋಡೆ-ಕೇಶ Se ಕ್ಕಿ ಮೋಹಿನಿ-ದರ್ಪಣ, ಚಾಮರ 
ಧಾರಿಣಿ, ಪ ಪ್ರದ್ಯುಮ್ನ » ದೇವಿಯರು, ಇಬ್ಬರು ಚಾಮರಧಾರಿಣಿಯರು, 
ಸ್ಥಾನಕ ನರಸಿಂಹ, ಎಡದಲ್ಲಿ ಇಬ್ಬರು ಯಜ ಒಬ್ಬ ಚಾಮರ 
ಧಾರಿಣಿ, 

ಪೂರ್ವದ ಗೋಡೆ-ಸ್ಥಾನಕ ವಿಷ್ಣು (ಭಗ್ನ), ದೇವಿ, ಪರಶುರಾಮ 
ಪರಿಚಾರಿಕೆ, ವಿಷ್ಣು, ದೇವಿಯರು, ಪರಿಚಾರಕರು, ಸಲ್ಫಿ (ದ್ವಿಭುಜಗಳಲ್ಲಿ 
ಕತ್ತಿ ಖೇಟ), ಗರುಡ, ಧರಣೀವರಾಹ ದೇವಿ, ನಾಭಿ ನೃತ 3 
ಡವಣೆ ರುದ್ರವೀಣೆ ತಾಳ ಮೃದಂಗ ಬಾರಿಸುವವರು. 

ಮೇಲ್ಭಾ ವಣಿಯ ಚಿಕದಿಹೆಗಳು ಮಣಿಸರಗಳಿಂದ ಅಲಂಕೃತ 
ವಾಗಿವೆ. ಸಮಾಜ ಬೋದಿಗೆ ಮಾತ್ರ ಎರಡು ಮುರುವಾಗಿ 
ಕೆಳಭಾಗದಲ್ಲಿ ತೊಲೆಗಳನ್ನು ಹೊಂದಿಜಿ. ಕೈಪಿಡಿ ಗೋಡೆ ದೇವಾ 
ಲಯದ ಸುತ್ತಲೂ ಇದೆ. ಇದರಮೇಲೆ ಶಿಖರಗಳು, ಸಳ-ಸಿಂಹ ಯಕ್ಷ 
ಮಕರ ವಿಷ್ಣುವಿನ ರೂಪಗಳು ಇವೆ. ಈ ವಿಗ್ರಹಗಳಲ್ಲಿ ಮುಖ್ಯವಾದವು 
ಪೂರ್ವದ್ವಾರದ ಮೇಲೆ ರಾಮ ಸೀತಾ ಲಕ್ಷ್ಮಣ ಕಪಿಗಳು, ಕೆಳಗೆ ಎರಡು 
ಸಿಂಹೆಗಳೊಡನೆ ಹೋರಾಡುವ ಸಳ, ಆಗ್ನೇಯ ಮೂಲೆ-ಕಾಳಿಂಗ 
ಮರ್ದನ ಮತ್ತು ವೇಣುಗೋಪಾಲ, ಸಭಾಮಂಡಪದ ನೈರುತ್ಯ- 
ಇಬ್ಬರು ಯೋಧರು, ನವರಂಗದ ದಕ್ಷಿಣ-ಲ ಕ್ಸ್ಮೀನಾರಾಯಣ-- 
ಮೋಹಿನಿ, ನವರಂಗದ ಉತ್ತರ-ಯೋಗನರಸಿಂಹೆ, "'ಮುಖಮಂಡನದ 


ಉತ್ತರ-ಹಲಾಯುಧ್ಯ ಸಭಾಮಂಡಪದ ಆಗ್ಲೇಯ-ಹನುಮಂತ, ಬುದ್ಧ, 


೧೭೪ ಹೊಯ್ಸಳ ವಾಸ್ತುಶಿಲ್ಪ 


ಕಲ್ಕಿ, ರಾಮನು ಸುವರ್ಣಮೃಗವನ್ನು ಸಂಹೆರಿಸುವುದು, ಶಿಖರಗಳು. 
ಉತ್ತರ ಮತ್ತು ದಕ್ಷಿಣ ಶಿಖರಗಳು ಪಶ್ಚಿಮ ಶಿಖರದಂತೆ ಮೂರು ಸಾಲು 
_ ಕೇರ್ತಿಮುಖ ಉಪಶಿಖರಗಳನ್ನು ಹೊಂದಿವೆ. ಇವುಗಳಲ್ಲಿ ವಿಗ್ರಹಗಳಿವೆ 
ದಕ್ಷಿಣ ಶಿಖರದಲ್ಲಿ-ಲಕ್ಷ್ಮೀನರಸಿಂಹ, ಯೋಗನರಸಿಂಹ, ಉಗ್ರನರಸಿಂಹ, 
ಮತ್ತು ಬುದ್ಧ, ಇತ್ಯಾದಿ ಗಮನಾರ್ಹವಾಗಿದೆ. ಶಿಖರಗಳ ಮುಂದೆ 
ಚಾಚಿಕೊಂಡಿರುವ ಫಲಕಗಳಲ್ಲಿ ದಕ್ಷಿಣ ಉತ್ತರಗಳಲ್ಲಿ ವಿಷ್ಣು, ಪಶ್ಚಿಮ 
ಶಿಖರದಲ್ಲಿ ಜನಾರ್ದನ ವಿಗ್ರಹಗಳಿವೆ, 

ಸಭಾಮಂಡಪ ಮೂನತ್ತೊಂಬತ್ತು ಅಂಕಣಗಳ ಚತುರಸ್ರ ಶಾಲೆ 
ಯಾಗಿದೆ. ಒಳಗೆ ನಲ್ವತ್ತಾರು ದುಂಡಾದ ಸ್ಮಂಭಗಳಿವೆ. . ಒಳಗೆ 
ಗೋಡೆಯ ಸುತ್ತಲೂ ಕಲ್ಲಿನ ಜಗತಿ ಇದೆ. ಜಗತಿಯ ಮೇಲೆ ಅರಸೀಕೆರೆ 
ಯಲ್ಲಿದ್ದಂತೆ ಆನೆಗಳ ಸಾಲು, ಪದಾತಿಗಳು ಇವೆ. ಒಂದೊಂದು ಆನೆಯು 
ಹದಿನೆಂಟಂಗುಲ ಎತ್ತರವಿದೆ. ದುಂಡಾದ ಸ್ತಂಭಗಳು ಕುಬಟೂರು 
ನಾಡಕಲಶಿ ಸ್ಮಂಭಗಳಂತಿವೆ. 

ಮೇಲ್ಬಾವಣಿಗಳಲ್ಲಿ ಸಾಮಾನ್ಯವಾಗಿ ಪದ್ಮಗಳಿವೆ. ಕೈರುತ್ಯದ 
ಎರಡನೇ ಭುವನೇಶ್ವರಿಯಲ್ಲಿ ಒಬ್ಬನು ಮೂವರೊಡನೆ ಹೊಡೆದಾಡು 
ತ್ತಿರುವನು. ಪಶ್ಚಿಮ ದ್ವಾರದ ಹತ್ತಿರ ವೇಣುಗೋಪಾಲ, ಗೋವುಗಳು, 
ನರ್ತಕರು, ಗಾಯಕರಿರುವರು. ಲತಾಪಟ್ಟಿಕೆಯಲ್ಲಿ ಶಂಖ ಚಕ್ರಗಳಿವೆ. 
ಇದಕ್ಕೆ ಪೂರ್ವದ ಭುವನೇಶ್ವರಿಯಲ್ಲಿ ನಾಗಬಂಧ ಕಾಳಿಂಗಮರ್ದನ ಲತೆ 
ಗೋವುಗಳು ಇವೆ. 

ದಕ್ಷಿಣ ಗರ್ಭಗುಡಿ-ಸುಕನಾಸಿ ದ್ವಾರದಲ್ಲಿ ದ್ವಾರಪಾಲಕರು 
ಜಾಲಂದ್ರ, ಮೇಲೆ ಗಜಲಕ್ಷ್ಮೀ ಇವೆ. ಸುಕನಾಸಿ ಮೊದಲು ಸಭಾ 
ಮಂಡಪದ ಭಾಗವಾಗಿದ್ದಿತು. ಗರ್ಭಗುಡಿ ದ್ವಾರವೂ ಹೀಗೆಯೇ ಇದೆ; 
ಆದರೆ ಜಾಲಂದ್ರವಿಲ್ಲ. ಮೇಲ್ಬಾವಣಿಯಲ್ಲಿ ಪದ್ಮಗಳಿವೆ. ಗರುಡಪೀಠದ 
ಮೇಲೆ ಏಳಡಿ ಎತ್ತರದ ಸುಂದರವಾದ ವೇಣುಗೋಪಾಲ ತ್ರಿಭಂಗದಲ್ಲಿ 
ನಿಂತು ಕೊಳಲನ್ನು ಬಾರಿಸುತ್ತಿರುವನು. ಎತ್ತಿದ ಬೆರಳುಗಳು ಕಂಡು 
ಬರುತ್ತವೆ. ಪಕ್ಕಗಳಲ್ಲಿ ದೇವಿಯರು, ಗೋವುಗಳು, ಗೋಪಿಯರು, 
ಖಯಷಿಗಳು ಹಿಂದೆ ಶಂಖ ಪದ್ಮ ಗದಾ ಚಕ್ರ ಇನೆ. ಮೇಲೆ ಕಿರೀಟವು 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೭೫ 


ಸೋಮನಾಥಪುರದ ವಿಗ್ರಹಕ್ಸೆಂತ ಚೆನ್ನಾಗಿದೆ. ಪ್ರಭಾವಳಿಯಲ್ಲಿ ಮಣಿ 
ತೋರಣ ಕಲ್ಪವೃಕ್ಷ ಇವೆ. ದಶಾವತಾರಗಳಿಲ್ಲ. 

ಉತ್ತರ ಗರ್ಭಗುಡಿ-ಉತ್ತರದ ಸುಕನಾಸಿ ಗರ್ಭಗುಡಿಗಳು ದಕ್ಷಿಣ 
ದಲ್ಲಿದ್ದಂತೆಯೇ ಇವೆ. ಗರುಡಪೀಠದ ಮೇಲೆ ಉತ್ಕುಳಿಕಾಸನದಲ್ಲಿ 
ಕುಳಿತಿರುವ ಯೋಗನರಸಿಂಹಮೂರ್ತಿ ಆರೂವರೆ ಅಡಿ ಎತ್ತರವಿದೆ. 
ಹಿಂದಿನ ಕೈಗಳಲ್ಲಿ ಚಕ್ರ: ಶಂಖಗಳಿವೆ. ಮುಂದಿನ ಕೈಗಳು ಯೋಗ 
ಪಟ್ಟಿದಿಂದ ಸುತ್ತಿರುವ ಮೊಣಕಾಲುಗಳ ಮೇಲಿವೆ. ಕಿರೀಟಿ ಉದ್ದವಾದ 
ಕೆವಿ, ತೆರೆದ ಬಾಯಿ, ಗುಂಡಾದ ಕಣ್ಣುಗಳು ಭವ್ಯವಾಗಿವೆ. ನಾಗತೋರಣ 
ದಲ್ಲಿ ದಶಾವತಾರಗಳಿವೆ. 

ಉಪ್ಪರಿಗೆ ಅಥವಾ ಮಹಾದ್ವಾರವು ಎತ್ತರವಾಗಿ ವಿಶಾಲವಾದ 
ಶಾಲೆಯನ್ನೂ ಮುಂದಿನ ಮಂಡಪವನ್ನೂ ಹೊಂದಿದೆ. ಮುಂಜಿ ಮೆಟ್ಟಲು 
ಗಳು ಪಕ್ಕಗಳಲ್ಲಿ ಎರಡು ಬಳಪದಕಲ್ಲಿನ ಆನೆಗಳು ಇವೆ. ಗೋಡೆಗಳ 
ಮೇಲೆ ಹೆಚ್ಚು ಅಲಂಕಾರಗಳಿಲ್ಲ. ಮುಂದಿನ ಮಂಡಪದ ಮೇಲ್ಬಾವಣಿ 
ಇಳಿಜಾರಾಗಿದೆ. ಒಳಗೆ ಕಲ್ಲಿನ ಜಗತಿ, ಬಾಗಿರುವ ಕಟಾಂಜನಗಳಿವೆ. 
ನಾಲ್ಕು ದುಂಡಾದ ಸ್ತಂಭಗಳ ಮೇಲೆ ಇರುವ ಮೇಲ್ಟಾವಣಿಯಲ್ಲಿ ಆರು 
ದೊಡ್ಡ ಪದ್ಮಗಳಿವೆ. ಒಳಗಿನ ಶಾಲೆ ಸುಮಾರು ಹದಿನೇಳು ಅಡಿ ಎತ್ತರ 
ವಿದೆ. ಇಲ್ಲಿನ ಸ್ತಂಭಗಳು ಉದ್ದವಾಗಿ ತೆಳುವಾಗಿವೆ. ಬಹುಶಃ ಈ ಭಾಗವು 
ಕುಬಟೂರು ಶೃಂಗೇರಿ ಜೈನ ಬಸದಿಗಳಂತೆ ಹನ್ನೊಂದನೆಯ ಶತಮಾನ 
A ದ್ಹಾಗಿರಬಹುದು. ಆದರೆ ಮುಂದಿನ ಮಂಡಪದಿಂದ ತಿಳಿದುಬರುವುದೇ 
ನೆಂದರೆ ಸುಮಾರು ೧೨೦೦ ರಲ್ಲಿಯೂ ಹೀಗೆ ಕಟ್ಟುತ್ತಿದ್ದರೆಂದು ಹೇಳ 
ಬಹುದು. ಇದರ ಉದ್ದವಾದ ಸ್ತಂಭಗಳ ಅಂತರ ಹನ್ನೆರಡಡಿ ಇದೆ. 
ಮೇಲ್ಭಾವಣಿಯ ಒಂಬತ್ತು ಅಂಕಣಗಳಲ್ಲಿ ಸದ್ಮಗಳಿವೆ. 

೬೦. ಚಟ್ಟ ಟ್ಟಿಹಳ್ಳಿ: ಹಳೆಯಬೀಡಿಗೆ ಸುಮಾರು ಮೂರು ಮೈಲಿ 
ಈಶಾನ್ಯದಲ್ಲಿರುವ ಚಟ್ಟಟ್ಟ ಹೆಳ್ಳಿಯಲ್ಲಿ ಚಟ್ಟೇಶ್ವರವೆಂಬ ತ್ರಿಕೂಟಾಚಲ 
ವಿದೆ. ದಕ್ಷಿಣಾಭಿಮುಖವಾಗಿರುವ ದೇವಾಲಯದ ಚಟ್ಟೀಶ್ವರದ ಗರ್ಭ 
ಗುಡಿ ನವರಂಗ ಎಡದಲ್ಲಿ ಪೂರ್ವಕ್ಕೆ ತಿರುಗಿಕೊಂಡಿದೆ. ನವರಂಗ 
ದ್ವಾರಕ್ಕೆ ಎದುರಾಗಿರುವ ವಿಷ್ಣುಗೃಹವು ದಕ್ಷಿಣಕ್ಕೂ ಸೂರ್ಯ ಗೃಹವು 


೧೭೬ ಹೊಯ ಳ ವಾಸ್ತುಶಿಲ್ಪ 


ನ 
ಪಶ್ಚಿಮಕ್ಕೂ ಅಭಿಮುಖವಾಗಿವೆ. ಮುಖಮಂಡಪದ ಪೂರ್ವದಲ್ಲಿ ಒಂದು 
ಶಾಸನವೂ ನವರಂಗದ ತೊಲೆಯಮೇಲೆ ದ್ವಾರದ ಹತ್ತಿರ ಮತ್ತೊಂದು 
ಶಾಸನವು ಇವೆ. ಇಮ್ಮಡಿ ವೀರಬಲ್ಲಾಳನ ದಂಡನಾಯಕನಾದ ಚಟ್ಟ 
ದಣಾಯಕನು ಸುಮಾರು ಈ ೧೨೦೦ರಲ್ಲಿ ದೇವಾಲಯವನ್ನು ಕಟ್ಟಿಸಿದನು. 

ದೇವಾಲಯಕ್ಕೆ ಜಗತಿ ಇಲ್ಲ. ಗೋಡೆಯ ಪೀಠದಲ್ಲಿ ಐದು ಪಟ್ಟಿಕೆ 
ಗಳಿವೆ; ಆದರೆ ಕೆತ್ತನೆಕೆಲಸವಿಲ್ಲ. ಗೋಡೆಗಳ ಮೇಲೆ ವಿಗ್ರಹಗಳಿಲ್ಲ. 
ಕೈಪಿಡಿ ಗೋಡೆಯಮೇಲೆ ಶಿಖರಗಳು ಮಣಿಸಾಲು ಇವೆ. ಉತ್ತರ 
ಗೋಪುರ ಬಿದ್ದುಹೋಗಿದೆ. ಮಿಕ್ಕೆರಡು ಶಿಖರಗಳಲ್ಲೂ ಮೂರು ಸಾಲು 
ಗಳಿವೆ. ಕಳಶಗಳು ಹೋಗಿವೆ. ಪಶ್ಚಿಮ ಗೋಪುರದಲ್ಲಿ ಮಾತ್ರ ಯಕ್ಷರು, 
ತಾಂಡವೇಶ್ವರ ಇವೆ. ಸುಕನಾಸಿಯ ಮೇಲಿನ ಭಾಗದಲ್ಲಿ ಸಳ ಮುಂತಾದ 
ವಿಗ್ರಹಗಳಿಲ್ಲ. 

ಮುಖಮಂಡಪದಡ ಮೆಟ್ಟಲುಗಳ ಪಕ್ಕಗಳಲ್ಲಿ ಹಿಂಜಿ ಗೋಶ್ರಿರ 
ಗಳಿದ್ದವು. ಒಳಗೆ ಕಲ್ಲಿನ ಜಗತಿ ಇದೆ. ಎರಡು ಬಳಪದಕಲ್ಲಿನ ಕಂಬಗಳು, 
ಮೇಲ್ಭಾವಣಿಯಲ್ಲಿ ಅಷ್ಟ ಕೋಣಗಳು, ಕರ್ಣಿಕೆ ಇವೆ. 

ನವರಂಗ ದ್ವಾರದಲ್ಲಿ ಶೈವದ್ವಾರಪಾಲಕರು ಮೇಲೆ ಗಜಲಕ್ಷ್ಮಿ 
ಇವೆ. ನವರಂಗದ ಒಂಬತ್ತಂಕಣಗಳ ಮಧ್ಯೆ ಭುವನೇಶ್ವರಿ, ತೊಲೆಯಲ್ಲಿ 
ಅಷ್ಟಕೋಣದ ಶ್ರೀಚಕ್ರ, ಮಧ್ಯದಲ್ಲಿ ಪದ್ಮ ಚೆನ್ನಾಗಿ ಕೊರೆದಿದೆ. 
ಮಧ್ಯದ ನಾಲ್ಕು ಸ್ತಂಭಗಳು ದುಂಡಾಗಿವೆ. ಒಂಬತ್ತು ಭುವನೇಶ್ವರಿ 
ಗಳಲ್ಲೂ ರೇಖಾಚಿತ್ರಗಳಿವೆ. ನವರಂಗದ ಪಶ್ಚಿಮದ ಗೋಡೆಯಲ್ಲಿ 
ಮೂಷಕ ಸಿಂಹ ಪೀಠಗಳಿರುವುದರಿಂದ ಗಣೇಶ ಮತ್ತು ಮಹಿಷಮರ್ದಿನಿ 
ವಿಗ್ರಹಗಳಿದ್ದಿರಬೇಕು. ಈಗ ಇವುಗಳ ಬದಲು ವೀರಭದ್ರ ಭೈರವ 
ವಿಗ್ರಹಗಳಿವೆ. ಒಂದು ಸಣ್ಣ ನಂದಿಯು ನವರಂಗದಲ್ಲಿದೆ. 

ಮುಖ್ಯ ಗರ್ಭಗುಡಿಗೆ ಸುಕನಾಸಿ ಇದೆ. ಸುಕನಾಸಿಯ ದ್ವಾರದಲ್ಲಿ 
ದ್ವಾರಪಾಲಕರು, ಜಾಲಂದ್ರ, ಮೇಲೆ ಗಜಲಕ್ಷ್ಮಿ ಇವೆ. ಮೇಲ್ಬಾವಣಿ 
ಚಪ್ಪಟೆಯಾಗಿದೆ. ಗರ್ಭಗೃಹದ ದ್ವಾರದಮೇಲೆ ಗಜಲಕ್ಷ್ಮಿ ಒಳಗೆ 
ಸಣ್ಣ ಲಿಂಗ ಇವೆ. 

ಉತ್ತರ ಗರ್ಭಗುಡಿಯ ಸುಕನಾಸಿ ತೆರದಿಜೆ. ಇದರ ಮೇಲ್ಭಾವಣಿ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೭೭ 


ಯಲ್ಲಿ ವೃತ್ತಗಳಿವೆ. ಬಿರುಕುಬಿಟ್ಟಿರುವುದರಿಂದ ಎರಡು ಮೇಲ್ಭಾವಣಿ 
ಕ ಗಳನ್ನೂ ನೋಡಬಹುದು. ಗರ್ಭಗುಡಿಯ ದ್ವಾರ ಸಾಮಾನ್ಯವಾಗಿದೆ. 
ಒಳಗಿನ ಗರುಡಪೀಠದ ಮೇಲಿರುವ ವಿಗ್ರಹೆ ಭಗ್ನವಾಗಿದೆ. ಆರು ಅಡಿ 
ಎತ್ತರವಿರುವ ವಿಷ್ಣು ವಿಗ್ರಹ(ಕೇಶವ?), ಪಕ್ಕದಲ್ಲಿ ದೇವಿಯರು, ಚಾಮರ 
ಧಾರಿಣಿಯರು ಇರುವರು. ತೋರಣದಲ್ಲಿ ದಶಾವತಾರಗಳಿವೆ. 

ಪೂರ್ವದ ಗರ್ಭಗುಡಿಯಲ್ಲಿ ಸಪ್ತಾಶ್ಚಪೀಠದಮೇಲೆ ಸೂರ್ಯ 
ವಿಗ್ರಹವಿದೆ. ಪಕ್ಳದಲ್ಲಿ ಛಾಯಾದೇವಿಯರು, ಪ್ರಭಾವಳಿಯಲ್ಲಿ 
ದ್ವಾದಶಾದಿತ್ಯರು ಇರುವರು. 

ಮ ಚಟ್ಟೇಶ್ವರ ದೇವಾಲಯದ ನೈರುತ್ಯದಲ್ಲಿ ವಿಷ್ಣುದೇವಾಲಯದ 
ಮುಖಮಂಡಪ ನವರಂಗದ್ದಾರ ಗೋಡೆ ಮಾತ್ರ ಉಳಿದಿವೆ. ಮುಂದಿನ 
ತೊಲೆಯಮೇಲೆ ೧೨೦೦ರ ಶಾಸನವಿದೆ. ಗೋಡೆಗಳ ಮೇಲೆ ಕೇಶವ, 
ಕೃಷ್ಣ ದೇವಿಯರ ವಿಗ್ರಹಗಳು ಉಳಿದಿವೆ. 

೬೧. ದೊಡ್ಡ ಗದ್ದ ವಳ್ಳಿ : ಹಾಸನ-ಬೇಲೂರುರಸ್ತೆಯ ಒಂಬತ್ತನೆ 
ಮೈಲಿ ಕಲ್ಲಿ ನ ಪಶಿ ಮಕ್ಕೆ ಒಡೆದ ಆಸರೆ ಮೈಲಿಯಲ್ಲಿ 'ನೊಡ್ಡ ಗದ್ದ ವಳ್ಳಿ 
ಇದೆ. ರಸ್ತೆಯಿ ಯಿಂದ ಒಂದು ಕಾಲುದಾರಿ ಗುಡ್ಡದಮೇಲೆ ಹೋಗುತ್ತ: 
ದೊಡ್ಡಗದ್ದವಳ್ಳಿಯ ಲಕ್ಷಿ ಫ್ಲೋೀಡೇವಾಲಯ ಅಷ್ಟು ಅಲಂಕೃತವಲ್ಲದಿದ್ದರೂ 
ವಿಷ್ಣುವ ವರ್ಧನನ ಕಾಲದಲ್ಲಿಯೇ -. ಅಲ್ಲಿನ ಶಾಸನ 
ದಿಂದ (ಹಾಸನ ೧೪೯) ವಿಷ್ಣುವರ್ಧನನ ಆಳಿಕೆಯಲ್ಲಿ ವರ್ತಕನಾದ 
ಕುಲ್ಲಹನ ರಾಹುತ ಅವನ ಪತ್ತಿ ಸಹಜಾದೇವಿ ಗದ್ದುಂಬಳ್ಳಿಯನ್ನು 
ಅಭಿನವಕೊಲ್ಹಾಪುರ ಎಂಬ ಅಗ್ರಹಾರವಾಗಿ ಮಾಡಿ ಮಹಾಲಕ್ಷ್ಮೀ 
ದೇವಾಲಯವನ್ನು ೧೧೧೩ರಲ್ಲಿ ಕಟ್ಟಿಸಿದರೆಂದು ತಿಳಿದುಬರುವುದು. 
ಇಮ್ಮಡಿ ಬಲ್ಲಾಳ ಮುಂತಾದವರು ಅನೇಕ ದಾನಗಳನ್ನು ಕೊಟ್ಟಿ ರುವರು. 
ಆದರೆ ದೇವಾಲಯವನ್ನು ವಿಸ್ತರಿಸಲಿಲ್ಲ. 

ಲಕ್ಸ್ಷ್ಮ್ವೀದೇವಾಲಯ ಹಲವು ವಿಷಯಗಳಲ್ಲಿ ಪ್ರಸಿದ್ಧಿಯಾಗಿದೆ. 
ಚತುಷ್ಳೂಟ ದೇವಾಲಯಕ್ಕೆ ಉದಾಹರಣೆಯಾಗಿದೆ. ಅಲ್ಲದೆ ಮಹಾ 
ಲಕ್ಷ್ಮಿ ಯೇ ಪ ಪ್ರಧಾನ ದೇವತೆಯಾದ ಗುಡಿಗಳು ಕೊಲ್ಲಾಪುರದಲ್ಲಿ ವಿನಾ 
ಇನ್ನೈಲ್ಲಿಯೂ ಇಲ್ಲ. ಅಗಲವಾದ ಅಂಗಳಕ್ಕೆ ದಕ್ಷಿ ಫ್ಲಿಣದಲ್ಲಿ ಮಂಡಪದ 

¥2 


೧೭೮ ಹೊಯ್ಸಳ ವಾಸು ಶಿಲ 
ಇಟಿ ಉಕ) 


ಮೂಲಕ ಪ್ರವೇಶವಿದೆ. ಉತ್ತರದಲ್ಲಿಯೂ ಮೊದಲು ದ್ವಾರವಿದ್ದಿತು. 
ದೇವಾಲಯಕ್ಕೆ ನಾಲ್ಕು ಶಿಖರಗಳಿವೆ. . ಮೂರು ಶಿಖರಗಳು ಮೆಟ್ಟಿಲು 
ಮೆಟ್ಟಿಲಾಗಿವೆ. ಮೂಲೆಗಳಲ್ಲಿರುವ ಗುಡಿಗಳ ಮೇಲೆ ನಾಲ್ಕು ಸಣ್ಣ 
ಶಿಖರಗಳಿವೆ. ಲಕ್ಷ್ಮ್ಮೀಗುಡಿ ಮೇಲಿರುವ ಶಿಖರವು ಮಾತ್ರ ಅನೇಕ ಸಣ್ಣ 
ಗೋಪುರಗಳನ್ನೊ ಳಗೊಂಡಿದೆ. ದೇವಾಲಯದ ರಕ ದಲ್ಲಿರುವ 
ವೀರಭದ್ರಗುಡಿಯು ಹೊಯ್ಸಳ ಕಾಲದ್ದಾಗಿಜೆ. ಇದರ ಶಿಖರವು, ಸೇರಿ 
ಒಂಬತ್ತು ಶಿಖರಗಳಿರುತ್ತವೆ. 

ದೇವಾಲಯಕ್ಕೆ ಜಗತಿ ಇಲ್ಲ. ಗೋಡೆಗಳ ಕೆಳಭಾಗದಲ್ಲಿ ಆರು 
ಪಟ್ಟಿಕೆಗಳಿನೆ. ಮೇಲ್ಭಾಗದಲ್ಲಿ ಶಿಖರಗಳು ಕಲಶಗಳು ಸಾಮಾನ್ಯವಾಗಿವೆ. 
ಸಿಂಹೆಲಲಾಟಿ ನಾಗತೋರಣಗಳು ಇನೆ. ಕಾಳೀಗುಡಿಯ ಪೂರ್ವ 
ಗೋಡೆಯಲ್ಲಿರುವ ಗೂಡಿನಲ್ಲಿ ಮಾತ್ರ ಕಾಳೀವಿಗ್ರಹವಿದೆ. ಮಿಕ್ಸ್‌ 
ಗೂಡುಗಳು ಖಾಲಿಯಾಗಿವೆ. 

ಮೇಲ್ಬಾವಣಿ ಕೈನಿಡಿಗೋಡೆಗಳ ಮೇಲೂ ಹೆಚ್ಚಾಗಿ ಅಲಂಕಾರ 
ಗಳಿಲ್ಲ. ಶಿಖರಗಳು ಎರಡು ವಿಧವಾಗಿವೆ. ಮೆಟ್ಟಿ ಲು ಮೆಟ್ಟಿ ಲಾಗಿರುವ 
“ ವಿರಮಿಡ್‌ ” ಆಕಾರದ ಮೂರು ಶಿಖರಗಳಲ್ಲಿ ಎಂಟು ಚೆ ಒಂಬತ್ತು 
ಪಟ್ಟಿ ಕೆಗಳಿವೆ. ಇವುಗಳಲ್ಲಿ ಸಣ್ಣ ವಿಮಾನಗಳನ್ನೂ ತೀರ್ತಿಮುಖ 
ಗಳನ್ನೂ ಕೆತ್ತಿರುವರು. ಲಕ್ಷ್ಮ್ಮೀಗುಡಿಯ ಮೇಲಿನ ಶಿಖರದಲ್ಲಿ ಎರಡು 
ಸಾಲುಗೋಪುರಗಳಿವೆ. ಇವು ಪಲ್ಲವ ಶಿಖರಗಳನ್ನು ಹೋಲುತ್ತವೆ. 
ಇದರ ಸಾಲುಗೋಪುರಗಳಲ್ಲಿ ಕೀರ್ತಿಮುಖ ತೋರಣಗಳು ಯಕ್ಷರು 
ಪುಷ್ಪಗಳು ಇನೆ. ಶಿಖರಗಳು ಸುಕನಾಸಿಯ ಮೇಲೆ ಚಾಚಿಕೊಂಡಿರುವ 
ಭಾಗದಲ್ಲಿ ಕೀರ್ತಿಮುಖ ವಿಗ್ರಹ ಮತ್ತು ಸಳ-ಸಿಂಹಗಳನ್ನು ಹೊಂದಿವೆ. 
ಮೊದಲಿದ್ದ ಒಂಬತ್ತು ಶಿಖರಗಳ ಒಂಬತ್ತು ಸಳವಿಗ್ರಹಗಳಲ್ಲಿ ಈಶಾನ್ಯದ 
ವಿಗ್ರಹೆ ಮಾತ್ರ ಹೋಗಿದೆ. ಶಿಖರಗಳ ಮೇಲೆ ಅಲಂಕೃತವಾದ ಕಲ್ಲಿನ 
ದೊಡ್ಡ ಕಲಶಗಳಿನೆ. | 

"'ನಸರಂಗಕ್ಕೆ ಎರಡು ದ್ವಾರಗಳಿವೆ. ಪೂರ್ವ ದ್ವಾರವು ಹೆಚ್ಚು 
ಅಲಂಕೃತವಾಗಿಲ್ಲ. ದಾ _ರಬಂಧಗಳಲ್ಲಿ ವೈಷ್ಣವ ದ್ವಾರಪಾಲಕರು 
ಸಿಂಹಯಾಳಿ ಪೀಠಗಳ ಮೇಲೆ ಇರುವರು. ದ್ವಾರಗಳ ಮೇಲೆ ಸಿಂಹಗಳು, 


ಇತರೆ ಸಣ್ಣ ಹೊಯ್ಸಳ ದೇವಾಲಯಗಳು ೧೭೯ 


ಮಧ್ಯದಲ್ಲಿ ಖಾಲಿಯಾದ ಭಾಗಗಳು, ಇವುಗಳ ಮೇಲೆ ನಾಲ್ಕು ಶಿಖರಗಳ 
ಮಧ್ಯದಲ್ಲಿ ಕೀರ್ತಿಮುಖ ಇವೆ. ನವರಂಗವನ್ನು ಎರಡು ಒಂಬತ್ತಂಕಣ 
ಶಾಲೆಗಳನ್ನು ಸೇರಿಸಿ ಮಾಡಿದಂತೆ ಕಂಡುಬರುತ್ತದೆ. ದುಂಡಾದ ಘಂಟಾ 
ಕಾರದ ಸ್ತಂಭಗಳಿವೆ. ಪೂರ್ವಭಾಗದಲ್ಲಿ ಕಲ್ಲಿನ ಜಗತಿ ಜಾಲಂದ್ರಗಳಿವೆ. 
ಕಾಳೀಗುಡಿಯ ದ್ವಾರಪಾಲಕರಾದ ಎರಡು ಭೇತಾಳ ವಿಗ್ರಹಗಳು 
ನವರಂಗದಲ್ಲಿವೆ. ಭೇತಾಳಗಳು ಅಸ್ತಿಗಳನ್ನು ತೋರಿಸುತ್ತ ಕೆದರಿದ 
ಕೂದಲನ್ನು ಹೊಂದಿ, ವೃತ್ತನೇತ್ರ, ದೊಡ್ಡ ಕರ್ಣಕುಂಡಲ, ನಿವೃತ 
ಮುಖ ದಂತ ಲೋಲಜಿಹ್ಟ ನಗ್ನ ವಾಗಿವೆ. ಎರಡು ಪುರುಷ ವಿಗ್ರಹಗಳ 
ಗೂಢಾಂಗಗಳು ದೊಡ್ಡವಾಗಿವೆ. ಪಶ್ಚಿಮದಲ್ಲಿರುವ ಭೇತಾಳದ ಕೈಗಳು 
ಹೋಗಿವೆ. ಸಕ್ಚದಲ್ಲಿ ಇತರ ಭೇತಾಳಗಳಿವೆ. ಪೂರ್ವದ ಭೇತಾಳ 
ಬಲಗೈಯಲ್ಲಿ ಕತ್ತಿ ಕತ್ತರಿಸಿದ ಮನುಷ್ಯನ ತಲೆಗಳನ್ನೂ ಎಡಗೈಯಲ್ಲಿ 
ಪಾತ್ರೆಯನ್ನೂ ಹಿಡಿದಿದೆ. ಒಂದೊಂದು ವಿಗ್ರಹವೂ ಆರೂವರೆ ಅಡಿ 
ಎತ್ತರವಿದೆ. ಇಂತಹ ಭೇತಾಳ ವಿಗ್ರಹಗಳು ಮೈಸೂರಿನಲ್ಲಿ ಇನ್ನೆಲ್ಲಿಯೂ 
ಸಿಕ್ಕಿಲ್ಲ. ಮೇಲ್ಬಾವಣಿಗಳು ಚಪ್ಪಟಿಯಾಗಿವೆ. ಪಶ್ಚಿಮ ಭಾಗದ ಮಧ್ಯ 
ಭುವನೇಶ್ವರಿಯಲ್ಲಿ ವೀಣೆಯನ್ನು ಬಾರಿಸುತ್ತ ಕುಣಿಯುತ್ತಿರುವ ಪುರುಷ 
ವಿಗ್ರಹ(ವೀರಭದ್ರ ?)ವಿದೆ. ಇದಕ್ಕೆ ಉತ್ತರದಲ್ಲಿರುವ ಭುವನೇಶ್ವರಿ 
ಯಲ್ಲಿ ಹಾರುತ್ತಿರುವ ಕಪಾಲಿಯು ಎರಡು ಕೈಗಳಲ್ಲಿ ಕತ್ತಿ ಪಾತ್ರೆ 
ಹಿಡಿದಿರುವನು. ಪೂರ್ವಭಾಗದ ಹೊರಜಾವಣಿಗಳಲ್ಲಿ ಅಷ್ಟದಿಕ್ಬಾಲಕ 
ರಿರುವರು. ಒಳಚಾವಣಿಗಳ ಕೆತ್ತನೆಕೆಲಸ ಮಾಸಿಹೋಗಿದೆ. 
ದೇವಾಲಯದ ನಾಲ್ಕು ಗರ್ಭಗುಡಿಗಳಲ್ಲಿ ಕಾಳೀ, ಲಿಂಗ್ಯ ಲಕ್ಷ್ಮೀ 
ಮತ್ತು ವಿಷ್ಣು ಇದ್ದು ಈಶಾನ್ಯದಲ್ಲಿ ಭೈರವನ ಗುಡಿ ಇದೆ. ಅಭಿನವ 
ಕೊಲ್ಹಾಪುರ ಎಂದು ಗ್ರಾಮಕ್ಕೆ ಹೆಸರಿಟ್ಟು ಮಹಾಲಕ್ಷ್ಮಿ ಪ್ರಧಾನ 
ದೇವತೆಯೆಂದು ಶಾಸನದಲ್ಲಿ ಹೇಳಿದ್ದರೂ ಈಗ ಕಾಳಿ ಪ್ರಮುಖವಾಗಿದೆ. 
ಕಾಳಿಯ ಗರ್ಭಗುಡಿಗೆ ಬೇರೆ ಸುಕನಾಸಿ ಇಲ್ಲ. ದ್ವಾರದಲ್ಲಿ ನೃತ್ಯಮಾಡುವ 
ಮೋಹಿನೀ ವಿಗ್ರಹಗಳಿವೆ. ದ್ವಾರಬಂಧದಮೇಲೆ ಕಾಳಿಯ ತೆರೆದ ಬಾಯಿ 
ಕೋರೆಹಲ್ಲು ನಾಲಿಗೆ ಪಕ್ಕದಲ್ಲಿ ಭೇತಾಳಗಳು ಇವೆ. ಗರ್ಭಗುಡಿಯ 
ಮೇಲ್ಭ್ಬಾವಣಿಯಲ್ಲಿ ಪದ್ಮನಿದೆ. ಪೀಠದಮೇಲೆ ಒಂದು ಭೇತಾಳ ಮಡಕೆ 


೧೮೦ ಹೊಯೆ 


ಯಂತಿರುವ ಮೃದಂಗವನ್ನು ಬಾರಿಸುತ್ತಿದೆ. ಈ ಮೃದಂಗದ ಮೇಲೆ 
ರ್ಮ ಹರಡಿಜಿ ಮತ್ತು ಸುತ್ತಲೂ ಒಂದು ಹಾವು ಇದೆ. ಈ ಪೀಠದ 

ಮೇಲೆ ಕಾಳಿಯು ಶವಾಸನದ ಮೇಲೆ ಕುಳಿತಿರುವಳು. ಅಷ್ಟಭುಜಗಳಲ್ಲಿ 
ಕತ್ತಿ ಗದೆ ತ್ರಿಶೂಲ ಬಾಣ ಡಮರು ಪಾಶ ಧನು ಮತ್ತು ಪಾತ್ರೆಯನ್ನು 
ಹಿಡಿದಿರುವಳು. ಕೋರೆಹಲ್ಲು ಬಾಯಲ್ಲಿ ಕಾಣಿಸುತ್ತಿವೆ. ಜಟಾಮುಕುಟ 
ಸರ್ಪಕುಂಡಲಗಳಿವೆ. ಪ್ರಭಾವಳಿಯಲ್ಲಿ ಭೂತಗಳು ವಾದ್ಯ ಬಾರಿಸುತ್ತ, 
ಕತ್ತಿ ರುಳಪಿಸುತ್ತ ಭಕ್ಷಿಸುತ್ತ ಇವೆ. 

ಲಕ್ಷ್ಮೀ ಗರ್ಭಗುಡಿಗೆ ಸುಕನಾಸಿ ಇದೆ. ಸುಕನಾಸಿ ದ್ವಾರ 
ಸಾಮಾನ್ಯವಾಗಿದೆ. ಗರ್ಭಗುಡಿಯ ದ್ವಾರದ ಮೇಲೆ ತಾಂಡವೇಶ್ವರ 
ವಿಗ್ರಹವಿದೆ. ಗರ್ಭಗುಡಿಯ ದಕ್ಷಿಣ ಗೋಡೆಯಲ್ಲಿ ಒಂದು ಗೂಡಿದೆ. 
ಮೇಲ್ಛಾವಣಿಯಲ್ಲಿ ಪದ್ಮನಿದೆ. ಪೀಠದ ಮೇಲೂ ಸಾಮಾನ್ಯವಾದ 
ಪದ್ಮನಿದೆ. ಸುಮಾರು ಮೂರಡಿ ಎತ್ತರವಿರುವ ಲಕ್ಷ್ಮೀ ವಿಗ್ರಹ 
ಸಮಭಂಗದಲ್ಲಿ ನಿಂತಿದೆ. ನಾಲ್ಕು ಕೈಗಳಲ್ಲಿ ಅಕ್ಷಮಾಲೆ ಶಂಖ ಚಕ್ರ 
ಫಲಸಹಿತ ಗದೆ ಇವೆ. ಕಿರೀಟಕ್ಕೆ ಪ್ರಭಾವಳಿ ಇದೆ. ಆದರೆ ತೋರಣವೇ 
ಇಲ್ಲ... ಹೊಯ್ಸಳ ಶಿಲ್ಪದಲ್ಲಿ ತೋರಣವಿಲ್ಲದ ವಿಗ್ರಹಗಳು ಅಪರೂಪ. 
ದೇವಿಯ ಪಕ್ಸುದಲ್ಲಿ ಪರಿಚಾರಕರಿರುವರು. ಚಡ್ಡಿಯನ್ನು ಧರಿಸಿ ಮೇಲ್ಲಾಗ 
ಬತ್ತಲೆಯಾಗಿದೆ. ಸ್ತನ ಮತ್ತು ನಿತಂಬ ದೊಡ್ಡದಾಗಿ ಕಟ ಸಣ್ಣದಾಗಿದೆ. 
ಮುಖದಲ್ಲಿ ಸ್ತ್ರೀತ್ವ ಕಂಡುಬರುವುದಿಲ್ಲ. ಚಿಬುಕವು ಚತುರಸ್ರವಾಗಿದೆ. 
ಕಾಲು ಕೈಗಳು ಪೂರ್ತಿ ಮಾಡಿದಂತೆ ಕಂಡುಬರುವುದಿಲ್ಲ. . ಬಹುಶಃ 
ಪ್ರಾಚೀನ ವಿಗ್ರಹವಲ್ಲವೇನೋ ಎಂದನಿಸುತ್ತದೆ. ಕ್ರಿ. ಶ. ೧೧೧೩ರಲ್ಲಿಯೇ 
ಮಾಡಿದ್ದರೆ ಸಾಮಾನ್ಯ ಹೊಯ್ಸಳ ವಿಗ್ರಹವೆನ್ನ ಬೇಕು. 

ಕೊಲ್ಟಾ ಪುರದ ಮಹಾಲಕ್ಸ್ಮ್ಮಿಯನ್ನ ನುಸರಿಸಿ ಮಾಡಿದ್ದರೆ ಬೇರೆ 
ಲಕ್ಸಣಗಳಿರಬೇಕು. ಕೊಲ್ಲಾಪುರವು ಸುಮಾರು ಕ್ರಿಸ್ತ ಶಕ ಒಂದನೆಯ 
ಶತಾಬ್ದದಿಂದಲಾದರೂ ಪ್ರಸಿದ್ಧ ಶಾಕ್ತಪ್ಸೇತ್ರವಾಗಿದ್ದಿತು. ಕೊಲ್ಲಾ 
ಪುರದ ಆಸೀನ ಮಹಾಲಕ್ಷ್ಮ್ಮಿಗೂ ಇಲ್ಲಿರುವ ಸ್ಥಾನಕ ಲಕ್ಷ್ಮಿಗೂ ಬಹಳ 
ವ್ಯತ್ಯಾಸವಿದೆ. 

ದಕ್ಷಿಣ ಗರ್ಭಗುಡಿಯ ದ್ವಾರದಮೇಲೆ ಯೋಗನರಸಿಂಹ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೮೧ 


ವಿಗ್ರಹವಿದೆ. ಒಳಗೆ ದೊಡ್ಡ ಗರುಡಪೀಠವಿಡೆ ; ಆದರೆ ಇದರ ಮೇಲೆ 
ಭೈರವನಿಗ್ರಹವನ್ನಿಟ್ಟಿರುವರು. ಬಹುಶಃ ವಿಷ್ಣುವಿಗ್ರಹವಿದ್ದಿರಬೇಕು. 

ಪೂರ್ವಾಭಿಮುಖವಾದ ಈಶ್ವರನ ಗುಡಿಯಲ್ಲಿ ಲಿಂಗವಿದೆ. ಶಾಸನ 
ಗಳಲ್ಲಿ ಇದನ್ನು ಭೂತನಾಥನೆಂದು ಕರೆದಿದ್ದರೂ ಈಗ ವಿರೂಪಾಕ್ಷನೆಂಬ 
ಹೆಸರು ಬಂದಿದೆ. ಲಿಂಗಕ್ಕೆ ದಪ್ಪವಾದ ಶಿರೋಭಾಗವಿದೆ. ಸುಕನಾಸಿ 
ಯಲ್ಲಿ ಷಣ್ಮುಖ ಗಣೇಶ ನಂದಿ ಇತ್ಯಾದಿ ವಿಗ್ರಹಗಳಿವೆ. ಗರ್ಭಗುಡಿ 
ದ್ವಾರ ಮೇಲ್ಬಾನಣಿಗಳು ಮಿಕ್ಕಂತೆಯೇ ಇವೆ. 

ಈಶಾನ್ಯದಲ್ಲಿರುವ ಭೈರವನ ಗುಡಿ ಪ್ರತ್ಯೇಕವಾಗಿದ್ದರೂ ಹೊಯ್ಸಳ 
ಕಾಲದ್ದಾಗಿದೆ. ಸುಕನಾಸಿಯ ದ್ವಾರದಮೇಲೆ ಯೋಗಾಸನದಲ್ಲಿ 
ಕುಳಿತಿರುವ ದಕ್ಷಿಣಾಮೂರ್ತಿ, ಗರ್ಭಗುಡಿಯ ದ್ವಾರದಮೇಲೆ ಕಾಳಿಯ 
ಮುಖ ಇವೆ. ಗರ್ಭಗುಡಿ ದ್ವಾರಬಂಧಗಳಲ್ಲಿ ಎಡಗಡೆ ದಕ್ಷಿಣಾಮೂರ್ತಿ, 
ಬಲಗಡೆ ಮೋಹಿನಿ ಇರುವುದು ಗಮನಾರ್ಹವಾಗಿದೆ. ಇವುಗಳ ಪಕ್ಕದಲ್ಲಿ 
ಒಬ್ಬ ಮನುಷ್ಯನು ತನ್ನ ಹೊಟ್ಟೆಯನ್ನು ಬಗೆದು ಕರುಳನ್ನು ತೆಗೆಯು 
ತ್ತಿರುವ, ಮತ್ತೊಂದು ಕಡೆ ಒಬ್ಬನು ಸತ್ತುಬಿದ್ದಿರುವವನ ತಲೆಯನ್ನು 
ತುಳಿಯುತ್ತ ತನ್ನ ತಲೆಯನ್ನೇ ಕತ್ತಿಯಿಂದ ಕತ್ತರಿಸಿಕೊಳ್ಳುತ್ತಿರುವ 
ವಿಗ್ರಹಗಳಿವೆ. ಭೈರವ ವಿಗ್ರಹದ ಪೀಠದಮೇಲೆ ನಾಯಿ, ಅದರಮೇಲೆ 
ಭೂತಗಳಿಂದ ಪರಿವೃತನಾದ ಭೈರವ ವಿಗ್ರಹವಿದೆ. ಕತ್ತಿ ಹಿಡಿದ 
ಮುಂದಿನ ಬಲಗೈ ಮುರಿದುಹೋಗಿದೆ.. 

ಪ್ರಕಾರದ ಗೋಡೆ ಮೂರಡಿ ದಪ್ಪ, ಏಳಡಿ ಎತ್ತರದ ಬಳಪದ 
ಕಲ್ಲಿನಿಂದ ಕಟ್ಟಿದೆ. ಮೂಲೆಗಳಲ್ಲಿರುವ ಗುಡಿಗಳು ಉತ್ತರ ಅಥವಾ 
ದಕ್ಷಿಣಕ್ಕೆ ಮಾತ್ರ ಅಭಿಮುಖವಾಗಿವೆ.. ಇವುಗಳ ಅಲಂಕೃತವಾದ 
ದ್ವಾರಗಳ ಮೇಲೆ ಲಕ್ಷ್ಮೀ ವಿಗ್ರಹಗಳಿವೆ. ಇವುಗಳಲ್ಲಿ ಯಾವ ವಿಗ್ರಹ 
ಗೆಳಿದ್ದವೋ ಹೇಳಲು ಆಧಾರಗಳಿಲ್ಲ. 

ಪೂರ್ವದಿಂದ ಅಂಗಳಕ್ಕೆ ಹೋಗಲು ಗಜಲಕ್ಷ್ಮಿ ಇರುವ ದ್ವಾರ 
ನಿದೆ. ಇದರ ಮುಂದೆ ಒಂದಂಕಣದ ಮುಖಮಂಡಪದ ತಳಪಾಯವಿದೆ. 
ಮತ್ತೊಂದು ದ್ವಾರ ಪಶ್ಚಿಮದಲ್ಲಿರುವ ಮಂಡಪಕ್ಕೆ ದಾರಿಯಾಗಿದೆ. ಈ 
ಮಂಡಪದಲ್ಲಿ ದುಂಡಾದ ಸ್ತಂಭಗಳ ಒಂಬತ್ತಂಕಣಗಳು ಇವೆ. ಒಳಗೆ 


೧೮೨ ಹೊಯ್ಸಳ ವಾಸ್ತುಶಿಲ್ಪ 


ಕಲ್ಲಿನ ಜಗತಿಗಳಿವೆ. ದ್ವಾರದಮೇಲೆ ಗಣೇಶ ಮೇಲ್ಬ್ಭಾವಣಿಯ ಹೊರಗಿನ 
ಭುವನೇಶ್ವರಿಗಳಲ್ಲಿ ಅಷ್ಟದಿಕ್ಪಾಲಕರು ಇರುವರು. ಮಧ್ಯ ಭುವನೇಶ್ವರಿ 
ಯಲ್ಲಿ ತಾಂಡವೇಶ್ವರ ವಿಗ್ರಹನಿದೆ. ಕಟಾಂಜನ ಸಾಮಾನ್ಯವಾಗಿದೆ. 

ದೇವಾಲಯದ ಪೂರ್ವದಲ್ಲಿ ಕೆರೆಗೆ ಹೋಗುವುದಕ್ಕಾಗಿ 
ಸೋಪಾನದ ಮೆಟ್ಟಲುಗಳಿವೆ. ಶಾಕ್ತಾಗಮಗಳ ದೃಷ್ಟಿಯಿಂದ ದೊಡ್ಡ 
ಗದ್ದವಳ್ಳಿಯ ದೇವಾಲಯ ಬಹಳೆ ಮುಖ್ಯವಾದುದು. 

೬೨. ಸೆಟ್ಟಿ ಕೆರೆ: ಚಿಕ್ಕನಾಯಕನ ಹಳ್ಳಿಗೆ ನೈರುತ್ಯದಲ್ಲಿ ಐದು 
ಮೈಲಿ ದೂರದಲ್ಲಿ ಸೆಟ್ಟಕೆರೆ ಇದೆ. . ಈ ಹಳ್ಳಿಯ ನೈರುತ್ಯದಲ್ಲಿರುವ 
ಕೆರೆಯ ಹತ್ತಿರ ಹೊಯ್ಸಳ ಕಾಲದ ಅಗ್ರಹಾರವಿದ್ದಿತು. ಪಶ್ಚಿಮದಲ್ಲಿ 
ವಿಷ್ಣುದೇವಾಲಯ ಈಶಾನ್ಯದಲ್ಲಿ ಶಿನದೇವಾಲಯಗಳಿವೆ. ಯೋಗ 
ಮಾಧವ ದೇವಾಲಯ ತ್ರಿಕೂಟವಾಗಿದ್ದರೂ ಪಶ್ಚಿಮದ ಗರ್ಭಗುಡಿಗೆ 
ಮಾತ್ರ ಸುಕನಾಸಿ ಶಿಖರಗಳಿವೆ. ನವರಂಗದ ಆಗ್ನೇಯ ಮೂಲೆಯಲ್ಲಿರುವ 
ಶಾಸನದಿಂದ ಶಕ ೧೧೯೪ ದುರ್ಮತಿ(ಕ್ರಿ. ಶ. ೧೨೬೧)ಯಲ್ಲಿ ಮೂರನೆಯ 
ನರಸಿಂಹನ ದಂಡನಾಯಕನಾದ ಗೋಪಾಲ ದಣಾಯಕನು ಅಗ್ರಹಾರ 
ಮಾಡಿಸಿದನೆಂದು ತಿಳಿದುಬರುವುದು. ಮೂರು ಗರ್ಭಗುಡಿಗಳು ಪಶ್ಚಿಮದ 
ಸುಕನಾಸಿ ಒಳಗಿನ ನವರಂಗ ಪೂರ್ವದ ಒಂದು ಅಂಕಣದ ಮುಖ 
ಮಂಡಪ ಹೊಯ್ಸಳ ಕಾಲದ್ದಾಗಿವೆ. ಅನಂತರ ಮುಖಮಂಡಪನದ ಜಗತಿ 
ಗಳನ್ನು ತೆಗೆದು ಹೊರಗಿನ ನವರಂಗವನ್ನು ಬಳಪದಕಲ್ಲು ಕಣಶಿಲೆ 
ಗಳಿಂದ ಕಟ್ಟಿರುವರು. ಈ ನವರಂಗದಲ್ಲಿ ದಕ್ಷಿಣದಲ್ಲಿ ಒಂದು ಸಣ್ಣ 
ಗರ್ಭಗುಡಿ, ಪೂರ್ವ ಉತ್ತರದಲ್ಲಿ ಎರಡು ದ್ವಾರಗಳು ಸೇರಿಸಲ್ಪಟ್ಟವು. 
ಮಹಾದ್ವಾರ ಮತ್ತು ಎತ್ತರವಾದ ಗರುಡಸ್ತಂಭವನ್ನು ಆಮೇಲೆ ಸೇರಿಸಿ 
ದಂತೆ ಕಂಡುಬರುತ್ತದೆ. 8 

ಜಗೆತಿಯು ನಕ್ಷತ್ರಾಕಾರವಾಗಿ ಮೂರಡಿ ಎತ್ತರವಿದೆ. ಇದರ ಮೇಲೆ 
ಐದು ಸಾಲುಗಳಿವೆ. ನವರಂಗವು ಚತುರಸ್ರವಾಗಿದೆ. ಈ ಜಗತಿಯ 
ಮೇಲೆ ಗೋಡೆಯ ಪೀಠಿಕೆಯಲ್ಲಿ ಐದು ಚಿತ್ರಸಟ್ಟಿಕೆಗಳಿವೆ, ವಿಗ್ರಹಗಳಿಲ್ಲ. 
ಗೋಡೆಯ ಮೇಲ್ಭಾಗದಲ್ಲಿ ಶಿಖರಗಳು ವಿವಿಧ ರೂಪಗಳಲ್ಲಿವೆ. ನಕ್ಷತ್ರಾ 
ಕಾರದ ಗರ್ಭಗುಡಿಗೆ ಉತ್ತರ ದಕ್ಷಿಣ ಸಶ್ಚಿಮಗಳಲ್ಲಿ ಚತುರಸ್ರ ಭಾಗಗಳು 


ಇತರ ಸಣ್ಣ ಹೊಯ್ಸಳ ದೇನಾಲಯಗಳು ೧೮ತ್ಲಿ 


ರಿಸಲ್ಪಟ್ಟವೆ. ಮೇಲ್ಬಾ ವಣಿಯ ಬೋದಿಗೆ ಕೈಪಿಡಿ ಗೋಡೆಯಮೇಲೆ 
ಗೋಪುರಗಳಿವೆ. ಹಾರವ ನಾಲ್ಕು ಸಾಲು ಶಿಖರಗಳನ್ನೂ ಕಲ್ಲಿನ 
ವನ್ನೂ ಹೊಂದಿದೆ. ಹೆಚ್ಚು ಕೆತ್ತನೆ ಇಲ್ಲ. 
ಹರ ನವರಂಗದಲ್ಲಿ ಬಳಪದಕಲ್ಲಿನ ಭಾಗಗಳನ್ನು ಮತ್ತಾವ 
ದೇವಾಲಯದಿಂದಲೋ ತಂದು ಕಣಶಿಲೆಯೊಡನೆ ಜೋಡಿಸಿರುವರು. 
ಉತ್ತರ ದ್ವಾರವನ್ನು ಮುಚ್ಚಿರುವರು. ಪೂರ್ವ ದ್ವಾರವು ಸಾಮಾನ್ಯ 
ಹಾಗಿದೆ; ನೈರುತ್ಯ ಮೂಲೆಯಲ್ಲಿರುವ ಗುಡಿಯಲ್ಲಿ ಹೊಯ್ಸಳ ಕಾಲದ 
ದೇವೀ ವಿಗ್ರಹೆವನ್ನಿಟ್ವರುವರು. ದೇವಿಯು ಸುಖಾಸನದಲ್ಲಿ ಕುಳಿತು 
ಅಭಯ ಹಸ್ತ ಪದ್ಮ ದಾನಮುದ್ರೆ ಗಳನ್ನು ಹೊಂದಿರುವಳು (ಲಕ್ಷ್ಮೀ). 
ಪೀಠದಲ್ಲಿ ಸಿಂಹವಿಜೆ. ತೋರಣ ನಾಗಬಂಧದಲ್ಲಿದೆ. ಇದನ್ನು ಲಕ್ಷ್ಮಿ 
ಯೆಂದು ಪೂಜಿಸುತ್ತಿದ್ದರೂ ಪಾರ್ವತಿಯಂತೆ ಕಂಡುಬರುತ್ತದೆ. ಹಳ್ಳಿಯ 
ಆಗ್ನೇಯದಲ್ಲಿದ್ದ ಒಂದು ಶಿವಾಲಯದಿಂದ ತಂದು ಇಲ್ಲಿಟ್ಟಿರಬೇಕು. 
ಈ ಹೊರನವರಂಗದ ಎರಡು ಬಳಪದಕಲ್ಲಿನ ಸ್ತಂಭಗಳು ಹೊಯ್ಸಳ 
ರೀತಿಯಲ್ಲಿವೆ. ಮೇಲ್ಬಾ ವಣಿಯಲ್ಲಿ ಪದ್ಮ; ಕ್‌ ಮತ್ತು ಮಧ್ಯ ದ 
ಮೊಗ್ಗು ಬಣ್ಣ ದಿಂದ ಅಲಂಕ್ಕ ತವಾಗಿವೆ. ಇದರಿಂದ ಒಳಗಿನ ನವರಂಗಿ 
ಒಂದು "ಹೊಯ್ಸಳ ದ್ವಾ ರವಿದ. ಒಳಗಿನ ನವರಂಗದಲ್ಲಿ ಒಂಬತ್ತಂಕಣ 
ಗಳಿವೆ. ಇದರ ಪಶ್ಚಿಮ ಗೋಡೆಯಲ್ಲಿ ಗಣೇಶ ಮಹಿಷಮರ್ದಿನಿ ವಿಗ್ರಹ 
ಗಳಿವೆ. ಮಹಿಷಮರ್ದಿನಿ ಒಂದು ಕಾಲು ಮೇಲೆ ನಿಂತು ಮತ್ತೊಂದು 
ಕಾಲಿನಿಂದ ಮಹಿಷವನ್ನು ತುಳಿಯುತ್ತಿರುವಳು. ಇಲ್ಲಿ ನಾಲ್ಕು ದುಂಡಾದ 
ಸ್ತಂಭಗಳು, ಮೇಲ್ಬಾವಣಿಯಲ್ಲಿ ಪದ್ಮಗಳು ಇವೆ. 
ದಕ್ಷಿಣ ಗರ್ಭಗುಡಿಯ ದ್ವಾರದಲ್ಲಿ ವೈಷ್ಣವ ದ್ವಾರಪಾಲಕರು 

ಇರುವರು. ಸುಂದರವಾದ ವೇಣುಗೋಪಾಲ ಐದಡಿ ‘ai 
ತೋರಣದಲ್ಲಿ ದಶಾವತಾರಗಳಿನೆ. ಉತ್ತರ ಗರ್ಭಗುಡಿಯಲ್ಲಿ ಲಕ್ಷ್ಮಿ 
RN; ವಿಗ್ರಹವಿದೆ. ಸುಖಾಸನದಲ್ಲಿ ಕುಳಿತಿರುವ nd 
ಶಂಖ ಪದ್ಮ ಕ ಚಕ್ರಗಳನ್ನು ಹಡಿದಿರುವನು. ಎಡತೊಡೆಯ ಮೇಲೆ 
ಲಕ್ಷ್ಮಿ ಕುಳಿತಿರುವಳು. ಪ್ರಭಾವಳಿಯಲ್ಲಿ ದಶಾವತಾರಗಳಿವೆ. 
ಪಶ್ಚಿಮ ಗರ್ಭಗುಡಿಯ ಸುಕನಾಸಿ ದ್ವಾರದಲ್ಲಿ ಜಾಲಂದ್ರನಿದೆ. 


4. 2% ೫ 
9೨ ೦ 


4 
CL 


೧೮೪ ಶೆ ಹೊಯ್ಸಳ ವಾಸು ಶಿಲ್ಪ 


ಇಲ್ಲಿ ಈಗ ರಾಮಾನುಜ, ನಮ್ಮಾಳ್ವಾರರ ವಿಗ್ರಹೆಗಳನ್ನಿಟ್ಟಿರುವರು. 
ಗರ್ಭಗೃಹದ ದ್ವಾ ರದಲ್ಲಿ ದ್ವಾರಪಾಲಕರು, ಮೇಲೆ ಐದು ಶಿಖರಗಳು ಇವೆ. 
ಗರುಡಪೀ ಠದ ಮೇಲೆ ಒಂಬತ್ತ ಡಿ ಎತ್ತರದ ಯೋಗಮಾಧವ ನಿಗ್ರಹೆವಿಜೆ. 
ಪದ್ಮಾಸನದಲ್ಲಿ ಒಂದು ಕಾಶ್ಮೇರೆ ಮತ್ತೊಂದು ಕಾಲನ್ನು ಇಟ್ಟು ಎಡಗೈ 
ಯಲ್ಲಿ ಬಲಗೈಯನ್ನು ಇಟ್ಟುಕೊಂಡು ಜೈನ ಬೌದ್ದ” ನಿಗ್ರಹೆಗಳಂತೆ 
ವಿಷ್ಣುವು ಕುಳಿತಿರುವನು. ಹಿಂದಿನ ಕೈಗಳಲ್ಲಿ ಚಕ್ರ (ಬಲಗಡೆ), ಶಂಖ 
(ಎಡಗೈ)ಗಳಿವೆ. ಮೇಲಿನ ತೋರಣದಲ್ಲಿ ದಶಾವತಾರಗಳು ಸಿಂಹಮುಖ 
ಕುಳಿತಿರುವ ಒಂದು ವಿಗ್ರಹವಿದೆ. ಯೋಗಮಾಧವನಿಗೆ ಸುಂದರವಾದ 
ಕಿರೀಟಿ ಬೆರಳಿನ ಉಂಗುರ ಭುಜಕೇರ್ತಿ ಕಾಲುಂಗುರ ಇತ್ಯಾದಿ ಆಭರಣ 
ಗಳಿವೆ. ಕಣ್ಣುಗಳು ತೆರೆದಿವೆ. ಮುಖದಲ್ಲಿ ಮಂದಹಾಸವಿದೆ. ಯೋಗ 
ಮಾಧವ ವಿಗ್ರಹ ಅಸರೂಪವಾದುದು. 

ಮಹಾದ್ವಾರವು ಬಳಪದಕಲ್ಲಿನ ಒರಟಾದ ಅಷ್ಟಕೋಣ ಕಂಬ. 
ಗಳನ್ನು ಹೊಂದಿದೆ. ಇದರ ಎದುರಿನಲ್ಲಿ ಮೂವತ್ತೈದಡಿ ಎತ್ತರದ 
ಕಣಶಿಲೆಯ ಗರುಡಸ್ತಂಭವಿದೆ. 

ಈ ಹಳ್ಳಿಯ ಈಶ್ವರ ದೇವಾಲಯದಲ್ಲಿರುವ ಜೈರವ ಕೇಶವ 
ವಿಗ್ರಹಗಳು ಪ್ರಾಚೀನ. ರಂಗನಾಥ ಹನುಮಂತ ದೇವಾಲಯಗಳು 
ಪಾಳೆಯಗಾರರ ಕಾಲದ್ದಾಗಿವೆ. 

೬೩. ತುರುವೆಕೆರೆ: ಬಾಣಸಂದ್ರಕ್ಕೆ ಎಂಟು ಮೈಲಿ ದಕ್ಷಿಣದಲ್ಲಿ 
ತುರುವೆಕೆರೆ ಇದೆ. ಇದರ ಉತ್ತರದಲ್ಲಿರುವ ಕೆರೆಯಿಂದ ಈ ಹೆಸರು 
ಬಂದಿದೆ. ಸೋಮನಾಥಪುರವನ್ನು ಕಟ್ಟಿಸಿದ ಸೋಮೇಶ್ವರ ದಂಡ 
ನಾಯಕನು ೧೨೬೩ರಲ್ಲಿ ಇಲ್ಲಿ ದಾನಗಳನ್ನು ಮಾಡಿದಾಗ, ಈ ಕೆರೆ 
ಚೆನ್ನಿಗರಾಯ ಶಂಕರೇಶ್ವರ ದೇವಾಲಯಗಳಿದ್ದ ವೆಂದು ಹೇಳಬಹುದು. 
ಚೆನ್ನಿಗರಾಯ, ದೇವಾಲಯಕ್ಕೆ ಮೂರಡಿ ಎತ್ತರದ ನಕ್ಷತ್ರಾಕಾರದ ಜಗತಿ 
ಇದೆ. ಮೇಲಿನ ಗೋಡೆಯ ಪೀಠದಲ್ಲೂ ಐದು ಷಟ್ಟಿಕೆಗಳಿವೆ. ಕೆತ್ತನೆ 
ಇಲ್ಲ. ಗೋಡೆಯ ಮೇಲ್ಭಾಗದಲ್ಲಿ ಕಂಬಗಳು ಶಿಖರಗಳು ಇವೆ. 
ಮೇಲ್ಬ್ಭ್ರಾವಣಿಯ ಬೋದಿಗೆ ಕೈಸಿಡಿ ಗೋಡೆಗಳು ಸಾಮಾನ್ಯವಾಗಿನೆ. 
ಗರ್ಭಗುಡಿಯ ಮೇಲೆ ಐದಂತಸ್ತಿನ ವಿಮಾನವಿದೆ. ಕೊನೆಯಲ್ಲಿ ಕಲ್ಲಿನ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೮೫ 


ಕಲಶವಿದೆ. ಸುಕನಾಸಿ ನವರಂಗಗಳು ಚತುರಸ ಸ್ರವಾಗಿವೆ. ಮುಖಮಂಡಪ 
ದಲ್ಲಿ ಕಲ್ಲಿನ ಜಗತಿಗಳು ಕಟಾಂಜನ ಪಾ ಕಂಬಗಳು ಸದ್ಮವುಳ್ಳ 
ಮೇಲ್ಬಾವಣಿ ಸಾಧ್ಯ 

ನವರಂಗದ್ವಾರದಲ್ಲಿ ಇಬ್ಬರು ವೈಷ್ಣವ ದ್ವಾರಪಾಲಕರು, ಮೇಲೆ 
ವೇಣುಗೋಪಾಲ ವಿಗ್ರಹ ಇವೆ. ನವರಂಗದ ನಾಲ್ಕು ಕಂಬಗಳು 
ದುಂಡಾಗಿವೆ. ಮೇಲ್ಬಾವಣಿಯ ಭುವನೇಶ್ವರಿಗಳು ಎಂಟು ಪದ್ಮಗಳನ್ನು 
ಹೊಂದಿವೆ. ಸುಕನಾಸಿ ಹತ್ತಿರವಿರುವ ಭುವನೇಶ್ವರಿಯಲ್ಲಿ ಒಂಬತ್ತು 
ಭಾಗಗಳಿದ್ದು ಪುಷ್ಪಗಳಿವೆ. 

ಸುಕನಾಸಿ ದ್ವಾರದಲ್ಲಿ. ಜಾಲಂದ್ರನಿದೆ. ಗರ್ಭಗುಡಿಯಲ್ಲಿ 
ಐದೂವರೆ ಅಡಿ ಎತ್ತರದ ಸಾಮಾನ್ಯವಾದ ಚೆನ್ನಕೇಶವ ವಿಗ್ರಹವಿದೆ. 
ತೋರಣದಲ್ಲಿ ಚಕಾವಣಾ044. 

ಮೂಲೆಶಂಕರೇಶ್ವರ ಗುಡಿಯು ಚೆನ್ನ ಕೇಶವ ಗುಡಿಯಂತೆಯೇ 
ಇದೆ. ಆದರೆ ಜಗತಿ ಇಲ್ಲ. ಶಿಖರವು ನುಗ್ಗಿಹಳ್ಳಿ ಶಿಖರದಂತೆ ನಕ್ಷತ್ರಾಕಾರ 
ವಾಗಿ ನಾಲ್ಕು ಅಂತಸ್ತುಗಳಲ್ಲಿ ಪಿರಮಿಡ್‌ ಆಕಾರದ ಗೋಪುರ 
ಗಳನ್ನು ಹೊಂದಿದೆ. ನವರಂಗದ್ವಾರದಲ್ಲಿರುವ ಕಂಬಗಳು ಆನೆಕೊಂಡ 
ದೇವಾಲಯದಲ್ಲಿದ್ದಂತೆ ಹದಿನಾರು ಮೂಲೆಗಳ ಪದ್ಮಾಶಾರವಾಗಿವೆ. 

ನವರಂಗದ ಪೂರ್ವಭಾಗದಲ್ಲಿ ನಂದಿ, ವಾಯವ್ಯ ಮೂಲೆಯಿಂದ. 
ಪ್ರದಕ್ಷಿಣೆಯಾಗಿ ವಾಹನಗಳುಳ್ಳ ಸಪ್ತಮಾತೃಕೆಯರು, ಸೂರ್ಯನ ಪೀಠದ 
ಮೇಲೆ ಇಟ್ಟಿರುವ ಗಣೇಶ, ಚಿಕ್ಕಗಣೇಶ, ಭೈರವ, ಚೇಳು ಇರುವ ಪೀಠದ 
ಮೇಲೆ ವೀರಭದ್ರ, ಸುಖಾಸನದಲ್ಲಿ ಕುಳಿತು ರಾಕ್ಷಸನ ತಲೆಯನ್ನು 
ಹಿಡಿದಿರುವ ಭೈರವ, ಷಣ್ಮುಖ, ಲಿಂಗಕ್ಕೆ ಅಭಿಮುಖವಾಗಿರುವ ನಂದಿ 
ವಿಗ್ರಹಗಳಿವೆ. 

ಗರ್ಭಗುಡಿಯಲ್ಲಿ ಕರಿಯ ಕಲ್ಲಿನ ನಾಲ್ವಡಿ ಎತ್ತರದ ಲಿಂಗವಿದೆ. 
ಗಂಗಾಧರ ಮತ್ತು ಬೇಟಿರಾಯ ಗುಡಿಗಳು ಹದಿನೆಂಟನೆಯ ಶತಮಾನ: 
ದ್ಹಾಗಿವೆ. ಬೇಟೆರಾಯ ವಿಗ್ರಹ (ಜನಾರ್ದನ) ಹೊಯ್ಸಳ ಕಾಲದ್ದಿರ 
ಬಹುದು. 
ಸ ೬೪; ನಿಟ್ಟೂರು ; ಇಲ್ಲಿನ ಶಾಂತೀಶ್ವರ ಬಸದಿಯಲ್ಲಿ ಗರ್ಭ 


೧೮೬ ಹೊಯ್ಸಳ ವಾಸ್ತುಶಿಲ್ಪ 


ಗೃಹ, ಸುಕನಾಸಿ, ಒಂಬತ್ತಂಕಣಗಳ ನವರಂಗದ ಹಳೆಯ ಭಾಗಗಳು. 
ಅನಂತರ ಈಶಾನ್ಯದಲ್ಲಿ ಪದ್ಮಾವತಿಗಾಗಿ ಒಂದು ಗುಡಿಯನ್ನು ಕಟ್ಟಿ 
ಎರಡಕ್ಕೂ ಸಂಬಂಧಿಸಿದಂತೆ ಮುಖಮಂಡಸವನ್ನು ಕಟ್ಟಲಾಯಿತು. 
ಈಚೆಗೆ ಮುಖಮಂಡಪವನ್ನು ಮುಚ್ಚಿ ಅದಕ್ಕೆ ದಕ್ಷಿಣದಲ್ಲಿ ಬ್ರಹ್ಮದೇವನಿ 
ಗಾಗಿ ಒಂದು ಗುಡಿಯನ್ನೂ, ಮತ್ತೊಂದು ಮುಖಮಂಡಪ ಮಹಾದ್ವಾರ 
ಗಳನ್ನೂ ಸೇರಿಸಿರುವರು. 
ದೇವಾಲಯಕ್ಕೆ ಜಗತಿಯಿಲ್ಲ. ಗೋಡೆಯ ಪೀಠದಲ್ಲಿ ಐದು 
ಪಟ್ಟಿಕೆಗಳು ಚಿತ್ರಗಳಿಲ್ಲದೆ ಇವೆ. ಗೋಡೆಯ ಮೇಲ್ಭಾಗದಲ್ಲಿ ನಾಲ್ಕು 
ದಳದ ಹೂಗಳು ಮತ್ತು ಶಿಖರಗಳು ಇವೆ. ಎರಡು ಮೇಲ್ಬಾವಣೆಗಳಿವೆ. 
ಕೈಪಿಡಿ ಗೋಡೆಯನ್ನು ಇಟ್ಟಿಗೆ ಗಾರೆಯಿಂದ ಕಟ್ಟರುವರು. ನವರಂಗದ 
ಹೊರ ಗೋಡೆಯಲ್ಲಿರುವ ಗೂಡುಗಳು ಶಿಖರಗಳಿಂದ ಅಲಂಕೃತವಾಗಿವೆ. 
ನವರಂಗದ ಉತ್ತರದಲ್ಲಿ ಜೈನ ಶಾಸನವಿದೆ. ಚಂದ್ರಸಿದ್ಧಾಂತಿ 
ಚಕ್ರವರ್ತಿಯ ಶಿಷ್ಯನಾದ "4 ಧರ್ಮಾಂಬ  ನಿಧಿ'' ಎಂಬ ಬಿರುದುಳ್ಳ ವನ 
ಹೆಸರು, ಮಾಳಬ್ಬೆ ಚೌಡಿಯಕ್ಕರ ನಿಸಿದಿ ಎಂದು ಈ ಶಾಸನ ಹೇಳುವುದು. 
ಒಳಗಿನ ಮುಖಮಂಡಪದ ಕಂಬಗಳು ದುಂಡು, ಹದಿನಾರು 
ಕೋಣ, ಅಷ್ಟಕೋಣ, ಮೂವತ್ತೆರಡು ಕೋಣ, ಆರು ಕೋಣ, ನಕ್ಷತ್ರ 
ಮಲಗಳಂತೆ ನಿವಿಧ ರೀತಿಯಲ್ಲಿದೆ. ಬಳಪದಕಲ್ಲಿನ ಐದಡಿ ಉದ್ದದ 
ಶಾಸನದ ಕಲ್ಲಿನಲ್ಲಿ ಹೊಯ್ಸಳ ಕನ್ನಡ ಅಕ್ಷರಗಳಿವೆ. ಈ ಬಸದಿ ಮೂಲ 
ಸಂಘ ದೇಶೀಗಣಕ್ಕೆ ಸೇರಿದುದು. ನವರಂಗ ದ್ವಾರದ ಕಂಬಗಳು 
ಅಲಂಕೃತವಾಗಿನೆ. ದ್ವಾರದಮೇಲೆ ಜಿನವಿಗ್ರಹ ಕನ್ನಡ ಶಾಸನವಿದೆ. 
ಶಿಲ್ಪಿ ಮಾಳೊಪಿಯ ಮಲ್ಲಯನ ಹೆಸರಿದೆ. 
ನವರಂಗದ ಮೇಲ್ಬಾವಣಿಯ ಭುವನೇಶ್ವರಿಗಳು ಚೆನ್ನಾಗಿದೆ. ಆದರೆ 
ಇಲ್ಲಿ ಒಂದು ವಿಗ್ರಹನನ್ಸಿಟ್ಟರುವರು. ಮೂಲಗರ್ಭಗುಡಿಯಲ್ಲಿನ ಅಂಧ 
ಕಾರದಲ್ಲಿ ಶಾಂತಿನಾಥ ವಿಗ್ರಹವಿದೆ. 
೬೫, ಕಡಬ : ಸಿಂಷಾ ಹೊಳೆಯ ಹತ್ತಿರ ಇರುವ ಕಡಬದ 
ಕೈಲಾಸೇಶ್ವರಗುಡಿ ಜೋಳರ ಕಾಲದ ಕಟ್ಟಡವಾಗಿದ್ದು ಈಚೆಗೆ ಪಾಳೆಯ 
ಗಾರರ ಕಾಲದಲ್ಲಿ ಇಟ್ಟಿಗೆ ಗೋಪುರಗಳನ್ನು ಸೇರಿಸಿರುವರು. : ಗರ್ಭ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೮೭ 


ಗೃಹದ ಉತ್ತರ ಪಶ್ಚಿಮ ಗೋಡೆಗಳಮೇಲೆ ಗ್ರಂಥಾಕ್ಷರದ ಶಾಸನಗಳಿವೆ. 
ಇಲ್ಲಿನ ಶ್ರೀರಾಮದೇನಾಲಯದಲ್ಲಿರುವ ಯೋಗನರಸಿಂಹ ನಿಗ್ರಹ 
ಮಾತ್ರ ಹೊಯ್ಸಳ ಕೆಲಸವಾಗಿದೆ. 

೬೬. ಬೂದ್ಧೂರು: ಮಂಡ್ಯಕ್ಕೆ ನಾಲ್ಕೂವರೆ ಮೈಲಿ ಪೂರ್ವ ' 
ದಲ್ಲಿ ಹೊಸ ಬೂದನೂರಿದೆ. ಹೊಯ್ಸಳ ಮೂರನೆಯ ನರಸಿಂಹನ 
ಕಾಲದಲ್ಲಿ ಬಹುಶಃ ೧೨೭೬ರಲ್ಲಿ ಯುವರಾಜನಾದ ಮೂರನೆಯ ವೀರ 
ಬಲ್ಲಾಳನು ಅಗ್ರಹಾರವನ್ನು ಮಾಡಿಸಿದನು. ಇವನ ನಿಜವಾದ ಹೆಸರು 
ಮಲ್ಲಿಕಾರ್ಜುನ ಎಂಬುದು ಶಾಸನದಲ್ಲಿ ಕಂಡುಬರುತ್ತದೆ. ಬೂದ್ದೂರು 
ಹತ್ತಿರವಿರುವ ಗುತ್ತಲು ಗ್ರಾಮದಲ್ಲಿ ಹೊಯ್ಸಳ ಸ್ಫನ್ಯ ತಮಿಳು 
ಅಧಿಕಾರಿಗಳು ಗಡಿಯನ್ನು ಕಾಯುತ್ತಿದ್ದರು. 

ಇಲ್ಲಿನ ಕಾಶೀವಿಶ್ರೇಶ್ವರ ಅನಂತಪದ್ಮನಾಭ ದೇವಾಲಯಗಳು 
ಒಂದೇ ಕಾಲದಲ್ಲಿ ನಿರ್ಮಿತವಾದವು. ಎರಡೂ ಪಾಳುಬಿದ್ದಿವೆ. ವಿಶ್ವೇಶ್ವರ 
ದೇವಾಲಯಕ್ಕೆ ಪ್ರಾಕಾರ ಆಗ್ನೇಯದಲ್ಲಿ ಮಹಾದ್ವಾರಗಳಿದ್ದವು. ಈಗ 
ಶಿಖರ ಹೊರಗೋಡೆಗಳೂ ಬಿದ್ದುಹೋಗಿವೆ.. ಜಗತಿಯು ಮುಚ್ಚಿ 
ಹೋಗಿದೆ. ಗೋಡೆಯ ಪೀಠಿಕೆಯಲ್ಲಿ ಏಳು ಸಾಲುಗಳಿವೆ. ಗೋಡೆಯನ್ನು 
ಎರಡು ಭಾಗವಾಗಿ ವಿಂಗಡಿಸಿದೆ... ಕೆಳಭಾಗದಲ್ಲಿ ಕೆತ್ತನೆಯಿಲ್ಲ. 
ಮೇಲೆ ಶಿಖರಗಳಿವೆ. ನಿಮಾನ ಮೇಲ್ಛಾವಣಿಯ ಬೋದಿಗೆಗಳು 
ಹೋಗಿವೆ. 

ಮುಂದಿನ ಮುಖಮಂಡಸಕ್ಕೆ ಕಟಾಂಜನಗಳಿದ್ದವು; ಜಗತಿಗಳಿವೆ. 
ಎರಡು ದುಂಡಾದ ಬಳಪದಕಳಲ್ಲಿನ ಕಂಬಗಳಿವೆ. ಮೇಲ್ಭಾವಣಿ ಸುಂದರ 
ವಾಗಿದೆ. ಎರಡು ಸಾಲು ನಕ್ಷತ್ರಾಕಾರದ ಬೋದಿಗೆಗಳ ಮಧ್ಯದಲ್ಲಿ 
ಹೊವಿನ ದಳ, ಹನ್ನೆರಡು ಮೂಲೆಗಳ ನಕ್ಷತ್ರಗಳು ಇವೆ. ಮಧ್ಯದಿಂದ 
ಜೋಲಾಡುವ ಕರ್ಣಿಕೆ ಬಾಳೆಕಾಯಿಗಳ ಗೊಂಚಲಿನಂತಿದೆ. 

ನವರಂಗದ್ರಾರದಮೇಲೆ ತಾಂಡವೇಶ್ವರವಿದೆ, ದ್ವಾರಪಾಲಕರಿಲ್ಲ. 
ಮುಂದೆ ಕೊರೆಯಲು ಹಾಗೆಯೇ ಬಿಟ್ಟಿರುವರು. ಒಂಬತ್ತಂಕಣದ 
ನವರಂಗದ ಮಧ್ಯದಲ್ಲಿ ದೊಡ್ಡದಾದ ನಂದಿ ಇದೆ (ಇದನ್ನು ಮಂಡ್ಯದ 
ಟಾನ್‌ಹಾಲಿಗೆ ಸಾಗಿಸಿರುವರು). ನವರಂಗದ ಪಶ್ಚಿಮ ಭಾಗದಲ್ಲಿ 


೧೪೮೮ ಹೊಯ್ಸಳ ವಾಸ್ತುಶಿಲ್ಪ 


ಐದು ಗೂಡುಗಳಿವೆ. ಬಹುಶಃ ಪಂಚಾಯತನ ವಿಗ್ರಹಗಳಿದ್ದಿರಬಹುದು. 
ಗಣೇಶ ಕುಮಾರ ಸಪ್ತಮಾತೃ ಕೆಯರನ್ನು ಈಗ ಪೂರ್ವದಲ್ಲಿ ಕಟ್ಟಿರುವ 
ಗುಡಿಯಲ್ಲಿಟ್ಟಿರುವರು. Ki BRN ಹೊಯ್ಸಳ ಶಿಲ್ಪ 
ಚೆನ್ನಾಗಿದ್ದಿತೆಂದು ಇವುಗಳಿಂದ ಕಂಡುಬರುತ್ತದೆ. ನವರಂಗದ ನಾಲು 
ಕಂಬಗಳು ದಪ್ಪವಾಗಿ ಗುಂಡಾಗಿವೆ. ಮಧ್ಯದ ಭುವನೇಶ್ವರಿ ಮುಖ 
ಮಂಡಪದ ಭುವನೇಶ್ವರಿಯಂತೆಯೇ ಸುಂದರವಾಗಿದೆ. ಕೆಳಗಿನ ಸಾಲಿನಲಿ 
ಅಷ್ಟದಿಕ್ಟಾಲಕರಿರುವರು. 

ಸುಕನಾಸಿ ದ್ವಾರದಲ್ಲಿ ಬಲಗಡೆ ಮಾತ್ರ ಶೈವದ್ವಾರಪಾಲ ಇದೆ; 
ಎಡಗಡೆಯದು ಹೋಗಿದೆ. ಮೇಲ್ಬಾವಣಿಗಳಲ್ಲಿ ಒಂಬತ್ತು ಹೂವುಗಳಿವೆ. 
ಗರ್ಭಗೃಹದಲ್ಲಿ ಮೂರು ಗೂಡುಗಳಲ್ಲಿ ಪೀಠ ಮಾತ್ರ ಇದೆ. ಲಿಂಗವು 
ಅದೃಶ್ಯವಾಗಿದೆ. ಇದರ ಪೂರ್ವದಲ್ಲಿ ಭೈರವ ಗುಡಿ ಇದ್ದಿತು. ಈಚಿಗೆ 
ಭೈರವ ವಿಗ್ರಹ ಅದೃಶ್ಯವಾಗಿ ಚೇಳು ಇರುವ ಪೀಠ ಮಾತ್ರ ಉಳಿದಿದೆ. 

ಆಗ್ನೇಯದಲ್ಲಿರುವ ಮಹಾದ್ವಾರದಲ್ಲಿ ದುಂಡಾದ ಕಂಬಗಳಿವೆ. 
ಬಾ Res. ಳ ಕಾಲದ್ದಾ ಚ 

) ಮದಲ್ಲಿರುವ ಅನಂತಪದೆ, ನಾಭ ಗುಡಿ ಕಾಶೀವಿಶ್ಟೆ (ಶ್ವ ರ ಗುಡಿ 

ಸ. ಇದೆ. ದೊಡ್ಡ ಕಲ್ಲುಗಳ ತಳಪಾಯದ ಮೇಲೆ ಧನ 
ಶಿಲ್ಪಿಗಳು ಕಟ್ಟಿ ರುವರು. ಹಳೆಯ ಪ್ರಾಕಾರ ಜಗತಿಗಳು ಅಲ್ಲಲ್ಲಿ ನಭಭ 
ಬರುತ್ತವೆ. ಗೋಡೆಯ ಪೀಠಿಕೆಯಲ್ಲಿ ಐದು ಪಟ್ಟಿಕೆಗಳು ಮಾತ್ರ ಇವೆ. 
ಶಿಖರವು ಚೆನ್ನಾಗಿದ್ದರೂ ಅಲಂಕೃತವಾಗಿಲ್ಲ.. ಮುಖಮಂಡಪದ ಕತ್ತಿರ 
ದುಂಡಾದ ಕಂಬಗಳು, ಮೇಲ್ಬಾವಣೆಯ ಭಾಗಗಳು ಬಿದ್ದಿವೆ. 
ಕಟಾಂಜನದ ಕೆಲವು ಭಾಗಗಳನ್ನು ಹೊಸದಾಗಿ ಕಟ್ಟಿರುವ ಗುಡಿಯಲ್ಲಿ 
ಸೇರಿಸಿರುವರು. 

ನವರಂಗದ್ವಾರದ ಮೇಲೆ ನಿನ್ಯಾಸರೇಖೆಗಳು ಮಾತ್ರ ಇವೆ. 
ನವರಂಗದಲ್ಲಿ ಒಂಬತ್ತಂಕಣಗಳು, ದಪ್ಪವಾದ ಕಂಬಗಳು, ಎರಡು 
ಗೂಡುಗಳು ಇನೆ. ಬಹುಶಃ ಈಗ ಬಾಗಿಲ ಹತ್ತಿರ ಮುರಿದುಬಿದ್ದಿರುವ 
ವಿಷ್ಣು ವಿಗ್ರಹವು ಒಂದು ಗೂಡಿನಲ್ಲಿದ್ದಿತು. ಮಧ್ಯದ ಭುವನೇಶ್ವರಿಯಲ್ಲಿ 
ಛತ್ರಾಕಾರದ ನಕಾಶೆ ಇದೆ: ನವರಂಗದ ಆಗ್ನೇಯ ಮೂಲೆಯಲ್ಲಿ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೮೯ 


ಶಕ ೧೧೯೧(ಕ್ರಿ. ಶ. ೧೨೬೭) ನೆಯ ಮೂರನೆಯ ನರಸಿಂಹನ ಶಾಸನ 
ನಿದೆ. ಸುಕನಾಸಿ ದ್ವಾರವು ಚೆನ್ನಾಗಿ ಅಲಂಕೃತವಾಗಿದೆ. ಇದರ 
ದ್ವಾರಪಾಲಕರು ಹೊರಗೆ ಬಿದ್ದಿರುವರು. ಗರ್ಭಗೃಹ ದ್ವಾರದಮೇಲೆ 
ಲಕ್ಷ್ಮಿ ಇದೆ. ಒಳಗಿದ್ದ ವಿಗ್ರಹವನ್ನು ಈಗ ಪೂರ್ವದಲ್ಲಿ ಕಟ್ಟಿರುವ 
ಒಂದು ಗುಡಿಯಲ್ಲಿಟ್ಟ ರುವರು. ಸುಮಾರು ಆರು ಅಡಿ ಎತ್ತರವಿರುವ 
ಪದ್ಮನಾಭನು ಶಂಖ ಪದ್ಮ ಚಕ್ರ ಗಡೆಯನ್ನು ಹಿಡಿದಿರುವನು. ಪೀಠದಲ್ಲಿ 
ಗರುಡ, ಮೇಲಿನ ತೋರಣದಲ್ಲಿ ದಶಾವತಾರಗಳು ಇವೆ. ಇಲ್ಲಿನ ವಿಗ್ರಹೆ 
ಗಳಲ್ಲಿ ಪದ್ಮಾಸನದಲ್ಲಿ ಕುಳಿತಿರುವ ನಿಷ್ಣು(ಧನ್ವಂತರಿ?)ವನ್ನು ಹೊಸ 
ಗುಡಿಯಲ್ಲಿಡಲಾಗಿದೆ. 

೬೭. ಶಿವಗಂಗೆ: ನೆಲಮಂಗಲ ತಾಲ್ಲೂಕಿನಲ್ಲಿ ಇರುವ ಶಿವ 
ಗಂಗೆಯು ಗಂಗ ರಾಷ್ಟ್ರಕೂಟರ ಕಾಲದಿಂದ ಪ ಪ್ರಸಿದ್ಧ ವಾಗಿದ್ದಿ ತು. ವಿಷ್ಣು 
ವರ್ಧನನ ಕಾಲದಲ್ಲಿ ಇದು ಶೈವ ಮತ್ತು ಜೈನ ಕೇಂದ್ರವಾಗಿದ್ದಿ ತ್ವ 
ವಿಷ್ಣುವರ್ಧನನ ಪಿರಿಯರಸಿ ಪಟ್ಟ ಮಷನೇನಯಾದ ಶಾಂತಲೆಯು 

ಪ್ರಭಾಚಂದ್ರ ರ ಸನ್ನಿಧಿಯಲ್ಲಿ ಇಲ್ಲಿ ಸಲ್ಲೇಖನ. ವಿಧಿಯಿಂದ ಪ್ರಾಣವನ್ನು 
ತ್ಯಜಿಸಿದಳು. ವಿಷ್ಣುನರ್ಧನನ ಆಸ್ರದಂಡನಾಯಕನಾದ ಬಿಟ್ಟಿ(ವಿಷ್ಣು) 
ದಂಡನಾಥನು ಇಲ್ಲಿನ ಮಂಡಪಗಳನ್ನು ಕಟ್ಟಿ ಸಿದನೆಂದು ಶಾಸನಗಳು 
ಹೇಳುವುವು. ಆದರೆ ಈಗ ಹೊಯ್ಸಳ ಕುರುಹುಗಳು ಹೆಚ್ಚಾಗಿ ಕಾಣಿಸು 
ವುದಿಲ್ಲ. ವಿಜಯನಗರ ಮತ್ತು ಕೆಂಪೇಗೌಡರ ಕಾಲದ ಕಟ್ಟಡಗಳೇ 
ಹೆಚ್ಚಾಗಿವೆ. 

ಗಂಗಾಧರೇಶ್ವರ ದೇವಾಲಯದ ಪೂರ್ವ ಮಹಾದ್ರಾರದ ಕಣ 
ಶಿಲೆಯ ಸ್ತಂಭಗಳು ಹೊಯ್ಸಳ ಕಾಲದ್ದಾಗಿವೆ. ಈಗಿನ ನವರಂಗ 
ದಲ್ಲಿರುವ ಹಳೆಯ ಕಲ್ಯಾಣಮಂಡಪ ನಂದಿಮಂಡಪದ ಕಂಬಗಳು 
ಮೆರಗುಕೊಟ್ಟಿ ಕರಿಯ ಕಲ್ಲಿನ -ಹೊಯ್ಸಳ ಸ್ತಂಭಗಳಾಗಿವೆ. ನಂದಿ 
ಮಂಡಪದ ನಾಲ್ಕು ಸ್ತಂಭಗಳಮೇಲೆ ಇರುವ ಶಾಸನಗಳಿಂದ ಕ್ರೈ. ಶ, 
೧೧೯೬ರಲ್ಲಿ ಶಿವಗಂಗನಾಥನಿಗೆ ದಾನಕೊಟ್ಟಂತೆ ಕಂಡುಬರುತ್ತದೆ. 
ಗುಹೆಯ ಒಳೆಗಿನ ಶಾಲೆಯಲ್ಲಿರುವ ಒಂದೆರಡು ನಿಗ್ರಹೆಗಳು ಹೊಯ್ಸಳ 
ಕಾಲದ್ದಾಗಿವೆ. ಗರ್ಭಗುಡಿಯಲ್ಲಿರುವ ಸುಮಾರು ಮೂರು ಅಡಿ ಎತ್ತರದ 


೧೯೦ ಹೊಯ್ಸಳ ವಾಸ್ತುಶಿಲ್ಪ 


ಗಂಗಾಧರೇಶ್ವರ ಲಿಂಗ ಬಹುಶಃ ಗಂಗ ಅಥವಾ ಪಲ್ಲವರ ಕಾಲದ್ದೆಂದು 
ಹೇಳಬಹುದು ಎದುರಿಗಿರುವ ನಂದಿ ಹೊಯ್ಸ ಳ್ಳ ಕೆಲಸವಾಗಿದೆ. 
ಹೊನ್ನಾ ದೇವಿ ಮತ್ತು ಭೈರವೀ (ಕಾಮಾಕ್ಷಿ) ವಿಗ್ರಹಗಳೂ ಬಹುಶಃ 
ಹದಿನಾಲ್ಕನೆಯ ಶತಮಾನದ ಹೊಯ್ಸಳ ವಿಗ್ರಹಗಳು. ಬೆಟ್ಟದ 
ಮೇಲಿರುವ ಗಂಗೋತ್ಸತ್ತಿ ಸ್ತಂಭದ ಸುತ್ತಲೂ ಹೊಯ್ಸಳ ನರಸಿಂಹನ 
ಶಾಸನವಿದೆ. 

ಶಿವಗಂಗೆಯಲ್ಲಿರುವ ಶಾಂತೀಶ್ವರ ದೇವಾಲಯ ಬಹುಶಃ ಗಂಗ 
ನೊಳೆಂಬರ. ಕಾಲದ್ದಾಗಿದೆ. ಇದರ ಹೊರಗೋಡೆಗಳು ನಂದಿಯ 
ಅರುಣಾಚಲ Ar ಗೋಡೆಗಳೆಂತೆ ಅಲಂಕೃ ತವಾಗಿವೆ. ಮುಖ 
ಮಂಡಪ ಮತ್ತು ನವರಂಗದ ಕಂಬಗಳು RE ಮಾಡಿದ್ದ ರೂ 
ಹೊಯ್ಸಳ ಸ್ವಂಭಗಳಂತಿನೆ. ಲಿಂಗವು ವೃತ್ತಾಕಾರದ ಶಿರವನ್ನು ಹೊಂದಿ 
ಕರಿಯ ಕಲ್ಲಿನಿಂದ ಸುಮಾರು ಮೂರು ಅಡಿ ಎತ್ತರವಾಗಿ ಮಾಡಲಾಗಿದೆ. 
ವಿಷ್ಣುವರ್ಧನನ ರಾಣಿಯಾದ ಶಾಂತಲೆಯ ಹೆಸರಿನಲ್ಲಿ ಶಾಂತೀಶ್ವರ 
ಲಿಂಗವು ಸ್ಥಾನಿತವಾಗಿರಬಹುದು. 

೬೮, ಭದ್ರಾವತಿ: ಬೆಂಕಿಪುರನೆಂದು ಹೊಯ್ಸಳರ ಕಾಲದಿಂದಿದ್ದ 
ಭದ್ರಾವತಿಯು ಭದ್ರಾನದಿಯ ದಡದಲ್ಲಿದೆ. ಹಳೆ ಊರಿನ ಮಧ್ಯದಲ್ಲಿರುವ 
ಲಕ್ಷ್ಮೀನರಸಿಂಹ ದೇವಾಲಯದಲ್ಲಿ ನವರಂಗದ ತೊಲೆಯ ಮೇಲೆ 
ಹೊಯ್ಸಳ ಶಾಸನವಿದೆ. ಬಹುಶಃ ಹದಿಮೂರನೆಯ ಶತಾಬ್ದದ ಮಧ್ಯದಲ್ಲಿ 
ಈ ದೇವಾಲಯ ನಿರ್ಮಿತವಾಯಿತು. 

ತ್ರಿಕೂಟಾಚಲನಾದ ಈ ದೇವಾಲಯಕ್ಕೆ ಮೂರು ಗರ್ಭಗುಡಿಗಳು 
ನಕ್ಷತ್ರಾಕಾರ ಜಗತಿಯ ಮೇಲಿವೆ. ಜಗತಿಯ ಮೂಲೆಗಳಲ್ಲಿ ಆನೆಗಳಿವೆ. 
ಒಂದೆರಡು ಮಾತ್ರ ಕಾಣಿಸುತ್ತವೆ. ಗೋಡೆಯ ಪೀಠಿಕೆಯಲ್ಲಿ ಆರು 
ಪಟ್ಟಿ ಕೆಗಳಿವೆ. ಗೋಡೆಯನ್ನು ಮಧ್ಯದ ಬೋದಿಗೆಯಿಂದ ಎರಡು 
ಭಾಗ ಮಾಡಿರುವರು. ಮೇಲಿನ ಭಾಗದಲ್ಲಿ ಕಂಬಗಳು, ಗೋಪುರಗಳು 
ಇವೆ. ಕೆಳಗಿನ ಭಾಗದಲ್ಲಿ ಹೆದಿನೈದಂಗುಲ ಎತ್ತರದ ಸ ಸಾಮಾನ್ಯವಾದ 
ವಿಗ್ರಹಗಳಿವೆ. ಇವುಗಳಲ್ಲಿ ಮುಖ ್ಯವಾದುವು : 

ನವರಂಗದ ಆಗ್ನೇಯ ಗೋಡೆ--ಸ್ಥಾನಕ ವಿಷ್ಣು, ದಂಪತಿಗಳು, 
ಸೂರ್ಯ, ಪರಿಚಾರಿಕೆ, ನೃತ್ಯಮೋಹಿನಿ. 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೯೧ 


ಸಶ್ಚಿಮ ಗರ್ಭಗುಡಿ-ದಕ್ಷಿಣಮುಖ-ನೃತ್ಯಗಣೇಶ, ಮಹಿಷಮರ್ದಿನಿ, 
ನೃತ್ಯಸರಸ್ವತಿ, ಸ್ಥಾನಕ ಸರಸ್ವತಿ, ಭೈರವ, ಮಾಧವ, ವೇಣುಗೋಪಾಲ, 
ನೃತ್ಯಮೋಹಿಫಿ, ಕಾಳಿಂಗಮರ್ದನ, ಕೇಶವ, ವೇಣುಗೋಪಾಲ ' 
ಪ್ರಭೇದಗಳು, ಬೇಡಿತಿ, ಇತ್ಯಾದಿ ರೂಪಗಳಲ್ಲಿ ಮೋಹಿಸಿ, ಮಾಧವ, 
ಮನ್ಮಥ-ರತಿ, ಸೂರ್ಯ (ಶಿಲ್ಪಿ “ ಮಾಬ”), ಹರಿಹರ, ಮೋಹಿನಿ. 
ದಕ್ಷಿಣಾಮೂರ್ತಿ, ಗೋವಿಂದ, ಲಕ್ಷ್ಮೀನಾರಾಯಣ. 

ಉತ್ತರ ಮುಖ-ನೃತ್ಯ ಮೋಹಿನಿ, ಮೋಹಿನಿ-ಕಪಿ, ಕೋದಂಡ 
ರಾಮ, ಲಕ್ಷ್ಮಣ, ಹನುಮಂತ, ಕಾಳಿಂಗಮರ್ದನ, ಉಗ್ರನರಸಿಂಹ, 
ಕೇಶವ, ಹಲಾಯುಧ, ಮಾಧವ, ಗೋವರ್ಥನಧಾರಿ, ಜಲಂಧರ 
ಸಂಹಾರ, ಶಿವ. ನರ್ತಕರು: ನವನೀತಜೋರ ಕೃಷ್ಣ, ಮೋಹಿನಿಯ 
ಭಂಗಿಗಳು. 

ದಕ್ಷಿಣ ಗರ್ಭಗುಡಿ ಗೋಡೆ-ನೃತ್ಯದುರ್ಗ, ಯೋಗನಾರಾಯಣ, 
ನೃತ್ಯಮೋಹಿಸಿ, ಕೇಶವ, ವರದರಾಜ, ಮಾಮನ, ವೇಣುಗೋಪಾಲ, 
ಜನಾರ್ದನ, ಗೋವಿಂದ, ಪಾಂಡುರಂಗ (ಕಟಿಸಪ್ರದೇಶದ ಕೈಗಳಲ್ಲಿ 
ಹೂವು ಅಥವಾ ಚೀಲ ಹಿಡಿದಿರುವನು), ದಕ್ಷಿಣಾಮೂರ್ತಿ, ಕಾಳಿಂಗ 
ಮರ್ದನ, ಶಿವನು ಖಟ್ಟಾಂಗ ಹಿಡಿದು ನರ್ತಿಸುವುದು, ಕೇಶವ, ಪರಶು 
`ರಾಮ, ಸೂರ್ಯ, ಸ್ಥಾನಕ ವಿಷ್ಣು, ರತಿ ಮನ್ಮಥ, ಮಧುಸೂದನ, 
ಭೈರವ, ಗೋವಿಂದ, ನೃತ್ಯಮೋಹಿಸಿ, ನಿಲುವಂಗಿ ಹಾಕಿಕೊಂಡು ಕತ್ತಿ 
ಗುರಾಣಿ ಹಿಡಿದ ಪುರುಷ (ದಕ್ಷಿಣಾಮೂರ್ತಿ?), ವೇಣುಗೋಪಾಲ, 
ಗೋವರ್ಥನಧಾರೀ, ನವನೀತಜೋರ, ಕಾಳಿಂಗಮರ್ದನ. 
| ಬೋದಿಗೆಗಳು ಒಂಬತ್ತಂಗುಲ ಮಾತ್ರ ಮುಂದೆ ಚಾಚಿಕೊಂಡಿವೆ. 
ಕೈಪಿಡಿ ಗೋಡೆಯಮೇಲೆ ಸಣ್ಣ ಗೋಪುರಗಳಿವೆ... ಮೂರು ಗರ್ಭ 
ಗುಡಿಗಳ ಮೇಲೂ ಶಿಖರಗಳು ಸುಕನಾಸಿಗಳ ಮೇಲೆ ಜಾಚಿಕೊಂಡಿನೆ. 
ಶಿಖರಗಳ ಮೇಲ್ಬಾಗವನ್ನು ಈಜೆಗೆ ಬದಲಾಯಿಸಿರುವರು. 

ಒಂದಂಕಣದ ಮುಖಮಂಡಪದಲ್ಲಿರುವ ಎರಡು ಕಂಬಗಳು 
ಜಗತಿಗಳು ಕಟಾಂಜನಗಳಲ್ಲಿ ಅಲಂಕಾರಗಳಿಲ್ಲ. ಮೇಲ್ಭಾವಣಿಯಲ್ಲಿ 
ಪದ್ದವಿವೆ. ನವರಂಗಕ್ಕೆ ಒಂದಂಕಣದ ಸುಕನಾಸಿಯನ್ನು ಸೇರಿಸಿರು 


೬ 


೧೯೨ ಹೊಯ್ಸಳ ವಾಸ್ತುಶಿಲ್ಪ 


ವರು. ನವರಂಗದಲ್ಲಿ ಒಂಬತ್ತಂಕಣಗಳಿವೆ. ನಾಲ್ಕು ಕಂಬಗಳು 
ದುಂಡಾಗಿವೆ. ಪಶ್ಚಿಮ ಗೋಡೆಯಲ್ಲಿರುವ ಎರಡು ಗೂಡುಗಳಲ್ಲಿ 
ಸುಂದರವಾದ ಗಣೇಶ ಸರಸ್ವತಿ ವಿಗ್ರಹಗಳಿವೆ. (ವಿಷ್ಣುಪಂಚಾಯತನ). 
ಮೇಲ್ಬಾನಣಿಯ ಮಧ್ಯಭಾಗವನ್ನು ತೆರೆದು ಈಚೆಗೆ ಕಿಟಕಿಯನ್ನು 
ಇಟ್ಟಿ ರುವರು. 

ದಕ್ಷಿಣ ಸುಕನಾಸಿಯ ದ್ವಾರದಲ್ಲಿ ಜಾಲಂದ್ರಗಳಿವೆ. ದಕ್ಷಿಣ ಗರ್ಭ 
ಗುಡಿಯಲ್ಲಿ ಗರುಡಪೀಠದಮೇಲೆ ಐದಡಿ ಎತ್ತರದ ವೇಣುಗೋಪಾಲ 
ವಿಗ್ರಹ ಸುಂದರವಾಗಿದೆ (ಬಲಗೈಯ ಮುಂಬೆರಳು ಮುರಿದುಹೋಗಿದೆ). 
ಉತ್ತರ ಗರ್ಭಗುಡಿಯಲ್ಲಿ ಗರುಡಪೀಠದಮೇಲೆ ಐದೂವರೆ ಎತ್ತರದ 
ಸ್ವಾನಕ ಪುರುಷೋತ್ತಮ ವಿಗ್ರಹವಿದೆ. ನಾಲ್ಕು ಸ್ಳುಗಳಲ್ಲಿ ಚಕ್ರ "ಪದ್ಮ 
ಶಂಖ ಗದೆಗಳಿವೆ. ತೋರಣದಲ್ಲಿ ದಶಾವತಾರಗಳಿವೆ. ಪಶ್ಚಿಮ ಭು 
ಗುಡಿಯ ಸುಕನಾಸಿ ದ್ರಾ ರದಲ್ಲಿ ದ್ವಾರಪಾಲಕ ಜಾಲಂದ್ರಗಳಿವೆ. 
ದ್ವಾರದಮೇಲೆ ಲಕ್ಷ್ಮೀ ನರಸಿಂಹ. ವಿಗ್ರಹವಿದೆ. 'ಮೇಲ್ಭ್ಚಾವಣಿಯಲ್ಲಿ 
ಗತೆ "'ಗರ್ಜಗುಡಿಯಲ್ಲಿ ಸುಖಾಸನದಲ್ಲಿ ಕುಳಿತ ನರಸಿಂಹ 
ಎಡತೊದೆಯಮೇಲೆ ಕುಳಿತ ' ಲಕಿ ಕ್ಸ್ಮೀ ವಿಗ್ರಹಗಳೂ ತೋರಣದಲ್ಲಿ 
ದಶಾವತಾರಗಳೂ ಇವೆ. 

೬೯. ಅಮೃತಪುರ: ತರೀಕೆರೆ ತಾಲ್ಲೂಕಿನಲ್ಲಿರುವ ಅಮೃತಪುರದ 

' ಅಮೃತೇಶ್ವರ ದೇವಾಲಯದಲ್ಲಿ ಸುಮಾರು ಹತ್ತು ಶಾಸನಗಳಿವೆ. 
ಆಗ್ಫೇಯದಲ್ಲಿರುವ ಶಾಸನವನ್ನು ಕವಿಚಕ್ರವರ್ತಿ ಜನ್ನನು ರಚಿಸಿದನು 
(ಬಸ್ರಾಳು ಶಾಸನ ನೋಡಿ). ಇಮ್ಮಡಿ ವೀರಬಲ್ಲಾಳನ ದಂಡನಾಯಕ 
ನಾದ ಅಮಿತಯ್ಯ (ಅಮೃತೇಶ್ವರ) ಕ್ರಿ. ಶ. ೧೧೯೬ರಲ್ಲಿ ಅಮೃತೇಶ್ವರ 
ಲಿಂಗದ ಪ್ರತಿಷ್ಠೆ ಮಾಡಿದನು. ಕ್ರಿ. ಶ ೧೨೦೬ ಮತ್ತು ೧೨೧೦ರಲ್ಲಿ 
ದಾನಗಳನ್ನು ಕೊಟ್ಟಿ ರುವರು. ಅನಂತರ ವಿಜಯನಗರದ ರಾಜರು 
೧೫೪೭ರಲ್ಲಿ ದಾನವ ಸಾ. 

ಮುಖಮಂಡಪ ಬಹುಶಃ ೧೨೦೬ರಲ್ಲಿ BR ಹೊರ 
ಭಾಗದ ಪೀಠಿಕೆಯಲ್ಲಿ ಸುಮಾರು ನೂರು "ದೊಡ್ಡ ಮತ್ತು ಸಣ್ಣ ಶಿಖರ 
ಗಳು ಬಹಳ ಚೆನ್ನಾಗಿ ಕೊರೆಯಲಾಗಿವೆ. . ಈ ಶಿಖರಗಳ ರಚನೆ ಎರಡು 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೯೩ 


ರೀತಿಗಳ ಸಮನ್ವ ಯವಾಗಿದೆ. ಶಿಖರಗಳ ಮಧ್ಯ ದಲ್ಲಿ ಸಿಂಹಗಳು, ಆನೆ 
ಗಳು ಇವೆ. ಈ ನ ಖರಗಳಮೇಲೆ ಮಂಡಪದ ಸುತ ಲೂ ಕಟಾಂಜನವಿದೆ. 
ಇದರ ಮೇಲ್ಭಾಗದಲ್ಲಿ ಲತೆಗಳು, ಕೆಳಭಾಗದಲ್ಲಿ ಸುರಳಿಗಳು ಇವೆ. ಮಧ್ಯ 
ದಲ್ಲಿ ಹೊವು ಹಣ್ಣು ನವಿಲು ಹಂಸ ಕಪಿ ರತಿಬಂಧಗಳಿವೆ. Le 
ಫಲಕಗಳಲ್ಲಿ ಖುಷಿ ರಾಕ್ಷಸ ಕನಿ ರತಿಬಂಧಗಳ್ಳು ದೊಡ್ಡ ಫಲಕಗಳಲ್ಲಿ 
ಪೌರಾಣಿಕ ಕಥೆಗಳು ಚಿತ್ರಿತವಾಗಿವೆ. ಈ ವಿಗ್ರಹಗಳು ಬೇಲೂರು 
ಹಳೆಯಬೀಡು ಸೋಮನಾಥಪುರ ವಿಗ್ರಹಗಳಿಗಿಂತ ಸುಂದರವಾಗಿವೆ 
ಯೆಂದು ಹೇಳಬಹುದು. ದಕ್ಷಿಣ ಕಟಾಂಜನದಲ್ಲಿ ಪಶ್ಚಿಮದಿಂದ 
ಪೂರ್ವಕ್ಕೆ ರಾಮಾಯಣ, ಉತ್ತರ ಕಟಾಂಜನದಲ್ಲಿ ಭಾಗವತ, ಮಹಾ 
ಭಾರತ ಕಥೆಗಳಿವೆ. 

ದಕ್ಷಿಣ ಕಟಾಂಜನ ನವರಂಗದ ಗೋಡೆಯಿಂದ ಪೂರ್ವಕ್ಕೆ 
ರಾಮಾಯಣ: ದೇವತೆಗಳು ಖುಹಿಗಳು ಅನಂತಶಾಯಿಯನ್ನು ಬೇಡಿ 
ಕೊಳ್ಳು ಪುದು, ದಶರಥನ ಪುತ ಶ್ರಕಾಮೇಷ್ಟಿ, ದಶರಥನ ಓಲಗ, ಮೂವರು 
ಹ ನಾಲ್ವ ರು ಮಕ್ಕಳು ; ವಿಶ್ವಾಮಿತ್ರನು ರಾಮಲಕ್ಷ್ಮಣರನ್ನು 
ಕಳುಹಿಸಲು ನೋ ವಿಶ್ರಾಮಿತ್ರನೊಡನೆ ರಾನುಲಕ್ಷ್ಮಣರು 
ಹೊರಡುವುದು, ತಾಟಕಿವಧೆ, ಮಾರೀಚ-ಸುಬಾಹು ಪರಾಜಯ, ಜನಕನ 
ಆಸ್ಥಾನ, ಶಿನಧನುರ್ಭಂಗ, ಪರಶುರಾಮ ಗರ್ವಭಂಗ, ಹಿಂತಿರುಗುವುದು, 
ರಾಮಲಕ್ಷ್ಮಣ ಸೀತೆಯರ ವನವಾಸ, ನಿರ್ಗಮನ, ಭರತ ರಾಮ, 
ಶೂರ್ಪನಖಾ ನಾಸಿಕಾಛೇದ, ಸೀತೆ ಸುವರ್ಣಮೃಗವನ್ನು ನೋಡುವುದು, 
ರಾಮನು ಸುವರ್ಣಮೃಗವನ್ನು ಸಂಹರಿಸುವುದು, ಸೀತಾಪಹರಣ, 
ಜಟಾಯು ರಾವಣಯುದ್ಧ, 53 AN ಹನುಮಂತ-ಸುಗ್ರೀವರು 
ರಾಮನನ್ನು ಕಾಣುವುದು, ವಾನರರೊಡನೆ ಒಪ್ಪಂದ, ಸಪ್ತತಾಳಭೇದನ, 
ವಾಲಿ ಸಂಹಾರ, ಸುಗ್ರೀವ ಪಟ್ಟಾಭಿಷೇಕ, ರಾಮ-ಹೆನುಮಂತ, ಸೇತು 
ಬಂಧ, ವಿಭೀಷಣ ಶರಣಾಗತಿ, ಅಶೋಕವನದಲ್ಲಿ ಸೀತೆ ಹನುಮಂತನು 
ರಾವಣನ ದರ್ಬಾರಿನಲ್ಲಿ ಲಕ್ಷ -ಇಂದ್ರಜಿತ್‌, ಇಂದ್ರಜಿತ್‌-ಗಜ 
ಧ್ವಜ, ಇಂದ್ರಜಿದ್ರಥೆ. 

ದಕ್ಷಿಣ ದ್ವಾರ--ರಾವಣನು ಸೀತೆಯನ್ನೆ ದುರಿಸುವುದು, ಸೀತೆಯ 

13 


೧೯೪ ಹೊಯ್ಸಳ ವಾಸ್ತುಶಿಲ್ಪ 


ನಿರಾಕರಣೆ, ಸೀತೆಗೆ ಕೃತಕಶಿರಗಳನ್ನು ತೋರಿಸುವುದು, ಹನುಮಂತ- 
ರಾವಣ, ರಾವಣನ ಅನುಚರರು--ಶುನಕ ಮುಂತಾದವರ ಹೆಸರು 
ಗಳನ್ನು ಕೆಳಗೆ ಬರೆದಿರುವರು. ಹನುಮಂತ ನಳರು ಜಂಬುಮಾಲಿ 
ಮುಂತಾದ ರಾಕ್ಷಸರನ್ನು ಕೊಲ್ಲುವುದು, ರಾಮನು ರಾಕ್ಷಸನಾಯಕರನ್ನು 
ಕೊಲ್ಲುವುದು (ಒಬ್ಬನಿಗೆ ವ್ಯಾಘ್ರಮುಖವಿದೆ), ಆನೆಗಳು ತುತ್ತೂರಿಗಳು 
ಕುಂಭಕರ್ಣನನ್ನು ಎಬ್ಬಿಸುವುದು, ಕುಂಭಕರ್ಣನು ಯುದ್ಧ ಕೈ ಹೊರಡು 
ವುದು, ಕನಿಗಳ ಸಂಹಾರ, ಸುಗ್ರೀವನು ಕುಂಭಕರ್ಣನ ಮೇಲೆ ಬೀಳು 
ವುದು, ರಾಮನು (?) ಕುಂಭಕರ್ಣನನ್ನು ಕೊಲ್ಲುವುದು, ರಾವಣನ 
ಮಾರಣ ಯಜ್ಞವನ್ನು ಕಪಿಗಳು ಕೆಡಿಸುವುದು, ರಾಕ್ಷಸ ಸಪ್ರೀಯರನ್ನು 
ವಾನರರು ಹಿಂಸಿಸುವುದು, ಹನುಮಂತ-ರಾವಣ ಯುದ್ಧ, ರಾಮ-- 
ರಾವಣ ಯುದ್ಧ, ರಾವಣವಥೆ, ರಾಮಸೀತೆಯರ ಸಮಾಗಮ್ಮ ರಾಮನ 
_ ಓಲಗ, 

ಪೂರ್ವ ದ್ವಾರ-ಉತ್ತರ ಕಟಾಂಜನ. ನವರಂಗದ ಗೋಡೆಯಿಂದ 
ಪೂರ್ವಕ್ಕೆ ಭಾಗವತ ಕಥೆ | 

ಕಂಸನ ಓಲಗ, ದೇವಕಿಯ ಪ್ರಸೂತಿ, ವಸುದೇವನು ಕತ್ತೆಗೆ 
ನಮಸ್ಕರಿಸುವುದು (ಕೃಷ್ಣನ ಜನನವನ್ನು ತಿಳಿಸಬೇಡವೆಂದು?), 
ದುರ್ಗೆಯು ಕಂಸನಿಂದ ತಪ್ಪಿಸಿಕೊಳ್ಳುವುದು, ವಸುದೇವನು ಯಮುಕೆ 
ಯನ್ನು ದಾಟುವುದು, ಗೋಪರು ಕೃಷ್ಣನನ್ನು ಸ್ವಾಗತಿಸುವುದು, 
ಯಶೋದೆ-ಕೃಷ್ಣ, ತೊಟ್ಟಿಲಿನಲ್ಲಿ ಕೃಷ್ಣ, ಶಕಟಾಸುರ ಭಂಜನ, ಪೂತನೀ 
ಸಂಹಾರ, ಯಶೋದೆ ಕೃಷ್ಣನನ್ನು ಬೈಯುವುದು, ಬಕಾಸುರ ಸಂಹಾರ, 
ಧೇನುಕ, ಕುಕ್ಟುಟ(?) ಸಂಹಾರ, ಯಮಳಾರ್ಜುನ, ಯಶೋದೆ-ಕೃಷ್ಣ, 
ನವನೀತಚಜೋರ, ತೂಗುಹಾಕಿದ ಮಡಕೆಗಳಿಂದ ಬೆಣ್ಣೆ ಕದಿಯುವುದು, 
ಕಾಳಿಂಗಮರ್ದನ, ವೇಣುಗೋಪಾಲ, ಗೋವರ್ಧನಧಾರಿ, ವೃಷಭ, 
ಅಶ್ವಗಳನ್ನು ಕೊಲ್ಲುವುದು, ಅಕ್ರೂರನು ಕೃನ್ಣಬಲರಾಮರನ್ನು ಕರೆದು 
ಕೊಂಡು ಹೋಗುವುದು, ಆರು ಫಲಕಗಳಲ್ಲಿ ಚಿತ್ರಗಳನ್ನು ಬಿಡಿಸಿಲ್ಲ, 
ಕಂಸ ವಧೆ. 


ಉತ್ತರ ದ್ವಾರ-ಮಹಾಭಾರತ: ಕುಂತೀ`ಪಾಂಡವರು ಭೀಷ್ಮನನ್ನು 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೯೫ 


ಮರೆಹೋಗುವುದು, ಭೀಷ್ಮನು ಕೌರವರನ್ನು ಬೈಯುವುದು, ಸಂಚ 
ಪಾಂಡವರು. ಭೀಮನು ಮರದಿಂದ ಕೌರವರನ್ನು ಉರುಳಿಸುವುದು, 
ದ್ರೋಣಾರ್ಜುನರು ದ್ರುಪದನನ್ನು ಭಂಗಿಸುವುದು, ವಿರೋಚನನು 
ಪಾಂಡವರನ್ನು ಮೋಸಗೊಳಿಸುವುದು, ಲಾಕ್ಷಾಗೃಹ ದಹನ, ಭೀಮನು 
ಪಾಂಡವರನ್ನು ರಕ್ಷಿಸುವುದು, ಹಿಡಿಂಬ ವಧ, ಬಕಾಸುರ ವಧ, ದ್ರುಪದನು 
ಯಜ್ಞ ಕುಂಡದಿಂದ ಧೃಷ್ಟದ್ಯುಮ್ನ ದ್ರೌಸದಿಯರನ್ನು ಪಡೆಯುವುದು, 
ಮತ್ಸ್ಯಯಂತ್ರಭೇದನ, ದ್ರೌಸದೀ ಸ್ವಯಂವರ, ಪಾಂಡವರು ಇತರ. 
ರಾಜರನ್ನು ಓಡಿಸುವುದು, ಕೃಷ್ಣಾರ್ಜುನರು ಅಗ್ನಿಗೆ ವರಕೊಡುವುದು, 
ಖಾಂಡವ ದಹನ, ಇಂದ್ರನ ಪರಾಜಯ, ರಾಜಸೂಯಯಾಗ್ಯ ಶಿಶುಪಾಲ 
ವಧ, ಪಾಂಡವರು-ಕೃಷ್ಣ (?) ಚದುರಂಗವಾಡುವುದು,, ದ್ರೌಪದೀ 
ವಸ್ತ್ರಾಪಹರಣ, ಪಾಂಡವರು ವನವಾಸಕ್ಕೆ ಹೋಗುವಾಗ ರಾಕ್ಷಸನನ್ನು(?) 
ಎದುರಿಸುವುದು, ಇಂದ್ರಕೀಲದಲ್ಲಿ ಅರ್ಜುನನ ತಪಸ್ಸು, ಅರ್ಜುನನು 
ವರಾಹವನ್ನು ಕೊಂದು ಶಿವನನ್ನು ಸೋಲಿಸುವುದು, ಶಿವನು ಅರ್ಜುನನಿಗೆ 
ಪಾಶುಪತಬಾಣವನ್ನು ಕೊಡುವುದು. ಮುಖ್ಯ ಗುಡಿಯ ಗೋಪುರದಲ್ಲಿ 
ಏಳು ಸಾಲು ಕೇರ್ತಿಮುಖಗಳು ಒಂದರಮೇಲೊಂದು ಪಶ್ಚಿಮ ದಕ್ಷಿಣ 
ಉತ್ತರಗಳಲ್ಲಿವೆ. ಇವುಗಳಲ್ಲಿ ಹದಿನೆಂಟು ರುದ್ರರು ಆಸೀನರಾಗಿರುವರು. 
ಪಶ್ಚಿಮದ ಕಲ್ಲಿನ ಕಳಶ ಹೋಗಿ ಈಗ ಲೋಹದ ಕಳಶನಿದೆ. ಸುಕನಾಸಿಯ 
ಮೇಲೆ ಬಂದಿರುವ ಭಾಗದ ಎರಡು ಪಕ್ಕಗಳಲ್ಲೂ ಬ್ರಹ್ಮ ವಿಷ್ಣು, ಮೇಲೆ 
ಸಳ-ಸಿಂಹ, ಮುಂಭಾಗದಲ್ಲಿ ಕೀರ್ತಿಮುಖ, ಗಜಾಸುರಮರ್ದನ ವಿಗ್ರಹ 
ಗಳಿವೆ. ಗಜಾಸುರ ಸಂಹಾರ, - ಶಿವನು ನೃತ್ಯಮಾಡುತ್ತಿರುವನು. 
ಹದಿನಾರು ಕೈಗಳಲ್ಲಿ ಹತ್ತು .ಮುರಿದುಹೋಗಿವೆ. ಹತ್ತಿರ ನಂದಿ ನೃತ್ಯ 
ಗಣೇಶ, ಕಿನ್ನರ ಭೇತಾಳ, ಬಲಗಡೆ ವೀಣೆಯನ್ನು ಬಾರಿಸುತ್ತಿರುವ 
ಬ್ರಹ್ಮ, ಎಡಗಡೆ ಕೊಳಲೂದುತ್ತಿರುವ ವಿಷ್ಣು ಇರುವರು. ತೋರಣದಲ್ಲಿ 
ಅಸ್ಪದಿಕ್ಸಾಲಕರು ಇರುವರು. ಇವುಗಳ ಮುಂದೆ ನವರಂಗದ ಮೇಲ್ಭಾ 
ವಣಿ ಉಬ್ಬಿಕೊಂಡಿದೆ. ಇದರಲ್ಲಿ ಹಿಂಡಿ ಒಂಬತ್ತು ಕಂಬಗಳ ಶಾಲೆ 
ಇದ್ದಿತೆಂದು ಹೇಳಲಾಗಿದೆ. 

ನವರಂಗದಲ್ಲಿ ಮೂವತ್ತು ಅಂಕಣಗಳೂ ಮೇಲ್ಭ್ಬಾನಣಿಗಳೂ ಇವೆ, 


೧೯೬ ಹೊಯ್ಸಳ ವಾಸ್ತುಶಿಲ್ಪ 


ಒಂದೊಂದು ಭುವನೇಶ್ವರಿಯಲ್ಲೂ ಬೇರೆ ಬೇಕೆ ರೀತಿಯ ನಿನ್ಯಾಸವಿದೆ. 
ಕೆಲವು ವಿನ್ಯಾಸಗಳು ಚಾಳುಕ್ಯ ದೇವಾಲಯಗಳಲ್ಲಿ ಮಾತ್ರ ಕಂಡು 
ಬರುತ್ತವೆ. , ಮಧ್ಯ ಭುವನೇಶ್ವರಿಯಲ್ಲಿ ನೃತ್ಯಗಣೇಶ ಶಿವ ಕುಮಾರ 
ವೇಣುಗೋಪಾಲ ಬ್ರಹ್ಮ ಇತ್ಯಾದಿ ವಿಗ್ರಹಗಳ ಸಾಲು, ಅದರಮೇಲೆ 
ಅಷ್ಟದಿಕ್ಸಾಲಕರು ಪರಿವಾರಗಳು ಇವೆ. 

ದಕ್ಷಿಣ ಮತ್ತು ಪೂರ್ವದ ಮುಖಮಂಡಪಗಳು ಇದೇ ರೀತಿ 
ಯಲ್ಲಿವೆ. ಉತ್ತರ ಗೋಡೆಯಲ್ಲಿ ಮುಖಮಂಡಪವಿಲ್ಲ. ಬಹುಶಃ ದಕ್ಷಿಣ 
ಮುಖಮಂಡಪದ ಮೂಲಕ ಬಲಗಡೆ ಇರುವ ಅಂಗಳದ ದೇವೀಗುಡಿಗೆ 
ಹೋಗುವಂತೆ ದ್ವಾರವಿದ್ದಿತು. 

೭೦. ಕುಬಟೂರು : ಶಿರಾಳಕೊಪ್ಪಕ್ಕೆ ಉತ್ತರ ಆರು ಮೈಲಿ 
ದೂರದಲ್ಲಿರುವ ಆನವಟ್ಟಿ ಚಂದ್ರಹಾಸನ ಆನೆಗಳ ಹೆಟ್ಟಿ (ಲಾಯ) 
ಯಾಗಿದ್ದಿತೆಂದು ಹೇಳಲಾಗಿದೆ. ಇದಕ್ಕೆ ಅರ್ಧ ಮೈಲಿ ಉತ್ತರದಲ್ಲಿ 
ಚಂದ್ರಹಾಸನ ರಾಜಧಾನಿಯಾದ ಕುಂತಳನಗರ ಅಥವಾ ಕುಬಟೂರು 
ಇದೆ. ಇದರ ಪೂರ್ವದಲ್ಲಿರುವ ಕೈಟಭೇಶ್ವರ ದೇವಾಲಯವನ್ನು 
ವಿನಯಾದಿತ್ಯನ ಶಾಸನದಲ್ಲಿ ಕೋಟೀಶ್ವರ ಎಂದು ಕರೆಯಲಾಗಿದೆ. 
ವಿನಯಾದಿತ್ಯನು ಪಶ್ಚಿಮ ಚಾಳುಕ್ಯರ ಸಾಮಂತನಾಗಿದ್ದುದರಿಂದ 
ಚಾಳುಕ್ಯ ಲಕ್ಷಣಗಳೇ ಕಂಡುಬರುತ್ತವೆ. ಇದನ್ನು ಬೇಲೂರು ದೇವಾ 
ಲಯಕ್ಕೆ ಹೋಲಿಸಿದರೆ ನಿಷ್ಣುವರ್ಧನನು ಚಾಳುಕ್ಯ ಶಿಲ್ಪವನ್ನು ಎಷ್ಟು 
ಮಟ್ಟಿಗೆ ಅನುಸರಿಸಿ ಉತ್ತಮಪಡಿಸಿದನೆಂದು ತಿಳಿಯಬಹುದು. ಕ್ರಿ. ಶ. 
೧೧೮೦ರಲ್ಲಿ ಈ ದೇವಾಲಯವನ್ನು ಜೀರ್ಣೋದ್ಧಾರಮಾಡಿ ಚಿನ್ನದ 
ಕಳಶವಿಟ್ಟಂತೆ ಒಂದು ಶಾಸನ ಹೇಳುತ್ತದೆ. ಅದಕೆ ಹಳೆಯ ಗುಡಿಗೆ 
ಹೆಚ್ಚು ಮಾರ್ಪಾಟುಮಾಡಿಲ್ಲ. ಇದನ್ನು ಸುಮಾರು ೧೧೦೦ರಲ್ಲಿ ಕಟ್ಟಿರ 
ಬಹುದು. 

ದೇವಾಲಯದ ಜಗತಿಯು ಕಾಣಿಸುವುದಿಲ್ಲ. ಪಶ್ಚಿಮ ಗೋಡೆಯ 
ಪೀಠೆದಲ್ಲಿ ಐದು ಸಟ್ಟಿಕೆಗಳಿವೆ. ನಾಲ್ಬನೆಯದರಲ್ಲಿ ಮಾತ್ರ ಅಲಂಕಾರವಿದೆ. 
ಗೋಡೆಯ ಮೇಲೆ ಕಂಬಗಳೂ ಶಿಖರಗಳೂ ಇವೆ. ಗರ್ಭಗೃಹದ ಗೋಡೆ 
ಯಲ್ಲಿ ದಕ್ಷಿಣ ಪಶ್ಚಿಮ ಉತ್ತರ ದಿಕ್ಕುಗಳಲ್ಲಿ ಗೋಪುರಗಳಿರುವ ಗೂಡು 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೧೯೭ 


ಗಳಿವೆ. ಪಶ್ಚಿಮದ ಮೇಲ್ಚಾವಣಿ ಬೋದಿಗೆ ಹದಿನೈದಂಗುಲ ವಿಸ್ತಾರ 
ವಾಗಿ ಬಗ್ಗಿದೆ. ವಿಮಾನದಲ್ಲಿ ನಾಲ್ಪು ಸಾಲು ಗೋಪುರಗಳೂ ಮೇಲೆ 
ಶಿಖರವೂ ಇನೆ. ಸುಕನಾಸಿಯ ಮೇಲೆ ವಿಮಾನವು ಚಾಚಿಕೊಂಡಿದೆ. 
ಗಾರೆಯ ನಂದಿಗಳನ್ನು ಕಲ್ಲಿನ ಶಿಖರದಲ್ಲಿಟ್ಟರುವರು. ಕಲ್ಲಿನ ಕಳಶಕ್ಕೆ 
ಬದಲು ಗಾರೆ ಮತ್ತು ಲೋಹದ ಕಳೆಶವನ್ನಿಡಲಾಗಿದೆ. 
ಶಿಖರದಲ್ಲಿ ಮಹಿಷಮರ್ದಿನಿ, ಭೈರವ, (ಐದು ತಲೆಗಳಲ್ಲಿ) ಮೂರು 
ತಲೆಯ ಯೋಗಾಸನದಲ್ಲಿರುವ ದಶಭುಜ ಮಹೇಶ್ವರ ವಿಗ್ರಹಗಳಿವೆ. 
ಮಹೇಶ್ವರ ವಿಗ್ರಹವು ಬೇಲೂರಿನ ದಕ್ಷಿಣ ಗೂಡು ಪಶ್ಚಿಮ ಮುಖದಲ್ಲಿ 
ರುವ ತಾಂಡನೇಶ್ತರದಂತೆಯೇ ಇದೆ. 
ಮಂಡಪದ ಪೀಠಿಕೆಯಲ್ಲಿ ಹೂವುಗಳು, ಅವುಗಳಮೇಲೆ ಸ್ತಂಭ 
ಗೋಪುರಗಳು, ಗೋಪುರಗಳ ಮಧ್ಯದಲ್ಲಿ ಸಿಂಹಮುಖಗಳು ಲತೆಗಳು 
ವೆ. ಈ ಗೋಪುರಗಳ ಮೇಲಿನ ಕಟಾಂಜನ ಬಾಗಿಕೊಂಡು ಪುಷ್ಪ 
ಗಳಿಂದ ಅಲಂಕೃತವಾಗಿದೆ. ಅಂಚಿನಲ್ಲಿರುವ ಸುರಳಿಯಲ್ಲಿ ಸಣ್ಣ 
ವಿಗ್ರಹಗಳಿವೆ. ಒಳಕ್ಕೆ ಐದು ದ್ವಾರಗಳಿವೆ. ಉತ್ತರ ದಕ್ಷಿಣ ಪೂರ್ವಗಳಲ್ಲದೆ 
ಈಗ ಮಣ್ಣುಗೋಡೆಯಿಂದ ಮುಚ್ಚಿರುವ ಪಶ್ಚಿಮ ಕೊನೆಯಲ್ಲಿ ಎರಡು 
ದ್ವಾರಗಳಿದ್ದವು. ದಕ್ಷಿಣ ಮತ್ತು ಉತ್ತರ ದ್ವಾರಗಳಲ್ಲಿ ಬಹುಶಃ ಆನೆ 
ಗಳಿದ್ದವು. ಮಂಡಪವು ಎಲ್ಲ ಕಡೆಗಳಲ್ಲೂ ತೆರೆದಿದ್ದಿತು. ಪಶ್ಚಿಮದಲ್ಲಿ 
ಮಣ್ಣಿನ ಗೋಡೆ ಹಾಕಿ ಸಣ್ಣ ನನರಂಗ ಮಾಡಿರುವರು. ಇದರ ಪಶ್ಚಿಮ 
ಭಾಗದಲ್ಲಿ ನಾಲ್ಕು ಶಿಖರಗಳುಳ್ಳ ಗೂಡುಗಳೂ, ಉತ್ತರ ಗೋಡೆಯಲ್ಲಿ 
ಒಂದು ಗೂಡೂ ಇವೆ. ಇಲ್ಲಿದ್ದ ವಿಗ್ರಹಗಳು ಹೋಗಿ ಈಗ ಸಪ್ತ 
ಮಾತೃಕಾ, ಗಣೇಶ, ಮಹಿಷಮರ್ದಿನಿ (ಕೆಲವು ಭಾಗಗಳು ಮಂಡಪದ 
ಆಗ್ಫೇಯದಲ್ಲಿವೆ), ನಾರಾಯಣ, ಸೂರ್ಯ (?) ವಿಗ್ರಹಗಳಿವೆ. 
ಮಂಡಪದ ಕಂಬಗಳು ದುಂಡಾಗಿ ಹನ್ನೊಂದಡಿ ಎತ್ತರನಿರುವುವು. ಪಕ್ಕ 
ಗಳಲ್ಲಿ ಕಲ್ಲಿನ ಜಗತಿಗಳೂ ಹದಿನಾರು ಕೋಣದ ಸಣ್ಣ ಸ್ತಂಭಗಳೂ ಇವೆ. 
ಮಂಡಪದ ಮೇಲ್ಬಾವಣಿಗಳಲ್ಲಿ ಕಮಲಗಳಿವೆ. ಮಧ್ಯದ ಭುವನೇಶ್ವರಿ 
ಯಲ್ಲಿ ಮೂಲೆಕಲ್ಲುಗಳ ಮೇಲೆ ಲತೆಗಳು, ನರ್ತಕರು, ಅಷ್ಟದಿಕ್ಪಾಲಕರು, 
ಈ ಸಾಲಿನಮೇಲೆ ನಾಲ್ಕು ಸಾಲುಗಳಲ್ಲಿ ಯೋಗಿ ಸಿದ್ಧ ಮುಂತಾದವರೂ 


೧೯೮ ಹೊಯ್ಸಳ ವಾಸ್ತುಶಿಲ್ಪ 


ಮಧ್ಯದಿಂದ ತೂಗಾಡುವ ಮೂರು ಸಾಲು ದಳಗಳುಳ್ಳ ಕಮಲವೂ ಇವೆ. 
ಮಂಡಪದ ಮೇಲ್ಬ್ರಾವಣಿಯ ಬೋದಿಗೆ ತೊಲೆಗಳಿಗಿಂತ ನಾಲ್ಕಡಿ 
ಮುಂದಕ್ಕೆ ಚಾಚಿಕೊಂಡಿದೆ. ಇದರ ಕೆಳಭಾಗದಲ್ಲಿ ಮರಗೆಲಸದಂತೆ 
ತೊಲೆಗಳನ್ನೂ ಹೂವುಗಳನ್ನೂ ಕೆತ್ತಲಾಗಿದೆ. 

ಮೇಲಿರುವ ಕಲ್ಲಿನ ಕೈಪಿಡಿ ಗೋಡೆಯಲ್ಲಿ ಕೀರ್ತಿಮುಖಗಳೂ 
ದೇವತಾವಿಗ್ರಹಗಳೂ ಇವೆ. ಪೂರ್ವದಿಂದ-ತಾಂಡವೇಶ್ರರ, ಯಕ್ಷರು, 
ನೃತ್ಯಗಣಪತಿ, ದಿಕ್ಪಾಲಕರು, ಭೈರವ, ಹರಿಹರ, ಬ್ರಹ್ಮ, ಪಾರ್ವತೀ; 
ಉತ್ತರದಲ್ಲಿ-ಉಗ್ರನರಸಿಂಹ, ವರಾಹ ಗರುಡ ಕೇಶವ ಕುಮಾರ (ಶೂಲ 
ಖೇಟ), ನೃತ್ಯದುರ್ಗಾ, ಉಮಾಮಹೇಶ್ವರ, ಸೂರ್ಯ, ಮಹಿಷಮರ್ದಿನಿ 
ವಿಗ್ರಹಗಳಿವೆ. 

ಸುಕನಾಸಿ ದ್ವಾರದಲ್ಲಿ ಜಾಲಂದ್ರ, ಮೇಲೆ ಗಜಲಕ್ಷ್ಮಿ, ಐದು 
ಗೋಪುರಗಳೂ ಇವೆ. ಮೇಲ್ಬಾವಣಿಯಲ್ಲಿ ಸುಮಾರು ನಾನೂರು ದಳಗಳ 
ಕಮಲವಿದೆ. ಗರ್ಭಗುಡಿಯ ದ್ವಾರದಮೇಲೆ ಲತಾಸಟ್ಟಿ ಕೆಗಳು ಗಜಲಕ್ಷ್ಮಿ 
ಏಳು ಗೋಪುರಗಳೂ ಇವೆ. ಗರ್ಭಗೃಹದಲ್ಲಿ ಉತ್ತರ ದಕ್ಷಿಣ ಪಶ್ಚಿಮ 
ಗೋಡೆಗಳಲ್ಲಿ ಗೂಡುಗಳಿವೆ. ಎತ್ತರವಾದ ಪಾಣಿಪೀಠದ ಮೇಲಿರುವ 
ಕೋಣಶಿರದ ದೊಡ್ಡಲಿಂಗವು ಬಹುಶಃ ದೇವಾಲಯಕ್ಕಿಂತಲೂ ಪ್ರಾಚೀನ. 

ದೇವಾಲಯದ ಅಂಗಳದಲ್ಲಿ ಹೊಯ್ಸಳ ರೀತಿಯ ಇದು ಸಣ್ಣ 
ಕಟ್ಟಡಗಳಿವೆ. ಆದರೆ ಹೊಯ್ಸಳ ಕಾಲದ ವಿಗ್ರಹಗಳಿಲ್ಲ. ಪಾರ್ವತೀ 
ನಿಗ್ರಹ ಈಚಿನದಾಗಿದೆ. 

೭೧. ನಾಡಕಳಸಿ ; ಸಾಗರಕ್ಕೆ ಐದು ಮೈಲಿ ಈಶಾನ್ಯದಲ್ಲಿ ಕಾಡಿ 
ನಲ್ಲಿರುವ ನಾಡಕಳಸಿಯಲ್ಲಿ ಅವಳಿ ಹೊಯ್ಸಳ ದೇವಾಲಯಗಳಿವೆ. 
ಹೊಯ್ಸಳರ ಕಾಲದಲ್ಲಿ ಈ ಊರು ಪ್ರಸಿದ್ಧ ವಾಗಿದ್ದಿತು. ಎರಡು 
ದೇವಾಲಯಗಳು ಅಕ್ಕಪಕ್ಕದಲ್ಲಿ ಉತ್ತರಾಭಿಮುಖವಾಗಿವೆ. ಸ್ವಲ್ಪ 
ದೊಡ್ಡದಾದ ಮಲ್ಲಿಕಾರ್ಜುನ ದೇವಾಲಯ ತೆರೆದ ಮುಖಮಂಡಸ 
ಸುಕನಾಸಿ ಗರ್ಭಗೃಹಗಳನ್ನು ಹೊಂದಿದೆ. ಮೇಲಿನ ಶಿಖರವು ಹೋಗಿದೆ. 
ಗೋಡೆಯ ಪೀಠಿಕೆಯಲ್ಲಿ ಮೂರು ಪಟ್ಟಿಕೆಗಳು ಮಧ್ಯಭಾಗದಲ್ಲಿ ಗೋಪುರ 
ವಿರುವ ಗೂಡುಗಳೂ ಇವೆ. ಮಂಡಪದ ಕೆಳಭಾಗದಲ್ಲಿ ಲತಾಪಟ್ಟಕೆ 


ಇತರೆ ಸಣ್ಣ ಹೊಯ್ಸಳ ದೇವಾಲಯಗಳು ೧೯೯ 


ಗೋಪುರಗಳು ಇವೆ. ಗೋಪುರಗಳ ಮೇಲೆ ಬಾಗಿದ ಕಟಾಂಜನವಿದೆ. 
ಕಟಾಂಜನದ ಅಂಚಿನಲ್ಲಿ  ಸುರಳಿಗಳು ಹೂವು ಆನೆ ಹಂಸ ಕಪಿ ರತಿ 
ಬಂಧಗಳಿವೆ. ಮಂಡಪಕ್ಕೆ ಮೂರು ದ್ವಾರಗಳಿವೆ. ಮಂಡಪವು ಸುಮಾರು 
೪೫ ಅಡಿ ಉದ್ದ ೩೫ ಅಡಿ ಅಗಲವಿದೆ. ದಕ್ಷಿಣ ಗೋಡೆಯಲ್ಲಿ ನಾಲ್ಕು 
ಶಿಖರಗಳುಳ್ಳ ಗೂಡುಗಳಿವೆ. ಇವುಗಳಲ್ಲಿ ಸಪ್ತಮಾತೃಕೆಯರು, 
ವಾಹನಗಳು, ವೀರಭದ್ರ, ಗಣೇಶ, ಮಹಿಷಮರ್ದಿನಿ, ನಾಲ್ಕನೆಯ ಗೂಡಿನ 
ಮೊದಲಿನ ವಿಗ್ರಹ ಹೋಗಿ ತ್ರಿಭಂಗದಲ್ಲಿ ನಿಂತಿರುವ ಮೂರು ಕೈಗಳಲ್ಲಿ 
ಅಭಯಪಾಶ (?) ಪಾತ್ರೆ ಹಿಡಿದು ಒಂದು ಎಡಗೈಯಿಂದ ದೇನಿಯನ್ನಾ 
ಲಂಗಿಸುತ್ತಿರುವ ವಿಗ್ರಹವಿದೆ. ದೇವಿಯು ಎಡಗಡೆ ನಿಂತಿರುವಳು. ಹಿಂದೆ 
ಅಲಂಕೃತವಾದ ಕುದುರೆ: ಇದೆ. ಇದರ ಪೀಠದ ಮೇಲೆ ನಾಲ್ಕು 
ಸಾಲಿನ ಕನ್ನಡ ಶಾಸನವಿದೆ... ದೇವನ ಕಟಪ್ರ ದೇಶದಿಂದ ಒಂದು ಕಲ್ಲು 
ಜೋಲಾಡುತ್ತಿದೆ (ಇದು ಉಮಾಮಹೇಶ್ವರ ವಿಗ್ರಹವೆಂದು ೧೯೨೮ನೆಯ 
ವರದಿಯಲ್ಲಿ ಹೇಳಿದೆ). . ಮಂಡಪದ ಹನ್ನೆರಡು ಸ್ತಂಭಗಳು ದುಂಡಾದ 
ಹೊಯ್ಸಳ ರೀತಿಯಲ್ಲಿವೆ. ಕಲ್ಲಿನ ಜಗತಿಗಳಮೇಲೆ ಇರುವ ಕಂಬಗಳು 
ಹದಿನಾರು ಮುಖಗಳನ್ನು ಹೊಂದಿವೆ. ದುಂಡಾದ ಕಂಬಗಳಮೇಲೆ 
ಎಂಟು ಸುಂದರವಾದ ಚಿತ್ರಗಳನ್ನು ಬರೆದಿರುವರು. ಮಂಡಪದ ಉತ್ತರದ 
ಅಂಕಣದಲ್ಲಿ ಬಳಪದಕಲ್ಲಿನ ಸುಂದರವಾದ ನಂದಿ ಇದೆ. ಮೇಲ್ಬಾವಣಿ 
ಗಳಲ್ಲಿ ಪುಷ್ಪಗಳೂ ಪದ್ಮಗಳೂ ಇವೆ. ಬೋದಿಗೆಗಳ ತೊಲೆಗಳ ಮೇಲೆ 
ಪಕ್ಷಿ ಮೃಗಗಳಿವೆ. ಸುಕನಾಸಿ ದ್ವಾರದಮೇಲೆ ಗಜಲಕ್ಷ್ಮಿ ಅದರಮೇಲೆ 
ತಾಂಡವೇಶ್ವರ, ಬಲಕ್ಕೆ ಬ್ರಹ್ಮ ಮತ್ತು ಗಣೇಶ, ಎಡಕ್ಕೆ ವಿಷ್ಣು, ಮಹಿಷ 
ಮರ್ದಿನಿ ಇವೆ. ದ್ವಾರಬಂಧಗಳಲ್ಲಿ ಜಾಲಂದ್ರ ನರ್ತಕರು ಗಾಯಕರು 
ಇವೆ. ಗರ್ಭಗೃಹೆದ್ವಾರದಲ್ಲಿ ಏಳು ಸಾಲು ಹೂವು ಸುರಳಿ ಮಣಿಸರ 
ಗಳಿವೆ. ಗರ್ಭಗುಡಿಯಲ್ಲಿ ಐದಡಿ ಉದ್ದ ಮೂರಡಿ ಅಗಲದ ಚಪ್ಸಟಿ 
ಯಾದ ಲಿಂಗವಿದೆ. 

ಸದಾಶಿವ ದೇವಾಲಯವು ಮಲ್ಲಿಕಾರ್ಜುನ ದೇವಾಲಯಕ್ಕೆ ಹತ್ತು 
ಗಜ ದೂರದಲ್ಲಿದೆ. ಸದಾಶಿವ ಅಥವಾ ಬಿಲ್ಲೇಶ್ವರ ದೇವರನ್ನು ಈಗ 
ನೀಲಕಂಠ ಅಥವಾ ರಾಮೇಶ್ವರ ಎಂದು ಕರೆಯುವರು. ಈ ದೇವಾ 


೨೦೦ ಹೊಯ್ಸಳ ವಾಸು ಶಿಲ್ಪ 


ಲಯಕ್ಕೆ ಗರ್ಭಗುಡಿ ಮುಖಮಂಡಪ ಮಾತ್ರ ಇದ್ದು ಸುಕನಾಸಿ ಇಲ್ಲ. 
ಒಂದು ಪ್ರದಕ್ಷಿಣೆಯನ್ನು ಸೇರಿಸಿರುವರು. ಈ ಪ್ರದಕ್ಷಿಣೆ ಪಟ್ಟಿ ಕೆಗಳಿರುವ 
ನೀಠಿಕೆಯ ಮೇಲಿದೆ. ಮಂಡಪದ ಹೊರಗೆ ಶಿಖರಗಳು ಬಾಗಿದ ಕಟಾಂಜನ 
ವಿದೆ. ಕಟಾಂಜನದ ಉತ್ತರ ಮುಖದಲ್ಲಿ ರತಿಬಂಧಗಳು, ಇವುಗಳಮೇಲೆ 
ಸುರಳಿ ಇವೆ. ಮೇಲ್ಬಾವಣಿ ಬೋದಿಗೆ ಕಂಬಗಳು ಮಲ್ಲಿಕಾರ್ಜುನ 
ದೇವಾಲಯದಂತೆಯೇ ಇವೆ. ಮೂರು ಕಂಬಗಳ ಕೆಳಭಾಗದಲ್ಲಿ ಉದ್ದವಾದ 
ಹೊಯ್ಸಳ ಶಾಸನವಿದೆ. ಮುಖಮಂಡಪ ದ್ವಾರದ ಪಕ್ಕಗಳಲ್ಲಿ ಆನೆಗಳು, 
ಒಳಗೆ ಕಲ್ಲಿನ ಜಗತಿ ಇವೆ. ಮಂಡಪದ ನ್ಫರುತ್ಯದಲ್ಲಿರುವ ಗೂಡಿನಲ್ಲಿ 
ಸ್ಥಾನಕ ಮಾಧವ (ಗದೆ ಭಗ್ನ, ಚಕ್ರ ಶಂಖ, ಪದ್ಮ) ವಿಗ್ರಹವಿದೆ. 
ಆಗ್ನೇಯದಲ್ಲಿ ಭಗ್ಗವಾದ ಗಣೇಶ, ದ್ವಾರದ ಹತ್ತಿರ ಭಗ್ಗವಾದ 
ನಂದಿ ಇನೆ. ಗರ್ಭಗೃಹದಲ್ಲಿ ಸಾಮಾನ್ಯವಾದ ಲಿಂಗವಿದೆ. ಗರ್ಭಗುಡಿಯ 
ಮೇಲಿರುವ ಶಿಖರವು ಮೆಟ್ಟಲು ಮೆಟ್ಟಲಾಗಿದೆ. ನಾಲ್ಕು ದಿಕ್ಕುಗಳಲ್ಲೂ 
ಕೀರ್ತಿಮುಖಗಳು, ಸುಕನಾಸಿ ಮೇಲೆ ಚಾಚಿರುವ ಭಾಗದಲ್ಲಿ ಸಳವಿಗ್ರಹ, 
ಉತ್ತರದ ಕೀರ್ತಿಮುಖದಲ್ಲಿ ತಾಂಡವೇಶ್ವರ ಇವೆ. ಈ ದೇವಾಲಯದ 
ಪ್ರದಕ್ಷಿಣೆ ಗಮನಾರ್ಹವಾಗಿದೆ. 

೭೨, ಕೂಡ್ಲಿ: ಶಿವಮೊಗ್ಗೆಗೆ ಈಶಾನ್ಯದಲ್ಲಿ ತುಂಗಾ-ಭದ್ರಾ 
ಸಂಗಮದಲ್ಲಿರುವ ಕೂಡಲಿಯಲ್ಲಿ ಹೊಯ್ಸಳ ಕಾಲದ ರಾಮೇಶ್ವರ 
ಮತ್ತು ನರಸಿಂಹ ದೇವಾಲಯಗಳಿವೆ. ರಾಮೇಶ್ವರ ದೇವಾಲಯಕ್ಕೆ ಜಗತಿ 
ಇಲ್ಲ. ನವರಂಗದ್ದಾರಗಳ ಪಕ್ಕಗಳಲ್ಲಿ ಮೊದಲು ಆನೆಗಳಿದ್ದು ಈಗ 
ಪೂರ್ವ ದ್ವಾರದಲ್ಲಿ ಮಾತ್ರ ಎರಡು ಇವೆ. ನವರಂಗದ ಒಳಗೆ ಕಲ್ಲಿನ 
ಜಗತಿ ಇದೆ. ಇಲ್ಲಿರುವ ಹದಿನೆಂಟು ಕಂಬಗಳಲ್ಲಿ ಹದಿನಾರು ದುಂಡಾಗಿವೆ, 
ಮಿಕ್ಕೆರಡು ಹದಿನಾರುಮುಖಹೊಂದಿವೆ. ಮೇಲ್ಭಾವಣಿಗಳಲ್ಲಿ ಪದ್ಮಗಳು, 
ಮಧ್ಯದ ಭುವನೇಶ್ವರಿಯಲ್ಲಿ ಅಷ್ಟದಿಕ್ಟಾಲಕರು ಗಜಾಸುರಮರ್ದನ 
ಇವೆ, ಹಿಂದಿನ ಗೋಡೆಯ ಎರಡು ಗೂಡುಗಳಲ್ಲಿ ಗಣೇಶ ಮತ್ತು 
ಮಹಿಷಮರ್ದಿನಿ ವಿಗ್ರಹಗಳಿವೆ... ಮಿಕ್ಳೆರಡು ಗೂಡುಗಳನ್ನು ಸುಣ್ಣ 
ಬಳಿದು ಮುಚ್ಚಿರುವರು. ನವರಂಗದಲ್ಲಿ ನಂದಿ ವೀರಭದ್ರ ಭೈರವ ವಿಗ್ರಹ 

ಗಳಿವೆ. ಮಹಿಷಮರ್ದಿನಿಯ ಮುಂದೆ ಮತ್ತಾವುದೋ ದೇವಾಲಯದ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೨೦೧ 


ಕಲ್ಲಿನ ಜಾಲಂದ್ರವನ್ನಿ ಟ್ರಿರುವರು. ಸುಕನಾಸಿ ದ್ವಾರದಲ್ಲೂ ಜಾಲಂದ್ರ 
ಗಜಲಕ್ಷ್ಮೀ ಇವೆ. ಗರ್ಭಗುಡಿ ದ್ರಾ bros ಗಜಲಕ್ಷ್ಮಿ ಬಳಗೆ 
ನೀಠದಮೇಲೆ ಸಣ್ಣ ರಾಮೇಶ್ವರಲಿಂಗ ಜೆ. ಗರ್ಭಗುಡಿ ಮೇಲಿನ ಕಲ್ಲಿನ 
ಶಿಖರದಲ್ಲಿ ದುಂಡಾದ ಕಲ್ಲಿನ ಕಳಶ, ಸುಕನಾಸಿಯಮೇಲೆ ಚಾಚಿರುವ 
ಭಾಗದಲ್ಲಿ ಸಳನ ವಿಗ್ರಹ ಇವೆ. 

ಇದಕ್ಕೆ ಕೈರುತ್ಯದಲ್ಲಿ ಇಸ್ಪತ್ತಡಿ ದೂರದಲ್ಲಿ ನರಸಿಂಹ ದೇವಾಲಯ. 
ವಿದೆ. ಇದರ ಗೋಡೆಗಳು ಮತ್ತು ಕಂಬಗಳು ಹೆಚ್ಚು ಅಲಂಕೃತ 
ವಾಗಿವೆ. ಗೋಡೆಗಳಮೇಲೆ ಗೋಪುರಗಳೂ ಶೋರಣಗಳೂ ಇವೆ. ಕಂಬ 
ಗಳಮೇಲೆ ಮಣಿಸರಗಳಿವೆ. ಮೇಲ್ಚಾವಣಿಯ ಮಧ್ಯದ ಭುವನೇಶ್ವರಿ 
ಯಲ್ಲಿ ದೊಡ್ಡ ಸದ್ಮನಿದೆ. ನವರಂಗ ಮತ್ತು ಗರ್ಭಗುಡಿಗಳ ದ್ವಾರದಲ್ಲಿ 
ಜಾಲಂದ್ರಗಳಿವೆ. . ಗರ್ಭಗುಡಿಯಲ್ಲಿರುವ ನರಸಿಂಹ ವಿಗ್ರಹ ಬಹಳ 
ಪುರಾತನದಾಗಿ ಕಂಡುಬರುತ್ತದೆ. ಇದಕ್ಕೆ ಚಿಂತಾಮಣಿ ನರಸಿಂಹನೆಂದು 
ಹೆಸರು. ಸುಮಾರು ಮೂರಡಿ ಎತ್ತರವಿರುವ ನರಸಿಂಹ ನೀರಾಸನದಲ್ಲಿ 
ಕುಳಿತು ಎರಡು ಕೈಗಳನ್ನು ಹೊಂದಿರುವನು. ಬಲಗೈಯಲ್ಲಿ ಪಾತ್ರೆ- 
ಚಿಂತಾಮಣಿ ಹಿಡಿದು, ಎಡಗೈಯನ್ನು ತೊಡೆಯಮೇಲಿಟ್ಟಿ ರುವನು. 
ದೇವರ ಹಣೆಯಮೇಲೆ ಪ್ರಹ್ಲಾದನ ಹಸ್ತದ ಗುರುತಿದೆ. ನ ಅಪೂರ್ವ 
ವಾದ ವಿಗ್ರಹ. ಇಲ್ಲಿನ ಉತ್ಪ ವಮೂರ್ತಿ ಅಭಯ ಚಕ್ರ ಶಂಖ ಕಟ 
ಹಸ್ತವುಳ್ಳ ವೆಂಕಟೇಶ ಗ್ರಹವಾಗಿದೆ. 

೭೩. ಶ್ರವಣಬೆಳೆಗೊಳ : ಇತಿಹಾಸಪ್ರಸಿದ್ಧವಾದ ಶ್ರವಣ 
ಬೆಳೆಗೊಳದಲ್ಲಿ 3. ಶ. ಸುಮಾರು ಆರನೆಯ ಶತಮಾನದಿಂದ AES 
ಕಂಡುಬರುತ್ತವೆ. ಹೊಯ್ಸಳರಿಗೆ ಮುಂಚೆ ಗಂಗರಾಜನಾದ ಶಿವಮಾರನು 
ಒಂದು ಬಸದಿಯನ್ನು ಮಾಡಿಸಿದನು. ಮಾರಸಿಂಹ ಚಾಮುಂಡರಾಯರ 
ಕಾಲದಲ್ಲಿ ಶ್ರವಣಬೆಳಗೊಳ ಪ್ರ ಸಿದ್ಧ ವಾದ ಕ್ಷೇತ್ರವಾಗಿ ಭಾರತದ ನಾನಾ 
ಭಾಗಗಳಿಂದ ಜೈನರನ್ನಾ ಕರ್ಷಿಸಿತು. ಕೊನೆಯ ರಾಷ ಸ್ಟ್ರಕೂಟ ರಾಜನಾದ 
ಇಂದ್ರನು ಅಂತ ದಿನಗಳನ್ನಿಲ್ಲಿ ಲ್ಲ ಕಳೆದನು. ಚಾಮುಂಡರಾಯನು ಗೊಮ್ಮ 
ಟೀಶ್ರರ ವಿಗ್ರ ಹದ ಜೀರ್ಣೋದ್ಧಾರವನ್ನು ಮಾಡಿಸಿ ಚಾಮುಂಡರಾಯ 
ಬಸದಿಯನ್ನು ಕಟ್ಟಿಸಿದನು. ಅತ್ತಿಮಬ್ಬೆ ಕವಿರತ್ನರು ಇಲ್ಲಿಗೆ ಬಂದಿದ್ದ 


೨೦೨ ಹೊಯ್ಸಳ ವಾಸ್ತುಶಿಲ್ಪ 


ರೆಂಬುದಕ್ಳೆ ಶಾಸನ ಮತ್ತು ಸಾಹಿತ್ಯಾಧಾರಗಳಿವೆ. ಕಲ್ಯಾಣದ ಚಾಳುಕ್ಯ 
ಚಕ್ರವರ್ತಿಗಳು ಇಲ್ಲಿ ಯಾವ ಕ್ಟ ಡಗಳನ್ನೂ ಕಟ್ಟಿಸಿದಂತೆ ಕಂಡು 
ಬರುವುದಿಲ್ಲ. ಅಜಿತಸೇನ, ಕ್ಟ ಆ ಆ 0ಡ ಮುಂತಾದವರು 
ಗೊಮ್ಮಟ ಪ್ರತಿಷ್ಕಾಕಾಲದಲ್ಲಿ ಗೊಮ್ಮಟಸಾರ, ಇತ್ಯಾದಿ ಗ್ರಂಥಗಳನ್ನು 
ರಚಿಸಿ ಚಾಮುಂಡರಾಯನಿಗೆ ಗೊಮ್ಮಟಿರಾಯ ಅಥವಾ ""ರಾಯ'' 
ಎಂಬ ಬಿರುದನ್ನು ಕೊಟ್ಟರು. ಚಾಮುಂಡರಾಯನ ಮಗನಾದ ಜಿನ 
ದೇವಣ್ಣ ನು ಬೆಳ್ಗೊಳದಲ್ಲಿ ಒಂದು ಬಸದಿಯನ್ನು ಕಟ್ಟಿಸಿದನು (ಶ್ರ. ಬೆ. 
೧೨೧). 

ಹೊಯ್ಸಳರ ಆರಂಭದಶೆಯಲ್ಲಿ ಅವರ ಪ್ರಭಾವವು ಶ್ರವಣಬೆಳ 
ಗೊಳದಲ್ಲಿ ಹೆಚ್ಚಾಗಿ ಕಂಡುಬರುವುದಿಲ್ಲ. ಸೊಸೆವೂರು (ಅಂಗಡಿ), 
ಬೇಲೂರು, ಹಳೆಯಬೀಡುಗಳು ಹತ್ತಿರದಲ್ಲಿಯೇ ಇದ್ದರೂ ಹೊಯ್ಸಳರು 
ಮೊದಲು ಜೈನರಾಗಿದ್ದರೆಂದು ಕಥೆಗಳಿದ್ದರೂ ನಿಷ್ಣುವರ್ಧನನ ಕಾಲದ 
ವರೆಗೂ ಶ್ರವಣಬೆಳಗೊಳದಲ್ಲಿ ಹೊಯ್ಸಳರ ಕಟ್ಟಡಗಳು ಕಂಡು 
ಬರುವುದಿಲ್ಲ. ಸುಮಾರು ಕ್ರಿ. ಶ. ೧೦೦೦ದಿಂದ ೧೧೦೦ರವರೆಗೆ ಒಂದು 
ಶತಾಬ್ದ ಗೊಮ್ಮಟ ವಿಗ್ರಹ ಬಯಲಲ್ಲೇ ಇದ್ದಿತೆಂದು ಕಂಡುಬರುತ್ತದೆ. 
ಅನಂತರ ಸುಮಾರು ಕ್ರಿ.ಶ.೧೧೨೦ರಲ್ಲಿ ಗಂಗರಾಜನು ಸುತ್ತಾಲಯವನ್ನು 
ಮಾಡಿಸಿದನು. ಗಂಗರಾಜನ ತಂದೆಯಾದ ಏಚನು ನೃಪಕಾಮನ ದಂಡ 
ನಾಯಕನಾಗಿದ್ದ ನೆಂದು ಶಾಸನಗಳು ಹೇಳುವುವು. ನಿನಯಾದಿತ್ಯನು 
ಅನೇಕ ದೇವಾಲಯಗಳನ್ನು ಕಟ್ಟಿ ಸಿದನೆಂದೂ ಹೇಳಿದೆ. ಆದರೆ ಶ್ರವಣ 
ಬೆಳಗೊಳದಲ್ಲಿ ಇವರ ಕಟ್ಟ ಡಗಳನ್ನು ಗುರ್ತಿಸಲು ಸಾಧ್ಯ ವಿಲ್ಲ. ಎರೆಗಂಗ 
ಮತ್ತು ಒಂದನೇ ಬಲ್ಲಾ ತ ಕಾಲದಲ್ಲಿ ಬು ಮುಂದಕ್ಕೆ 
ಬಂದಿರಬೇ ಶು. ಮರಿಯಾಕೆ ಭರತರು ಒಂದನೇ ಬಲ್ಲಾಳನೊಡನೆ ಸಂಬಂಧ 
ಬೆಳೆಸಿದರು. ಒಂದನೆ ಬಲ್ಲಾಳನು ಶಿವಭಕ್ತನಾಗಿದ್ದರೂ ಜೈನರೊಡನೆ 
ವಿವಾಹಸಂಬಂಧ ಮಾಡಿದ್ದನು. 

ಶಾಸನದಿಂದ ನಿಶ್ಚಯಿಸಬಹುದಾದ ತಾರೀಖುಗಳಿಂದ ವಿಷ್ಣು 
ವರ್ಧನನ ಕಾಲದಲ್ಲಿ ಮೊದಲು ಹೊಯ್ಸಳ ಕಟ್ಟಡಗಳು ಶ್ರವಣಬೆಳಗೊಳ 
ದಲ್ಲಿ ಕಂಡುಬರುವುವು. ಕ್ರಿ. ಶ. ೧೧೧೭ನೆಯ ತೇರಿನಬಸದಿ. ಗಂಗರಾಜನು 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೨೦ಷ್ಟಿ 


ಸುತ್ತಾಲಯವನ್ನೂ ಜಿನನಾಥಪುರವನ್ನೂ ಮಾಡಿದನು. ಗಂಗರಾಜನು 
ವಿನಯಾದಿತ್ಯನ ಕಾಲದಿಂದ ಇದ್ದು ವಿಷ್ಣುವರ್ಧನನ ಸಟ್ಟಾಭಿಷೇಕ 
ದಿಗ್ಬಿಜಯಗಳಿಗೆ ಕಾರಣನಾಗಿ ೧೧೩೩ ವರೆಗೂ ಜೀನಿಸಿದ್ದನು. (ಇವನ 
ಮಗ ಬೊಪ್ಪನು ಹಳೆಯಬೀಡಿನಲ್ಲಿ ಪಾರ್ಶ್ವನಾಥ ಬಸದಿಯನ್ನು ಕಟ್ಟ 
ಸಿದನು.) ಗಂಗರಾಜನು ಇಂದಿರಾಕುಲಗೃಹೆ(ಶಾಸನಬಸದಿ)ನನ್ನು 
ಕಟ್ಟಿಸಿದನು. ತನ್ನ ತಾಯಿ ಪೋಚವೈೆಯ ಹೆಸರಿನಲ್ಲಿ “ ಕತ್ತಲೆ ಬಸದಿ” 
ಯನ್ನೂ (ಸು. ೧೧೧೮), ಪತ್ನಿ ಲಕ್ಷ್ಮಿಯು ಎರಡು ಕಟ್ಟೆ ಬಸದಿಯನ್ನು 
ಸಟ್ಟಿಸಿದರು. ಪೋಚವೈೆ ೧೧೨೦ರಲ್ಲೂ ಲಕ್ಷ್ಮಿಯು ೧೧೨೧ರಲ್ಲೂ ಇವರ 
ಗುರು ಶುಭಚಂದ್ರನು ೧೧೨೩ರಲ್ಲೂ ಗತಿಸಿದರು. ಪೋಚಿಮಬ್ಬೆಯೂ 
ಲಕ್ಷ್ಮಿಯೂ ಅನೇಕ ಬಸದಿಗಳನ್ನು ಕಟ್ಟಿಸಿದರೆಂದು ಹೇಳಲಾಗಿದೆ. 
ಗಂಗರಾಜನ ಅಣ್ಣನ ಹೆಂಡಿತಿ ಜಕ್ಕಣಬ್ಬ ಜಕ್ಕಿ ಕಟ್ಟಿ ಕೆರೆ ಮುಂತಾದು 
ವನ್ನು ಮಾಡಿಸಿದಳು. ಖಯಷಭತೀರ್ಥಂಕರ ಬಸದಿಯನ್ನು ಮಾಡಿಸಿರ 
ಬಹುದು. ಗಂಗರಾಜನ ಅಣ್ಣನ ಮಗನಾದ ಏಚನು ಬಸದಿಗಳನ್ನು 
ಮಾಡಿಸಿದ್ದ ನು. 

ಇತ್ತ! ಸಮಯದಲ್ಲಿ ನಿಷ್ಣು ವರ್ಧನನ ಪಿರಿಯರಸಿ ಶಾಂತಲೆಯು 
೧೧೨೩ರಲ್ಲಿ ಸವತಿ ಗಂಧವಾರಣ ಬಸದಿಯನ್ನು ಕಟ್ಟ ಸಿದಳು. ೧೧೩೮ರಲ್ಲಿ 
ಕಿರಿಯ ಬಸವಾಚಾರಿ ಒಂದು ದೇವಾಲಯವನ್ನು ಕಟ್ಟಿ ಸಿದನು. ವಿಷ್ಣು 
ವರ್ಧನನ ಕಾಲದಲ್ಲಿ ಚಿಕ್ಕಮರಿಯಾನೆ ಚರತ! ಡ್‌ ಮಗ 
ಬೊಪ್ಪನ ಭಾವಂದಿರಾಗಿದ್ದು ಎರಡು ವಿಗ್ರಹಗಳನ್ನು ಸ್ಥಾಪಿಸಿದರು. 
ಭರತನು ದ್ವಾರದ ಹತ್ತಿರ ಬಾಹುಬಲಿ ಭರತರ ನಿಗ್ರಹೆಗಳನ್ನೂ ಅವುಗಳ 
ಹತ್ತಿರ ಮತ್ತು ಗೊಮ್ಮಟ ಹತ್ತಿರ ಇರುವ ಶಾಲೆಗಳಿಗೆ ""ಹಪ್ಪಳಿಗೆ (?)'' 
ಗಳನ್ನೂ ಸೋಪಾನಮಾರ್ಗವನ್ನೂ ಕಟ್ಟಿಸಿದನೆಂದು ಹೇಳಲಾಗಿದೆ. 
ಗಂಗವಾಡಿಯಲ್ಲಿ ಎಂಬತ್ತು ಹೊಸ ಬಸದಿಗಳನ್ನು ಕಟ್ಟಿಸಿ ಇನ್ನೂರನ್ನು 
ಜೀರ್ಣೋದ್ಧಾರ ಮಾಡಿಸಿದನೆಂದು ಶಾಸನದಲ್ಲಿ ಹೇಳಿದೆ. ಈ ಶಾಸನ 
ವನ್ನು ಭರತನ ಮಗಳಾದ ಶಾಂತಲೆಯು ಬರೆಸಿರುವಳು. ಸು. ೧೧೨೦ರಲ್ಲಿ 
ಮಹಾಪ್ರಧಾನಿ ಬಲದೇವಣ್ಣನು ಚಿತ್ರಪಟ್ಟಿಕೆಯನ್ನು ಮಾಡಿಸಿದನು 
(ಗೊಮ್ಮಟನ ಮುಂದಿರುವ ಮಂಡಪದ ಭುವನೇಶ್ವರಿ-ಇಂದ್ರನು ಕಳಶ 
ವನ್ನು ಹಿಡಿದಿರುವುದು). 


೨೦೪ ಹೊಯ್ಸಳ ವಾಸ್ತುಶಿಲ್ಪ 


ಒಂದನೆಯ ನರಸಿಂಹನ ಕಾಲದಲ್ಲಿ ಹುಳ್ಳನು ಗೊಮ್ಮಟ ವಿಗ್ರಹದ 
ಸುತ್ತಲೂ ಇರುವ ಚತುರ್ವಿಂಶತಿ ತೀರ್ಥಂಕರ ದೇವಾಲಯವನ್ನು ಕಟ್ಟಿಸಿ 
ನರಸಿಂಹನು ಬೆಳಗೊಳಕ್ಕೆ ಬಂದಿದ್ದಾಗ ಭವ್ನಚೊಡಾಮಣಿ ಎಂಬ 


ಶಿ 
ಹೆಸ ನ್ನು ಅದಕ್ಕೆ ಕೊಡಿಸಿದನು. ಕ್ರ. ಶ. ೧೧೭೫ರಲ್ಲಿ ಇಮ್ಮಡಿ 


ಬಲ್ಲಾ ಳನು ಮತ್ತಷ ಷ್ಟು ದಾನಗಳನ್ನು ಕೊಟ್ಟನು 

ಇಮ್ಮಡಿ ವೀರಬಲ್ಲಾಳನ ಮಂತ್ರಿ ಯಾನ ಚಂದ್ರವತೌಳಿಯು 
ಕೈವನಾಗಿದ್ದರೂ ತನ್ನ ಹೆಂಡಿತಿ ಅಚಿಯಕ್ಕ ಜೈನಳಾಗಿದ್ದು ಕಟ್ಟಿಸಿದ 
ಅಕ್ಕನ ಬಸದಿಗೆ ೧೧೮೧ರಲ್ಲಿ ಚಕ್ರವರ್ತಿಯಿಂದ ದಾನಗಳನ್ನು ನೊಡಿ 
ಸಿದನು. ಇಮ್ಮಡಿ ಬಲ್ಲಾಳನ ಪಟ್ಟಣಸ್ವಾಮಿಯಾದ ನಾಗಿದೇವನು 
(ಆಚಿಯಕ್ಕನ ಸಹೋದರಿಯ ಗಂಡ) ನೃತ್ಯಶಾಲೆ, ಪಾರ್ಶನಾಥನ 
ಮುಂದೆ ಜಗತಿ, ನಗರಜಿನಾಲಯ, ಕಮಠಪಾರ್ಶ ಬಸದಿಯ ಮುಂದೆ 
ನೃತ್ಯಶಾಲೆ, ನಾಗಸಮುದ್ರವೆಂಬ ಫೆರೆ ಮುಂತಾದುವನ್ನು ಸು. ೧೨೦೦ 
ರಲ್ಲಿ ಮಾಡಿಸಿದನು. 

ಇಮ್ಮಡಿ ಬಲ್ಲಾಳನ ದಂಡನಾಯಕನಾದ ವಸುಧೈೆಕಬಾಂಧವ 
ರೇಚಿಮಯ್ಯ ನು ಜಿನನಾಥಪುರದಲ್ಲಿ ಶಾಂತಿನಾಥ ಬಸದಿಯನ್ನು ಮಾಡಿ 
ಸಿದನು. (ನಂತರ ಹೊಯ್ಸ ಳರ ಕಾಲದಲ್ಲಿ ಹೆಚ್ಚು ಕಟ್ಟ ಜಗಳ 
ವೆಂದು ಕಂಡುಬರುತ್ತದೆ. 

ಜೈನಬಸದಿಗಳಲ್ಲ ಸಾಮಾನ್ಯವಾಗಿ pA ಸುಕನಾಸಿ 
ನವರಂಗ ಮುಖಮಂಡಪ ಮಾನಸ್ತಂಭಗಳನ್ನು ಹೊಂದಿರುತ್ತವೆ. 
ಮಾನಸ್ತಂಭಗಳು ಎತ್ತರವಾಗಿ ಮೇಲೆ ಒಂದು ಚಿಕ್ಕ ಮಂಡಪದಲ್ಲಿ 
ನಾಲ್ಕು ದಿಕ್ಕುಗಳಿಗೂ ತಿರುಗಿಕೊಂಡಿರುವ ನಾಲ್ಕುತೀರ್ಥಂಕರ ವಿಗ್ರಹ 
ಗಳನ್ನು ಹೊಂದಿರುತ್ತವೆ. ಬ್ರಹ್ಮದೇವ ಸ್ತಂಭಗಳ ಮೇಲೆ ಬ್ರಹ್ಮ 
ದೇವನ ವಿಗ್ರಹವೊಂದೇ ಇರುತ್ತದೆ. ಕೆಲವು ಬಸದಿಗಳಲ್ಲಿ ಮಾತ್ರ 
ಬಲಿಪೀಠಗಳು ಇವೆ. 

ಶ್ರವಣಬೆಳಗೊಳದ ಕಟ್ಟಡಗಳು: ಸು, ೮೦೦ರಿಂದ ೧೧೦೦ವರೆಗೆ 
ಭದ್ರ ಬಾಹು ಗುಹೆ, ಶಿವಮಾರ ಚಂದ್ರಪ್ರಭ ಬಸದಿ (ಕ್ರಿ. ಶ. ೮೦೦), 
ಕಂಚಿನದೊಣೆ (೯೦೦), ಇರುವೆ ಬ್ರಹ್ಮದೇವ (೯೫೦), ಚಾಮುಂಡ 


ಇತರೆ ಸಣ್ಣ ಹೊಯ್ಸಳ ದೇವಾಲಯಗಳು ೨೦೫ 


ರಾಯನ ಬಸದಿ, ಕೂಗೆ ಬ್ರಹ್ಮಸ್ತಂಭ, ಗೊಮ್ಮಟವಿಗ್ರಹ, ಬ್ರಹ್ಮದೇವ, 
ಮುಂದಿನ ಗುಳ್ಳೆ ಕಾಯಜ್ಜಿ, ತ್ಯಾಗಬ್ರಹ್ಮ ಕಂಬ, ಅಖಂಡ ಬಾಗಿಲು 
(೯೭೦-೯೯೦), ಹಯ ಮಗನಾದ ಜಿನದೇವಣ್ಣನ 
ಬಸದಿ, (ಚಾವುಂಡರಾಯ ಬಸದಿಯ ಮೇಲ್ಭಾಗ), ಹಳೆ ಬೆಳಗೊಳದ 
ಪಾರ್ಶನಾಥ (೧೦೯೪). 

"ಅನಿರ್ದಿಷ್ಟ ಕಾಲದ ಕಟ್ಟಡಗಳು: ಚಿಕ್ಕಬೆಟ್ಟದ ಶಾಂತಿನಾಥ, 

ಪಾರ್ಶ್ವ, ಶಾಂತೀಶ್ವರ, ಒದೆಗಲ್‌ ಬಸ್ಮಿಗಳು, ಭರತೇಶ್ವರ ವಿಗ್ರಹ, 
ಮಜ್ಜ ಗಣ್ಣ ಬಸದಿ, ಕನ ನಾಥ ಬಸದಿ. 

ಹೊಯ್ಸಳ ಕಾಲದ ನ್ಟ ಡಗಳು: ಗಂಗರಾಜನ ಮನೆತನದವರು 
೧೧೧೫ರಿಂದ ೧೧೨೦ರ ಒಳಗೆ ಅನೇಕ ಕಟ್ಟ ಡೆಗಳನ್ನು ಕಟ್ಟಿ ಸಿದರು. 
ಗೊಮ್ಮಟನ ಸುತ್ತಾಲಯ (೧೧೧೫-೧೧೧೮), "ಜಿನನಾಥಪುರ ಅಗ್ರಹಾರ 
(೧೧೧೭), ತೇರಿನ ಬಸದಿ (೧೧೧೭), ಕತ್ತಲೆ ಬಸದಿ (೧೧೧೮) ಶಾಸನ 
ಬಸದಿ (೧೧೧೮), ಎರಡುಕಟ್ಟೆ ಬಸದಿ (೧೧೧೮), ಸಾಣೆಹಳ್ಳಿ ಯಲ್ಲಿ 
ಜಕ್ಳವ್ವೆಯ ಬಸದಿ (೧೧೨೦), ಶ್ರವಣಬೆಳ್ಗೊ ಳದಲ್ಲಿ ಜಕ್ಕಿ ಕ ಟಿ (೧೧೨ ೨೦), 
ವಿಷ್ಣುವರ್ಧನನ ಪಿರಿಯರಸಿ ಶಾಂತಲೆಯು ಸವತಿ ಟಟ! ಬಸದಿ 
ಯನ್ನು ೧೧೨೩ರಲ್ಲಿ ಕಟ್ಟಿಸಿದಳು. ಪಾರ್ಶನಾಥ ಬಸದಿಯು ೧೧೨೯ಕ್ಕೆ 
ಹಿಂದೆ ಇದ್ದಿತು... ದಂಡನಾಯಕ ಭರತನು ಅಖಂಡ ಬಾಗಿಲಿನ ಪಕ್ಕ 
ಗಳಲ್ಲಿ ಭರತ ಬಾಹುಬಲಿಗಳ ವಿಗ್ರಹಗಳನ್ನೂ ಅದಕ್ಕೆ ಸೋಪಾನವನ್ನೂ 
ಕಟ್ಟಿಸಿದನು. ೧೧೩೫ರಲ್ಲಿ ಅರೆಗಲ್‌ ಬಸದಿ, ೧೧೩೮ರಲ್ಲಿ ಬೊಪ್ಪನ 
ಚೈತ್ಯಾಲಯ, ೧೧೪೫ರಲ್ಲಿ ಚಂದ್ರಗುಪ್ತ ಬಸದಿಯ ಕಟಾಂಜನ ನಿರ್ಮಿತ 
ವಾದವು. ಇವೆಲ್ಲ ವಿಷ್ಣುವರ್ಧನನ ಕಾಲದಲ್ಲಾ ದವು. 

ಒಂದನೆಯ ನರಸಿಂಹ ಮತ್ತು ಇಮ್ಮಡಿ ಬಲ್ಲಾಳರ ಕಾಲದಲ್ಲಿ 
ಹುಳ್ಳನು ಬೆಳಗೊಳದೊಳಗೆ ಭಂಡಾರ ಬಸದಿಯನ್ನು ಕಟ್ಟಿ ಸಿದನು 
(೧೧೫೯, ೧೧೭೫). ಅಕ್ಕನ ಬಸದಿಯು ೧೧೮೧ರಲ್ಲಿ ನಿರ್ಮಿತವಾಯಿತು. 
ನಗರಜಿನಾಲಯ ಮಹಾನವಮಿ ಮಂಡಪಗಳು ೧೧೭೬ರಿಂದ ೧೨೦೦ರಲ್ಲಿ 
ನಿರ್ಮಿತವಾಗಿರಬೇಕು. ಇಮ್ಮಡಿ ಬಲ್ಲಾಳನ ದಂಡನಾಯಕನಾದ 
ವಸುಭ್ಸೆಕ ಬಾಂಧವ ರೇಚರಸನು ೧೨೦೦ರಲ್ಲಿ 'ಜಿನನಾಢಪುರದ ಶಾಂತೀಶ್ವರ 
ಬಸದಿಯನ್ನು ಕಟ್ಟಿ ಸಿದನು. 


೨೦೬ ಹೊಯ್ಸಳ ವಾಸ್ತುಶಿಲ್ಪ 


ಇಮ್ಮಡಿ ನರಸಿಂಹ, ಸೋಮೇಶ್ವರ ಮತ್ತು ಮೂರನೆಯ ಬಲ್ಲಾಳರು 
ಹಿಂದಿನ ದಾನಗಳನ್ನು ಪುನಃ ಕೊಟ್ಟರು. ಹೊಸ ಕಟ್ಟಡಗಳಾದಂತೆ 
ಕಂಡುಬರುವುದಿಲ್ಲ. ಸಿದ್ದರ ಬಸದಿ, ಮಂಗಾಯಿ ಬಸದಿ ಮುಂತಾದವು 

ಜಯನಗರ ಕಾಲದ ಕಟ್ಟಿಡಗಳು. ಸಂಪೂರ್ಣವಾಗಿ ಹೊಯ್ಸಳ 
ರೀತಿಯಲ್ಲಿರುವ ಕಟ್ಟಡಗಳು ಅಕ್ಕನ ಬಸದಿ, ಜಿನನಾಥಪುರದ ಶಾಂತೀಕ್ವ ರ 
ಬಸದಿಗಳು ಮಾತ್ರ ವಂದು ಹೇಳಬಹುದು. 

(೧) ಸುತ್ತಾ ಸಜ: ಗಂಗರಾಜನು ಕ್ರಿ. ಶ. ೧೧೧೫ರ ಮೇಲೆ ೧೧೧೮ರ 
ಒಳಗೆ ಗೊಮ್ಮಟೇಶನ ಸುತ್ತಲೂ ಮಂಡಪವನ್ನು ಕಟ್ಟಿ ಸಿದನು. ಅದು 
ವರೆಗೂ ಬಯಲಲ್ಲಿದ್ದ ಗೊಮ್ಮಟ ನಿಗ್ರಹಕ್ಕೆ ಚಾಮುಂಡರಾಯನ ಅನಂತರ 
ಐವತ್ತು ವರ್ಷಗಳಲ್ಲಿ ಈ ಸುತ್ತಾಲಯವನ್ನು ಕಟ್ಟಿಸಲು ರಾಜಕೀಯ 
ಕಾರಣಗಳಿರಬೇಕೆಂದು ಊಹಿಸಲಾಗಿದೆ. ಈ ಸುತ್ತಾಲಯದಲ್ಲಿ ೪೩ 
ವಿಗ್ರಹೆಗಳಿವೆ. ಎರಡು ಕೂಷ್ಮಾಂಡಿನಿ ಮತ್ತು ಒಂದು ಬಾಹುಬಲಿ ನಿಗ್ರಹ 
ಗಳನ್ನು ಬಿಟ್ಟರೆ ಮಿಕ್ಕವೆಲ್ಲವೂ ತೀರ್ಥಂಕರರ ನಿಗ್ರಹಗಳಾಗಿವೆ. ಪೂರ್ವ 
ದಿಂದ ಸರುವ ವಿಗ್ರಹೆಗಳು-ಮೂರಡಿ ಎತ್ತ ರದ ಶು ಂಡಿನಿ ಆಸೀನ 
ಳಾಗಿ ಪುಷ್ಪ ಫೆಲಗಳನ್ನು ಬಲ-ಎಡಗೈಗಳಲ್ಲಿ ಹಿಡಿದಿರುವಳು. ಈ ಯಕ್ಷ 
ದೇವತೆಯ ಕಾಲ ಸುಮಾರು ೧೨೩೧, ಚಂದ್ರಪ್ರಭ, ಸಪ ಫಣಗಳ 
ನಾಗಸಹಿತ ಪಾರ್ಶ್ವ, ಶಾಂತಿನಾಥ, ಐದಡಿ ಎತ್ತರದ ಖುಷಭ (ಕ್ರಿ.ಶ 
೧೧೮೦), ನೇಮಿ, ಅಜಿತ, ವಾಸುಪೂಜ್ಯ (೧೧೮೦), ವಿಮಲ, ಅನಂತ, 
ನಮಿ, ಶಂಭವ, ಸುಪಾರ್ಶ್ವ (ಐದು ಹೆಡೆ ಸರ್ಪ), ಪಾರ್ಶ್ವ, ದಕ್ಷಿಣದಲ್ಲಿ- 
ಶಂಭವ (೧೧೮೦), ಶೀತಳ, ಅಭಿನಂದನ, ಚಂದ್ರಪ್ರಭ, ಪುಷ್ಪದಂತ, 
ಮುನಿಸುವುತ, ಶ್ರೇಯಾಂಸ್ಕ ವಿಮಲ (೧೧೮೦), ಕುಂಥು, ಧರ್ಮನಾಥ, 
ನೇಮಿನಾಥ, ಅಭಿನಂದನ (೧೨೦೦), ಶಾಂತಿನಾಥ (೧೧೮೦), ಅರ್ಕ 
ಮಲ್ಲಿ, ಮುನಿಸುವುತ ; ಪಶ್ಚಿಮದಲ್ಲಿ-ಪಾರ್ಶ, ಶೀತಲ, ಪುಷ್ಪದನ್ತ, 
ಪಾರ್ಶ್ವ, ಅಜಿತ, ಸುಮತಿ, ವರ್ಧಮಾನ (೧೧೮೦-೧೨೦೦), ಶಾಂತಿ, 
ಮಲ್ಲಿ (೧೨೦೦), ಕೂಷ್ಮಾಂಡಿನಿ (ಆಸೀನಮೂರ್ತಿ, ಎಡಗೈಯಲ್ಲಿ ಫಲ, 
ಬಲಗೈ ಮಗುವಿನ ತಲೆಯ ಮೇಲೆ), ಬಾಹುಬಲಿ, ಎರಡು ಚಂದ್ರಪ್ರಭ 
ವಿಗ್ರಹಗಳು (೧೬-೧೭ನೆಯ ಶತಮಾನ). ಬಸವಿಶೆಟ್ಟಿ ೧೧೮೦-೧೨೦೦ರಲ್ಲಿ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೨೦೭ 


೨೪ ತೀರ್ಥಂಕರರ ನಿಗ್ರಹಗಳನ್ನು ಮಾಡಿಸಿದನೆಂದು ಶಾಸನಗಳು 
(ಶ್ರ. ಬೆ. ೧೮೭, ೧೮೮) ಹೇಳುವುವು. ಆದಕೆ ಕೆಲವು ವಿಗ್ರಹಗಳನ್ನು 
ಅದೇ ಕಾಲದಲ್ಲಿ ಇತರರು ಮಾಡಿಸಿದರೆಂದು ನಿಗ್ರಹೆಗಳ ಶಾಸನಗಳು 
ಹೇಳುವುವು. ಆದುದರಿಂದ ಗಂಗರಾಜನ ಅನಂತರ ಐವತ್ತು ವರ್ಷ 
ಗಳಾದಮೇಲೆ ಈ ವಿಗ್ರಹಗಳು ಸ್ಥಾಪಿಸಲ್ಪಟ್ಟವು. ಈ ಬಸವಿಸೆಟ್ಟಿಯೇ 
ಸುತ್ತಾಲಯದ ಭಿತ್ತಿಯನ್ನು ಮಾಡಿಸಿದರು. ಅವನ ಮಕ್ಕಳು ಮುಂದಿನ 
ಜಾಲಂದ್ರಗಳನ್ನು ಮಾಡಿಸಿದರು. 

(೨) ತೇರಿನ ಬಸದಿ: ಈ ಬಸದಿಯಲ್ಲಿ ಬಾಹುಬಲಿ, ಮುಂಡೆ “ತೇರು” 
ಇವೆ. ಗರ್ಭಗುಡಿ, ಸುಕನಾಸಿ ಮತ್ತು ನವರಂಗಗಳಿವೆ. ಬಾಹುಬಲಿ 
ವಿಗ್ರಹ ಸುಮಾರು ಐದಡಿ ಎತ್ತರವಿದೆ. ಇದರ ಮುಂದಿರುವ “ ತೇರಿ*ಗೆ 
ಮಂದರವೆಂದು ಹೆಸರು. ಮಂದರಗಳಲ್ಲಿ ನಂದೀಶ್ವರ ಮತ್ತು ಮೇರು 
ಎಂಬ ಭೇದಗಳಿವೆ ಎಂದೂ ಇದು ಮೇರು ಮಂದರವೆಂದೂ ಹೇಳಲಾಗಿದೆ. 
ಇದರ ಸುತ್ತಲೂ ೫೨ ಜಿನ ವಿಗ್ರಹಗಳನ್ನು ಕೆತ್ತಿರುವರು. ೧೧೧೭ರಲ್ಲಿ 
ವಿಷ್ಣುವರ್ಧನನ ಮಹಾವಡ್ಡವ್ಯವಹಾರಿಗಳಾದ ಹೊಯ್ಸಳ ಸೆ ) ನೇಮಿ 
ನೆಟ್ಟಿಗಳ ತಾಯಂದಿರಾದ ಮಾಚಿಕಬ್ಬೆ ಶಾಂತಿಕಬ್ಬೆಯರು ಈ ದೇವಾಲಯ 
ವನ್ನು ಮಂದರವನ್ನು ಮಾಡಿಸಿದರು (ಶ್ರ. ಬೆ. ೧೩೭). 

(೩) ಶಾಸನ ಬಸ್ತಿ: ಗರ್ಭಗುಡಿ ಸುಕನಾಸಿ ನವರಂಗವಿರುವ ಈ 
ಬಸದಿಯಲ್ಲಿ ಐದಡಿ ಎತ್ತರದ ಆದಿನಾಥ ವಿಗ್ರಹವಿದೆ. ಸುಕನಾಸಿಯಲ್ಲಿ 
ಯಕ್ಷಯಕ್ಷಿಣಿಯಾದ ಗೋಮುಖ-ಚಕ್ರೇಶ್ವರೀ ವಿಗ್ರಹಗಳಿವೆ. ಹೊರಗಿನ 
ಗೋಡೆಗಳಲ್ಲಿ ಗೂಡುಗಳೂ ಶಿಖರಗಳೂ ಕೆಲವು ಜಿನವಿಗ್ರಹಗಳೂ 
ಇನೆ. ಗಂಗರಾಜನು ಇದಕ್ಕೆ ಇಂದಿರಾಕುಲಗೃಹವೆಂದು ಹೆಸರಿಟ್ಟು 
ಆದಿನಾಥನಿಗೆ ನಿಷ್ಣುವರ್ಧನನಿಂದ ಪಡೆದ " ಪರಮ’ ಗ್ರಾಮವನ್ನು 
೧೧೧೮ರಲ್ಲಿ ದಾನಮಾಡಿದನು. 

(೪) ಎರಡುಕಟ್ಟೆ ಬಸದಿ: ಗಂಗರಾಜನ ಹೆಂಡತಿಯಾದ ಲಕ್ಷ್ಮಿಯು 
ಆದಿನಾಥನಿಗೆ ಸು. ೧೧೧೮ರಲ್ಲಿ ಈ ಬಸದಿಯನ್ನು ಕಟ್ಟಿಸಿದಳು. ಇದಕ್ಕೆ 
ಪೂರ್ವ ಪಶ್ಚಿಮಗಳಲ್ಲಿ ಮೆಟ್ಟಿ ಲುಗಳಿರುವುದರಿಂದ ಎರಡುಸಟ್ಟಿ ಬಸದಿ 
ಎಂದು ಹೆಸರಾಯಿತು. ಐದಡಿ ಎತ್ತರದ ಆದಿನಾಥ ನಿಗ್ರಹ. ಇಬ್ಬರು 


೨೦೮ ಹೊಯ್ಸಳ ವಾಸ್ತುಶಿಲ್ಪ 


ಪುರುಷಚಾಮರಧಾರಕರನ್ನು ಹೊಂದಿದೆ. ಪೀಠದ ಮೇಲೆ ಲಕ್ಷ್ಮಿಯ 
ಶಾಸನವಿದೆ, ಸುಕನಾಸಿಯಲ್ಲಿ ಯಕ್ಷಯಕ್ರಿಣಿಯರಿರುವರು. 

(೫) ಕತ್ತಲೆ ಬಸದಿ: ಚಿಕ್ಕ ಬೆಟ್ಟದಮೇಲೆ ಅತ್ಯಂತ ದೊಡ್ಡದಾದ 
ಈ ಬಸದಿ ೧೨೪ ಅಡಿ ಉದ್ದ ೪೦ ಅಡಿ ಅಗಲನಿದೆ. ಗರ್ಭಗೃಹ, ಅದರ 
ಸುತ್ತಲೂ ಪ್ರದಕ್ಷಿಣ, ಸುಕನಾಸಿ, ನವರಂಗ, ಮುಖಮಂಡಪ ಮತ್ತು 
ಹೊರಗಿನ ಶಾಲೆಗಳಿವೆ. ಇದಕ್ಕೆ ಪದ್ಮಾನತೀ ಬಸ್ತಿ ಎಂಬ ಹೆಸರು. 
ಹೊರಗಿನ ಶಾಲೆಯಲ್ಲಿರುವ ಸದ್ಮಾವತೀವಿಗ್ರ ಹದಿಂದ ಇದಕ್ಕೆ ಈ ಹೆಸರು 
ಬಂದಿರಬಹುದು. ಇದಕ್ಕೆ ಹಿಂದೆ ಗೋಪುರವಿದ್ದಂತೆ ಕಂಡುಬರುವುದು. 
ಗರ್ಭಗುಡಿಯಲ್ಲಿ ಆರಡಿ ಎತ್ತರದ ಆಸೀನ ಆದಿತೀರ್ಥಂಕರ ವಿಗ್ರ ಹವಿದೆ.' 
ಪಕ್ಕದಲ್ಲಿ ಪುರುಷ ಚಾಮರಧಾರಕರಿರುವರು. ಮುಂದಿನ ಶಾಲೆಯು 
ಈಚಿನ ಕಟ್ಟಡವಾಗಿದೆ. ಇದರ ಈಶಾನ್ಯ ಮೂಲೆಯಲ್ಲಿ ಮೇಲಕ್ಕೆ 
ಹೋಗಲು ಮೆಟ್ಟಲುಗಳಿವೆ; ಮೇಲೆ ಮಹಡಿ ಇದೆ. 

ಆದಿತೀರ್ಥಂಕರ ವಿಗ್ರಹದ ನೀಠದಲ್ಲಿಕುವ ಶಾಸನದಿಂದ ಗಂಗ 
ರಾಜನು ತನ್ನ ತಾಯಿಯಾದ ಪೋಚವ್ರೆಯ ಹೆಸರಿನಲ್ಲಿ ಈ ಬಸದಿಯನ್ನು 
ಕಟ್ಟಿಸಿದನು ಎಂದು ತಿಳಿದುಬರುವುದು. ಈ ಬಸದಿಯಲ್ಲಿ ಮಾತ್ರ 
ಪ್ರದಕ್ಷಿಣ ಮಾರ್ಗ ಕಂಡುಬರುತ್ತದೆ. 

(೬) ಅರೆಗಲ್‌ ಬಸದಿ: ಗಂಗರಾಜನು ಶ್ರವಣಬೆಳಗೊಳಕ್ಕೆ ಒಂದು 
ಮೈಲಿ ಉತ್ತರದಲ್ಲಿ ಜಿನನಾಥಪುರ ಅಗ್ರಹಾರವನ್ನು ಮಾಡಿಸಿದನು. 
ಇಲ್ಲಿನ ಅರೆಗಲ್‌ ಬಸದಿ ಕ್ರಿ. ಶ. ೧೧೩೫ರಲ್ಲಿ ನಿರ್ಮಿತವಾಯಿತು. 
ಗರ್ಭಗುಡಿ ಸುಕನಾಸಿ ನವರಂಗಗಳಿವೆ. ಈಗ ಗರ್ಭಗುಡಿಯಲ್ಲಿರುವ 
ಅಮೃತಶಿಲೆಯ ಪಾರ್ಶ್ವನಾಥ ವಿಗ್ರಹದ ಮೇಲೆ ಹನ್ನೊಂದು ಹೆಡೆಗಳ 
ಸರ್ಪವಿದೆ. ಈ ವಿಗ್ರಹ ಇತ್ತೀಚೆಗೆ ಸ್ಥಾಪಿತವಾಯಿತು (೧೮೮೯). ಮೂಲ 
ವಿಗ್ರಹ ಭಿನ್ನವಾಗಿ ಹತ್ತಿರ ಕೆರೆಯಲ್ಲಿ ಬಿದ್ದಿಡಿ.  ದೀವಾಲಯದ ಪಕ್ಕ 
ದಲ್ಲಿರುವ ಶಾಸನದಿಂದ ಇದು ೧೧೩೫ರಲ್ಲಿ ಸ್ಥಾನಿತವಾದಂತೆ ಕಂಡುಬರು 
ತ್ತದೆ. ಸುಕನಾಸಿಯಲ್ಲಿ ಕುಳಿತಿರುವ ಧರಣೇಂದ್ರ ಪದ್ಮಾವತಿ ವಿಗ್ರಹಗಳು 
ಎರಡೂನರೆ ಅಡಿ ಎತ್ತರವಾಗಿವೆ. ಈ ಬಸದಿಯಲ್ಲಿ ಚತುರ್ವಿಂಶತಿ 
ತೀರ್ಥಂಕರ, ಸಂಚಪರಮೇಷ್ಠಿ, ನವದೇವತಾ ನಂದೀಶ್ವರ ಉತ್ಸವ 
ವಿಗ್ರಹಗಳು ಸುಂದರವಾಗಿವೆ. 


ಇತರ ಸ ಣ್ಯ ಹೊಯ್ಸಳ ದೇನಾಲಯಗಳು ೨೦೯ 


(೭) ಸವತಿ ಗಂಧವಾರಣ ಬಸದಿ: ವಿಷ್ಣುವರ್ಧನನ ರಾಣಿಯಾದ 
ಶಾಂತಲೆಯು ಚಿಕ್ಕ ಬೆಟ್ಟಿದಮೇಲೆ ೬೦ ಅಡಿ ಉದ್ದೆ ೩೫ ಅಡಿ ಅಗಲ 
ವಿರುವ ಈ ಬಸದಿಯನ್ನು ೧೧೨೩ರಲ್ಲಿ ಕಟ್ಟಿಸಿದಳು. ಇಲ್ಲಿನ ಶಾಂತಿನಾಥ 
ವಿಗ್ರಹ ಐದಡಿ ಎತ್ತರನಿದೆ. ಪಕ್ಕದಲ್ಲಿ ಪುರುಷ ಚಾಮರಧಾರಕರಿರು 
ವರು. ಸುಕನಾಸಿಯಲ್ಲಿ ಯಕ್ಷಯಕ್ಷಿಣಿಯರಾದ ಕಿಂಪುರುಷ ಮಹಾ 
ಮಾನಸಿಯರಿರುವರು. ಹೊರಗೋಡೆಗಳ ಮೇಲೆ ಕಂಬಗಳೂ ಗರ್ಭ 
ಗುಡಿಯ ಮೇಲೆ ಗೋಪುರವೂ ಇವೆ. ಶಾಂತಲೆಯು ಕಟ್ಟಿಸಿದ ಕಪ್ಪೆ 
ಚೆನ್ನಿಗ ದೇವಾಲಯವು ಇದಕ್ಕಿಂತಲೂ ಸುಂದರವಾಗಿದೆ. 

(೮) ಪಾರ್ಶ್ವನಾಥ ಬಸದಿ: ಚಿಕ್ಕ ಬೆಟ್ಟ ದ ಪಾರ್ಶ್ವನಾಥ ಬಸದಿಯಲ್ಲಿ 
ಗರ್ಭಗೃಹ ಸುಕನಾಸಿ ನವರಂಗ Sela ನವರಂಗ 
ಗಸ ಪಕ್ಕದಲ್ಲಿ ಶಾಲೆಗಳಿವೆ. ಹೊರಗಿನ ಗೋಡೆಗಳ 
ಮೇಲೆ ಸಣ್ಣ ಸ್ತಂಭಗಳೂ ಗೋಪುರಗಳೂ ಇವೆ. ದೇವಾಲಯವೆಲ್ಲ ೫೫೯ 
ಅಡಿ ಉದ್ದ ೨೯ ಅಡಿ ಅಗಲ ಇದೆ. ಗರ್ಭಗುಡಿಯಲ್ಲಿ ಹೆದಿನೈದಡಿ 
ಎತ್ತರದ ದೊಡ್ಡ ಪಾರ್ಶ್ವನಾಥ ನಿಗ್ರಹವಿದೆ. ಪಾರ್ಶ್ವನಾಥನ ಶಿರೋಭಾಗ 
ದಲ್ಲಿ ಏಳು ಹೆಡೆಯ ಸರ್ಪವಿದೆ. (ಇದರ ಮುಂದಿರುವ ಉದ್ದವಾದ 
ಮಾನಸ್ತಂಭವನ್ನು ಚಿಕ್ಕದೇವರಾಯನ ಕಾಲದಲ್ಲಿ ಪುಟ್ಟಿ ಸಿಯ್ಯ ಎಂಬುವನು 
ಮಾಡಿಸಿದಂತೆ ಅನಂತಕವಿಯ ಬೆಳುಗೊಳದ ಗೊಮ್ಮಟೀಶ್ವ ರಚರಿತೆಯಿಂದ 
ತಿಳಿಯುವುದು. ಈ ಮಾನಸ್ತಂಭದ ಪೀಠಿಕೆಯ ನಾಲ್ಕು ಸಖಘಯೂ 
ವಿಗ್ರಹಗಳಿವೆ. ದಕ್ಷಿಣ ಮುಖದಲ್ಲಿ ಕುಳಿತಿರುವ ಪದ್ಮಾವತಿ, ಪೂರ್ವದಲ್ಲಿ 
ಪಾ ಅಂಕುಶ ಫಲ ಅಭಯಹಸ್ತ ನಾದ ನಿಂತಿರುವ ಯಕ್ಷ, ಉತ್ತರದಲ್ಲಿ 
ಕುಳಿತಿರುವ ಕೂಷ್ಮಾಂಡಿನಿ ( ಅಭಯ ಪಾಶ ಅಂಕುಶ ಜು ಪಶಿ ) ಮದಲ್ಲಿ 
ಕುಡುಕಿಯ ಮೇಲಿರುವ ಬ್ರಹ್ಮ ವಿಗ್ರಹಗಳಿವೆ. ಮಾನಸ ಂಭದ 
ಮೇಲ್ಭಾಗದಲ್ಲಿ ಸಣ್ಣ ಗುಡಿಯಲ್ಲಿ ನಾಲ್ಕು ದಿಕ್ಕುಗಳಿಗೂ ಅಭಿಮುಖ 
ವಾಗಿರುವ ಜಿನವಿಗ್ರಹಗಳಿವೆ. 

ಈ ಪಾರ್ಶ್ವನಾಥ ಬಸದಿಯನ್ನು ಕಟ್ಟಿಸಿದ ಕಾಲ ಸರಿಯಾಗಿ 
ತಿಳಿಯದು. ನವರಂಗದಲ್ಲಿರುವ ಶಾಸನ (ಶ್ರ. ಬೆ. ೬೭) ಮಲ್ಲಿಷೇಣ 
ಮಲಧಾರಿಗಳು ಗತಿಸಿದ ಕಾಲವನ್ನು (೧೧೨೯) ಸೂಚಿಸುವುದು. ಆದ್ದರಿಂದ 
ಬಹುಶಃ ಗಂಗರಾಜನ ಕಾಲದಲ್ಲಿ ಾ.ತವಾಗಿರುಹುದು 

14 


೨೧೦ ಹೊಯ್ಸಳ ವಾಸ್ತುಶಿಲ್ಪ 


(೯) ಸಾಣೇಹಳ್ಳಿ ಬಸದಿ: ಶ್ರವಣಬೆಳಗೊಳಕ್ಕೆ ಮೂರು ಮೈಲಿ 
ದೂರದಲ್ಲಿರುವ ಸಾಣೇಹಳ್ಳಿಯಲ್ಲಿ ಗಂಗರಾಜನ ಅಣ್ಣನ ಹೆಂಡತಿಯಾದ 
ಜಕ್ಕಿಮವ್ಹೆ ಸು. ೧೧೨೦ರಲ್ಲಿ ಒಂದು ಬಸದಿಯನ್ನು "ಕಟ್ಟಿ ಸಿದಳು. ಈಗ 
ಇದು ಬಿದ್ದುಹೋಗಿದೆ. ಜಫ್ಸಿಮನ್ಟೆ ಹಳ್ಳಿ ಯಲ್ಲಿರುವ ಭಂಡಾರ ಬಸದಿಯ 
ದಕ್ಷಿಣದಲ್ಲಿ ಜಕ್ಕೈಕಟ್ಟಿ ಎಂಬ ಕೆಕೆಯನ್ನೂ ಅಲ್ಲಿನ ಬಂಡೆಗಳ ಮೇಲೆ ಜಿನ 
ವಿಗ್ರಹೆಗಳನ್ನೂ ಮಾಡಿಸಿದಳು. 

(೧೦) ಭರತ ಬಾಹುಬಲಿ ವಿಗ್ರಹಗಳು: ದೊಡ್ಡ ಬೆಟ್ಟದ ಅಖಂಡ 
ಬಾಗಿಲಿನ ಮುಂದೆ ಎರಡು ಪಕ್ಕಗಳಲ್ಲಿ ಇರುವ ಬಾಹುಬಲಿ, ಭರತ 
ವಿಗ್ರಹಗಳನ್ನು ದಂಡನಾಯಕ ak 'ಭರತಮಯ್ಯ ಮೌ ಸ್ಥಾಪಿಸಿದನು. 
ಭರತನು ಮುಂದಿನ ಮೆಟ್ಟ ಲುಗಳನ್ನು PE ಶಾಸನಗಳು 
ಹೇಳುವುವು. ಬಹುಶಃ ಹ ಸ ನಿಗ್ರ ಹಗಳ ಪ ಪ್ರತಿಸೆ ಸೋಪಾನ 
ಗಳಾದವು. 

(೧೧) ಬೊಪ್ಪನ ಚೈತ್ಯಾಲಯ: ಕ್ರಿ, ಶ್ರ, ಜಂ ಸ್ಯಾ ರಿರ್ಮಿತ 
ವಾದ ಚಾಮುಂಡರಾಯ ಬಸದಿಯಲ್ಲಿ ಈಗಿರುವ ನೇಮಿನಾಥ ನಿಗ್ರಹ 
ವನ್ನು ಗಂಗರಾಜನ ಮಗನಾದ ಏಚಣನು ೧೧೩೮ರಲ್ಲಿ ತ್ರೈಲೋಕ್ಯ 
ರಂಜನ. ಅಥವಾ ಬೊಪ್ಪನ ಜೈತ್ಯಾಲಯಕ್ಕೆ ಮಾಡಿಸಿದನು. 

`(೧೨) ಚಂದ್ರಗುಪ್ತ ಬಸದಿಯ ಕಟಾಂಜನ: ಸುಮಾರು ಎಂಟು. 
ಒಂಬತ್ತನೆಯ. . ಶತಮಾನದ. ಚಂದ್ರಗುಪ್ತ. ಬಸದಿ ಸಣ್ಣದಾಗಿದ್ದು 
ಪಾರ್ಶ್ವನಾಥ ಪದ್ಮಾವತೀ ಕೂಷ್ಮಾಂಡಿನೀ ಧರಣೇಂದ್ರ ಯಕ್ಷ ಸರ್ವಾಹ್ಞ 
ಯಕ್ಷ ವಿಗ್ರಹಗಳನ್ನು ಹೊಂದಿದ್ದಿತು. ಸುಮಾರು ೧೧೪೫ರಲ್ಲಿ ಇದಕ್ಕೆ 
ಅಲಂಕೃತವಾದ ದ್ವಾರವನ್ನು ಜಾಲಂದ್ರಗಳುಳ್ಳ ಕಟಾಂಜನವನ್ನು 
ಸೇರಿಸಲಾಯಿತು. ದ್ವಾರದ ಪ್ರ ಸತತ ದೂ ಚೆನ್ನಾ ಗಿ 
ಕೊರೆದಿರುವ ಐದು ಚಿತ್ರಪಟ್ಟಿ ಕೆಗೆ. ಜಾಲಂದ್ರದ ಕಟಾಂಜನದಲ್ಲಿ 
ಹತ್ತು ಸಾಲು ಕಿಂಡಿಗಳು, ಅವುಗಳ ಮಧ್ಯದಲ್ಲಿ ಸೋತು ಸಾಲಿನಲ್ಲೂ 
೪೫ ಚಿತ್ರ ಫಲಕಗಳು ಇವೆ. ಈ ಚಿತ್ರಗಳಲ್ಲಿ ಶ್ರುತಕೇವಲಿ ಭದ್ರಬಾಹು 
ಚಂದ್ರ ಗುಪ್ತರ ಕಥೆ ವರ್ಣಿಸಲ್ಪಟ್ಟಿದೆ. ಎಂದು “ಹೇಳುವರು: ಪೂರ್ವ 
ಭಾಗದಲ್ಲಿ ಮೂರನೆಯ BN "ಮಧ್ಯದಲ್ಲಿ “4 ದಾನೋಜಃ”: ಎರದು. 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೨೧೧ 


ಶಿಲ್ಪಿಯ ಹೆಸರು ಕಂಡುಬರುತ್ತದೆ. ಈ ದಾಸೋಜನೇ ಶ್ರ. ಬೆ. ೧೪೦ನೆಯ 
ಶಾಸನಗಳನ್ನು ಕೆತ್ತಿರುವುದರಿಂದ ಈ ಭಾಗವು ಕ್ರಿ. ಶ. ೧೧೪೫ರಲ್ಲಿ 
ನಿರ್ಮಿತವಾಗಿರಬೇಕು. (ಗಂಗಣ್ಣನ ಲಿಖಿತ | ಸೆನಔಿ ಬಲ್ಲರದೇವ 
ರೂವಾರಿ ರಾಮೋಜನ ಮಗ ದಾಸೋಜ ಕಂಡರಿಸಿದ.) 

(೧೩) ಭಂಡಾರಿ ಬಸದಿ ; (ಚತುರ್ವಿಂಶತಿ ತೀರ್ಥಂಕರ ಬಸದಿ,) 
ಶ್ರವಣಬೆಳಗೊಳ ಗ್ರಾಮದಲ್ಲಿರುವ ಭಂಡಾರಿ ಬಸದಿಯು ೨೬೬ ಅಡಿ ಉದ್ದ 
೭೮ ಅಡಿ ಅಗಲವಿದೆ. ಗರ್ಭಗೃಹ ಸುಕನಾಸಿ: ನವರಂಗ ಮುಖಮಂಡಪ ' 
ಕೈಸಾಲೆ ಮತ್ತು ಪ್ರಾಕಾರಗಳಿವೆ. ಹೊಯ್ಸಳ ಒಂದನೇ ನರಸಿಂಹನ 
ಭಂಡಾರಿಯಾದ ಹುಳ್ಳನು ಕ್ರಿ.ಶ. ೧೧೫೯ರಲ್ಲಿ ಕಟ್ಟಿ ಸಿದುದರಿಂದ ಭಂಡಾರಿ 
ಬಸದಿ ಎಂದು ಹೆಸರಾಯಿತು. ನರಸಿಂಹನು ಇಲ್ಲಿಗೆ ಬಂದಿದ್ದಾಗ ಭವ್ಯ 
ಚೂಡಾಮಣಿ ಎಂಬ ಹೆಸರನ್ನು ಕೊಟ್ಟು ಇದಕ್ಕೆ ಸವಣೇರು ಹಳ್ಳಿಯನ್ನು 
ದಾನಮಾಡಿದನು. ಶ್ರ. ಬೆ. ೩೪ನೆಯ ಶಾಸನದಲ್ಲಿ ಇದರ ವರ್ಣನೆಯಿದೆ: 


ಕ॥ ಗೊನ್ಮುಟಿಪುರ ಭೂಷಣಮಿದು ಗೊಮ್ಮಟಮಾಯ್ತಿನೆ ಸಮಸ್ತ ಪರಿಕರ 
ಸಹಿತಂ 


ಸಮ್ಮುದದಿಂ ಹುಳ್ಳ ಚಮೂಪಂನನ್ಮಾಡಿಸಿದಂ ಜಿನೋತ್ತ ಮಾಳಯಮ 
ನಿದಂ 

ವೃ! ಪರಿಸೂತ್ರಂ ನೃತ್ಯಗೇಹಂ ಪ್ರವಿಪುಳ ವಿಳಸತ್ಪಕ್ಷ ದೇಶಸ್ಥ ಶೈಲ 
ಸ್ಥಿರ ಜೈನಾವಾಸಯುಗ್ಮಂ ವಿವಿಧಸುವಿಧ ಸತ್ರೋಲ್ಲಸದ್ಭಾನ ರೂಪೋ 
ತ್ತರ ರಾಜದ್ವಾರ ಹರ್ಮ್ಮಂ ಬೆರಸತುಳ ಚತುರ್ನಿಂಶತೀತ್ತೇೇಶಗೇಹಂ 


ಪರಿಪೂರ್ಣಂ ಪುಣ್ಯಪುಂಜ ಪ್ರತಿಮ ಮೆಸೆದುದೀಯಂದದಿಂ ಹುಳ್ಳ 
ನಿಂದಂ ॥ 


ಹುಳ್ಳನು ಪರಿಸೂತ್ರ, ನೃತ್ಯಗೇಹ,: ಎರಡು ಪಕ್ಕಗಳಲ್ಲಿ ಎರಡು 
ಕಲ್ಲಿನ: ದೇವಾಲಯಗಳು, ರಾಜದ್ವಾರ, ಹರ್ಮ್ಯ ಸಹತವಾದ ಚತು 
ರ್ವಿಂಶತಿ ತೀರ್ಥಂಕರ ಬಸದಿಯನ್ನು ಮಾಡಿಸಿದನು. 

ಗರ್ಭಗುಡಿಯಲ್ಲಿ ಉದ್ದವಾದ ಪೀಠದಮೇಲೆ ಮೂರು ಅಡಿ ಎತ್ತರದ 
ಇಪ್ಪತ್ತನಾಲ್ಕು ಸ್ಥಾನಕ ಜಿನವಿಗ್ರಹಗಳಿವೆ. ಗರ್ಭಗುಡಿಗೆ: ಮೂರು 
ಬಾಗಿಲುಗಳಿನೆ. ಮಧ್ಯದ ಬಾಗಿಲುವಾಡವನ್ನು ಚೆನ್ನಾಗಿ ಕೊರೆದಿದೆ. 


೨೧೨ ಹೊಯ್ಸಳ ವಾಸ್ತುಶಿಲ್ಪ 


ಬಾಗಿಲುಗಳ ಪಕ್ಕಗಳಲ್ಲಿ ಜಾಲಂದ್ರಗಳಿವೆ. ಮಧ್ಯ ಬಾಗಿಲಿಗೆ ಎದುರಾಗಿ 
ವಾಸುಪೂಜ್ಯ, ಇದರ ಬಲಕ್ಕೆ ಹನ್ನೊಂದು, ಎಡಕ್ಕೆ ಹನ್ನೆರಡು ಜಿನ 
ವಿಗ್ರಹಗಳಿವೆ. . ಸುಕನಾಸಿಯ ಎಡಗಡೆಯಲ್ಲಿ ಪದ್ಮಾವತೀ ಬ್ರಹ್ಮ 
ವಿಗ್ರಹಗಳಿವೆ. ನವರಂಗದ ಮಧ್ಯದಲ್ಲಿ ಹತ್ತು ಚದುರಡಿ ವಿಸ್ತಾರ 
ವಾಗಿರುವ ಒಂದೇ ಚಂದ್ರಶಿಲೆ ನಾಲ್ಕು ಕಂಬಗಳ ಮಧ್ಯದಲ್ಲಿದೆ. ಇಂತಹ 
ಅಖಂಡ ಶಿಲೆಗಳು ಮುಂದಿನ ಭಾಗದಲ್ಲೂ ಇವೆ. ಇಂತಹ ದೊಡ್ಡ 
" ಚಸ್ಪಡಿಗಳನ್ನು ಹೇಗೆ ಸಾಗಿಸಿದರೆಂಬುದು ಕುತೂಹಲಾಸ್ಪದವಾಗಿದೆ. 
ನವರಂಗದ ದ್ವಾರಬಂಧದ ಮೇಲೆ ಪುರುಷ ಮೃಗ ಲತಾ ಚಿತ್ರಗಳಿವೆ. 
ಸುತ್ತಲೂ ಇರುವ ಶಾಲೆಗೆ ಕಟಾಂಜನವಿದೆ. ದುಂಡಾದ ನಾಲ್ಕಡಿ 
ಎತ್ತರದ ಕಂಬಗಳಿಗೆ ಎರಡೂವರೆ ಅಡಿ ಅಗಲದ ಎರಡೆರೆಡು ಕಲ್ಲು 
ಚಸ್ಸಡಿಗಳನ್ನು ಮಧ್ಯೆ ಒಂಬತ್ತಂಗುಲ ಅಂತರವಿರುವಂತೆ ಜೋಡಿಸಿರು 
ವರು. ಈ ಚಪ್ಪಡಿಗಳ ಮೇಲೆ ಕೆತ್ತನೆ ಕೆಲಸವಿಲ್ಲ. ಇಂತಹ ಕಟಾಂಜನ 
ದಕ್ಷಿಣ ಭಾರತದಲ್ಲಿ ಅಪೂರ್ವವಾದುದು. ಬಸದಿಯ ಮುಂದಿರುವ 
ಮಾನಸ್ತಂಭವು ಏಕಶಿಲೆಯಿಂದ ಮಾಡಿದುದಾಗಿದೆ. 

(೧೪) . ಗೊಮ್ಮಟೇಶ್ವರನ ಮುಂದಿನ ಮಂಡಪ ; ದಂಡನಾಯಕ 
ಭರತನು ಸು. ೧೧೬೦ರಲ್ಲಿ ಗೊಮ್ಮಟೇಶ್ವರ ಮುಂದಿನ ಶಾಲೆಯ 
“ಹೆಪುಳಿಗೆ” (ಉಪ್ಪರಿಗೆ?)ಯನ್ನು ಮಾಡಿಸಿದನೆಂದು ಹೇಳಿಕೊಂಡಿರುವನು. 
ಈ ಮಂಡಪದ ಭುವನೇಶ್ವರಿಯಲ್ಲಿ ಅಷ್ಟದಿಕ್ಬಾಲಕರೂ ಪರಿವಾರದವರೂ, 
ಮಧ್ಯದಲ್ಲಿ ಕಳಶವನ್ನು ಹಿಡಿದಿರುವ ಇಂದ್ರನೂ ಇರುವರು. ಕಣಶಿಲೆ 
ಯಲ್ಲಿ ಕೆತ್ತನೆಕೆಲಸ ಸುಂದರವಾಗಿದೆ. ಇಲ್ಲಿರುವ ಶಾಸನದಿಂದ (ಶ್ರ.ಬೆ. 
೨೨೧) ಪ್ರಧಾನಿ ಬಲದೇವನು ಹನ್ನೆರಡನೆಯ ಶತಾಬ್ದದ ಆದಿಭಾಗದಲ್ಲಿ 
ಮಾಡಿಸಿದನೆಂದು ತಿಳಿದುಬರುತ್ತದೆ. 

(೧೫) ಅಕ್ಕನ ಬಸದಿ ; ಶ್ರವಣಬೆಳಗೊಳದಲ್ಲಿ ಸಂಪೂರ್ಣ 
ಹೊಯ್ಸಳ ರೀತಿಯಲ್ಲಿ ಕಟ್ಟಿದುದು ಇದು ಒಂದೇ ಸಕಟ್ಟಡವೆನ್ನ ಬಹುದು. 
ಶಾಂತಲೆಯ ಗಂಧವಾರಣ ಬಸದಿಯು ಕೂಡ ಹೊಯ್ಸಳ ರೀತಿಯಲ್ಲಿಲ್ಲ. 
ಗರ್ಭಗೃಹ ಸುಕನಾಸಿ ನವರಂಗ ಮುಖಮಂಡಸಗಳಿನೆ. ಗರ್ಭಗುಡಿಯ 
ದ್ವಾರವು ಚೆನ್ನಾಗಿ ಅಲಂಕೃತವಾಗಿದ್ದು ಒಳಗೆ ಐದಡಿ ಎತ್ತರದ ಸ್ಥಾನಕ 


ಇತರೆ ಸಣ್ಣ ಹೊಯ್ಸಳ ದೇವಾಲಯಗಳು ೨೧೩ 


ಪಾರ್ಶ್ವನಾಥ ವಿಗ್ರಹವಿದೆ. ಇದರಮೇಲೆ ಏಳುಹೆಡೆ ಸರ್ಪವಿದೆ. ಸುಕನಾಸಿ 
ದ್ವಾರದ ಪಕ್ಕಗಳಲ್ಲಿ ಜಾಲಂದ್ರಗಳಿವೆ. ಸುಕನಾಸಿಯಲ್ಲಿ ಧರಣೇಂದ್ರ 
ಪದ್ಮಾವತಿಯರ ಆಸೀನಮೂರ್ತಿಗಳಿವೆ. ಇವು ಮೂರೂವರೆ ಅಡಿ ಎತ್ತರ 
ವಿದ್ದು ಐದು ಹೆಡೆ ಸರ್ಪವನ್ನು ಹೊಂದಿವೆ. ನವರಂಗದಲ್ಲಿ ಹಳೆಯಬೀಡಿನ 
ಬಸ್ತಿ ಹಳ್ಳಿಯಲ್ಲಿರುವ ಹೊಳಪುಕೊಟ್ಟ ಬಳಪದಕಲ್ಲಿನ ಸ್ಮಂಭಗಳಂತೆ 
ಇಲ್ಲಿಯೂ ಸುಂದರವಾದ ನಾಲ್ಕು ಕಂಬಗಳಿವೆ. ಮೇಲ್ಬಾ ವಣಿ ಎರಡಡಿ 
ಆಳವಾಗಿದ್ದು ಒಂಬತ್ತು ಭುವನೆ ನೇಶ್ರ ರಿಗಳನ್ನು ಆನತ ಕಂಬಗಳ 
ಮೇಲೂ ಭುವನೇಶ್ವರಿಗಳಲ್ಲೂ ಕೆತ್ತಕೆಕೆಲಸಸ್ರ ಚೆನ್ನಾಗಿದೆ. ಮುಖ 
ಮಂಡಪದಲ್ಲೂ ಭುವನೇಶ್ವರಿ ಚೆನ್ನಾಗಿದೆ. ಇಲ್ಲಿ ಎತ್ತರವಾದ ಜಗತಿಯ 
ಮೇಲೆ ಪುಷ್ಪಪಟ್ಟಿಕೆ ಇದೆ. ಹೊರಗೋಡೆಗಳಲ್ಲಿ ಸಣ್ಣ ಕಂಬಗಳೂ 
ಶಿಖರಗಳೂ ಇವೆ. ಗೋಪುರದ ನಾಲ್ಕು ಕಡೆಗಳ ಮಧ್ಯಭಾಗದಲ್ಲಿ ಮಾತ್ರ 
ಕೆಲವು ವಿಗ್ರಹಗಳಿವೆ. ಗೋಪುರವು ಚಾಚಿಕೊಂಡಿರುವ ಭಾಗದಲ್ಲಿ ಚಿತ್ರ 
ಫಲಕವಿದೆ. ಬಹಳ ಸುಂದರವಾಗಿ ಕೊರೆದಿರುವ ಸಿಂಹಲಲಾಟದ ಕೆಳಗೆ 
ಕುಳಿತಿರುವ ಜಿನವಿಗ್ರಹವಿದೆ. ಜಿನನಮೇಲೆ ಮುಕ್ಕೊಡೆ, ಪಕ್ಕಗಳಲ್ಲಿ 
ಪುರುಷ ಚಾಮರಧರರು, ನಿಂತಿರುವ ಜಿನ ಯಕ್ಷಯಕ್ಷಿಯರಿರುವರು. 
ಮುಂದೆ ಚಾಚಿರುವ ಭಾಗದ ಎರಡು ಪಕ್ಕಗಳಲ್ಲೂ ಸರಸು ತಿ  ವಿಗ್ರ ಹಗಳಿವೆ. 
ಗೋಪುರದ ಮುಂಭಾಗದಲ್ಲಿ ಯೇ ಕುಳಿತಿರುವ ಚಿವನಿಸ್ರಹ ಮತ್ತೊಂದು 
ಇದೆ. . ಇದರ ಪಕ್ಕಗಳಲ್ಲಿ ಯಕ್ಷಯಕ್ಷಿಯರಿರುವರು. ಪೀಠದ ಎರಡು 
ಕಡೆಗಳಲ್ಲಿ ಆನೆಗಳಿವೆ. ದ ಸಕಕ ದಕ್ಷಿಣಗೋಡೆಯು ಕುಸಿದಿರು 
ವುದರಿಂದ ಒದೆಗಲ್ಲುಗಳನ್ನು ಕೊಡಲಾಗಿದೆ. 

ಈ ಸುಂದರ ದೇವಾಲಯವನ್ನು ಇಮ್ಮಡಿ ನೀರಬಲ್ಲಾ ಳನ ಸಂಧಿ 
ವಿಗ್ರಹಿ ಮಂತ್ರಿಯಾದ ಶೈವಬ್ರಾಹ್ಮಣ ಚಂದ್ರ ಮೌಳಿಯ ಹೆಂಡಿಕಿ 
ಜೈನಳಾದ ಆಚಿಯಕ್ಕ ಕಟ್ಟಿಸಿದುದರಿಂದ ಅಕ್ಕನ! ಬಸದಿ ಎಂಬ ಹೆಸರು 
ಬಂದಿತು. ಪಾರ್ಶ್ವನಾಥ ಪೀಠದ ಶಾಸನದಿಂದಲೂ (ಶ್ರ. ಬೆ. ೩೩೧), 
ದೇವಾಲಯದಲ್ಲಿರುವ ಮತ್ತೊಂದು ಸುಂದರವಾದ ಶಾಸನದಿಂದಲೂ 
(ಶ್ರ. ಜೆ. ೩೨೭), ಕ್ರಿ. ಶ. ೧೧೮೨ನೆಯ ಚೆನ್ನ ರಾಯಪಟ್ಟಣದ ೧೫೦ನೆಯ 
ಶಾಸನದಿಂದಲೂ ಆಚಿಯಕ್ಕ ಈ ಬಸದಿಯನ್ನು ಕಟ್ಟಿ ಸಿದಳೆಂದೂ ಚಂದ್ರ 


ಗ 


೨೧೪ ಹೊಯ್ಸಳ ವಾಸ್ತುಶಿಲ್ಪ 


ಮೌಳಿಯು . ಇಮ್ಮಡಿ ಬಲ್ಲಾಳನಿಂದ ದಾನಗಳನ್ನು ನೊಡಿಸಿದನೆಂದೂ 
ತಿಳಿದುಬರುವುದು. ಈ ಚಂದ್ರಮೌಳಿಯೇ ಜಗನ್ನಾಥ ವಿಜಯವನ್ನು 
ರಚಿಸಿದ ರುದ್ರ ಭಟ್ಟನ ಪೋಷಕನಾಗಿದ್ದನು. ರುದ್ರಭಟ್ಟನ ದೇವನೂರು 
ಬಾಣಾವರಕ್ಕೆ ಐದು ಮೈಲಿ ಉತ್ತರದಲ್ಲಿದೆ. 

ಗೌರಿತಪಂಗಳಂನೆಗಳ್ದು ತಾಂನೆರೆದಳ್ಳಡ ಚಂದ್ರನರೌಳಿಯೊಳ್‌ 

ನಾರಿಯರ್ಗಿನ್ನದೇ ಸೊಬಗು ಪೇಳ್ವಲವುಂ ಭನವದೊಳ್ಳಿ ರನ್ತರಂ 

ಸಾರ ತಪಂಗಳಂ ಪಡೆದು ತಾಂನೆರೆದಂ ಗಡ ಚಂದ್ರವರೌಳಿ ಗಂ 

ಭೀರೆಯೆನಿಪ್ಪ ತನ್ನಿನಿಯಪಾಚಲೆವೊಲ್‌ ಸೊಬಗಿಂಗೆ ನೋನ್ತರಾರ್‌ ॥ 

ಶಕವರ್ಷದ ಸಾಯಿರದ ನೂಲಿನಾಲ್ಕನೆಯ ಪ್ಲವಸಂವತ್ಸರದ 

ಪುಷ್ಕ ಬಹುಳ ತದಿಗೆ ಶುಕ್ರವಾರದುತ್ತರಾಯಣ ಸಂಕ್ರಾನ್ಮಿಯಂದು 

ವೃ। ಶೀಲಧಿಚಂದ್ರವರೌಳಿ ವಿಭುವಾಚಲದೇನಿ ನಿಜೋದ್ಭಕಾಂತೆಯಾ 

ಲೋಳ ಮೃಗಾಕ್ಸಿ ಮಾಡಿಸಿದ ಬೆಳ್ಗೊಳ ತೀರ್ಥದ ಪಾರ್ಶ್ವದೇವರ 

ರ್ಚಾಳಿಗೆ ಬೇಡೆ ಒನ್ಮೆಯನ ಹಳ್ಳಿ ಯನಿತ್ತನುದಾರಿ ನೀರ ಬ _ 

ಲ್ಲ್ಲಾಳ ನೃಪಾಳಕಂ ಧರೆಯುನುಬ್ಬಿ ಯುಮುಳ್ಳಿನ ಮೆಯ್ದೆ ಸಲ್ವಿನಂ ॥ 

(ಶ್ರ. ಜೆ. ೩೨೭) 

(೧೬) ನಗರಜಿನಾಲಯ : ಊರಿನಲ್ಲಿರುವ ಸಣ್ಣದಾದ ನಗರ 
ಜಿನಾಲಯವನ್ನು ಇಮ್ಮಡಿ ಬಲ್ಲಾಳನ ಪಟ್ಟ ಣಸ್ಟಾಮಿಯಾದ ನಾಗ 
ದೇವನು ೧೧೯೫ರಲ್ಲಿ ಕಟ್ಟಿಸಿದನು. ಇದಕ್ಕೆ ಶ್ರೀನಿಲಯ ಎಂಬ ಹೆಸರೂ 
ಇದ್ದಿತು. ಊರಿನ ವ್ಯಾಪಾರಿಗಳು ದಾನಗಳನ್ನು ಕೊಟ್ಟಿ ರುವುದರಿಂದ 
ನಗರ ಜಿನಾಲಯ ಎಂಬ ಹೆಸರು ಇದಕ್ಕೆ ಬಂದಿತು. ಗರ್ಭಗೃಹ ಸುಕನಾಸಿ 
ನವರಂಗಗಳಿವೆ. ಗರ್ಭಗುಡಿಯಲ್ಲಿ ಎರಡೂವರೆ ಅಡಿ ಎತ್ತರದ ಸ್ಥಾನಕ 
ಆದಿನಾಥ ವಿಗ್ರಹವಿದೆ. ನವರಂಗದ 'ಎಡಗಡೆ ಕೋಣೆಯಲ್ಲಿ ಎರಡಡಿ 
ಎತ್ತರದ ನಿಂತಿರುವ ಬ್ರಹ್ಮದೇವ ವಿಗ್ರಹವಿದೆ. . ಎಡಗೈಯಲ್ಲಿ ಫಲ, 
ಬಲಗೈಯಲ್ಲಿ ಚಾನಟಹಿಡಿಡು ಪಾದುಕೆಗಳನ್ನು ಧರಿಸಿರುವನು. ಪೀಠದಲ್ಲಿ 
ಕುದುರೆ ಇದೆ. ನಾಗದೇವನು ಕಮಠ ಪಾರ್ಶ್ವ ಬಸದಿಯ ನೃತ್ಯಶಾಲೆ, 
ಜಗತಿ, ನಯಕೀರ್ತಿಯ ನಿಸಿದಿಗೆ (೧೧೭೬), ನಾಗಸಮುದ್ರನೆಂಬ ಕೆರೆ 
(ಜಿಗಣೆಕಟ್ಟಿ) ಮಾಡಿಸಿದನು. ಕ್ರಿ. ಶ. ೧೪೩೨ನೆಯ ಒಂದು ಶಾಸನವು 
(ಶ್ರ. ಬೆ. ೨೫೮) “ ಪಂಡಿತಯತಿ ಯ ತಪಃಪ್ರಭಾವದಿಂದ ನಗರ 
ಜಿನಾಲಯವಾಯಿಕೆಂದು ಹೇಳುವುದು: 


ಇತರ ಸಣ್ಣ ಹೊಯ್ಸಳ ದೇನಾಲಯಗಳು ೨೧೫ 


(೧೭) ಶಾಂತೀಶ್ವರ ಬಸದಿ : ಜಿನನಾಥಪುರದಲ್ಲಿರುವ ಶಾಂತಿನಾಥ 
ಬಸದಿಯನ್ನು ವಸುಧೈಕಬಾಂಧವ ರೇಚರಸನು ಸು. ೧೨೦೦ರಲ್ಲಿ 
ಕಟ್ಟಿಸಿದನು. ಶ್ರವಣಬೆಳಗೊಳದಲ್ಲಿರುವ ಅಕ್ಕನ ಬಸದಿಯಂತೆಯೇ 
ಇದು ಸಂಪೂರ್ಣ ಹೊಯ್ಸಳ ರೀತಿಯಲ್ಲಿದೆ. ನಕ್ಷತ್ರಾಕಾರದ ಜಗತಿಯ 
ಮೇಲೆ ಗರ್ಭಗೃಹ ಸುಕನಾಸಿ ರಂಗಮಂಡಪಗಳಿವೆ.... ನವರಂಗದಲ್ಲಿ 
ನಾಲ್ಕು ಹೊಯ್ಸಳ ರೀತಿಯ ದುಂಡಾದ ಕಂಬಗಳು ಮಣಿಸಾಲುಗಳಿಂದ 
ಅಲಂಕೃತವಾಗಿವೆ. ಒಂದು ಕಂಬಕ್ಕೆ ಪೂರ್ತಿ ಕೆಲಸವಾಗಿಲ್ಲ. ಮೇಲ್ಬಾ 
ವಣಿಯಲ್ಲಿ ಒಂದೂವಕೆ ಅಡಿ ಆಳದ ಒಂಬತ್ತು ಭುವನೇಶ್ವರಿಗಳಿವೆ. 
ಒಂದು ಫಲಕದಲ್ಲಿ ಸಿಂಹಮುಖ ಲತೆಗಳು, ಚತುರಸ್ರ ಮಧ್ಯದಲ್ಲಿ ಅಷ್ಟ 
ಕೋಣದ ನಕ್ಷತ್ರ, ಅದರ ಮಧ್ಯ ದಲ್ಲಿ ಮೂರು ಸುತ್ತು ಎಸಳುಗಳುಳ್ಳ 
ಕಮಲ ಮತ್ತು ಇರಿಕೆ ಇನೆ. ಸದಗಂಡದ ಒಳಗೆ ನ್‌ ಅಲಂಕ್ಕ ಳ್‌ 
ವಾದ ಗೂಡುಗಳು ಈಗ ಖಾಲಿಯಾಗಿವೆ. 

ಗರ್ಭಗುಡಿಯಲ್ಲಿ ಐದೂವರೆ ಅಡಿ ಎತ್ತರದ ಶಾಂತಿನಾಥ ತ 
ಪ್ರಭಾವಳಿ ಪುರುಷ ಚಾಮರಧರರ ಸಹಿತವಾಗಿದೆ. ಇದರ ಪೀಠದಲ್ಲಿ 
ವಸುಧೈಕಬಾಂಧವ ರೇಚರಸನ ಶಾಸನವಿದೆ : 

“ ಸ್ವಸ್ತಿ ಶ್ರೀಮೂಲಸಂಘ ಜೇಶೀಯಗಣ ಪೊಸ್ತ ಹಟ ಕೊಣ್ಣ 
ಕು ನ್ವಯ ಕೊಲ್ಲಾಪುರದ ಸಾವನ್ತ ಬಸದಿಯ ಪ್ರತಿಬದ್ಧದ 
ಶ್ರೀಮಾಘನನ್ಹಿ ಸಿದ್ಧಾ ¥) ಡೇವರ ಶಿಷ್ಯರು ಶುಭಚಂದ್ರ. ಕ್ರೈವಿದ್ಯ 
ಸೇವಕ ಶಿಷ್ಯರಪ್ಪ ಕು ಸಿದ್ಧಾನ್ರ ದೇವರಿಗೆ ವಸುಥ್ಛೈಕ 
ಬಾಂಧವ ಶ್ರೀಕರಣದ ರೇಚಿಮಯ್ಯ ಡಡ ಶಾಸ, 
ನಾಥದೇವರ ಪ್ರ ತಿಸ್ಕೆಯಂ ಮಾಡಿ ಧಾರಾಪೂರ್ವಕಂ ಕೊಟ್ಟರು.” 
(ಶ್ರ. ಬೆ. ೩೮೦) 
ಹೊರಗಿನ ಗೋಡೆಗಳ ಮೇಲೆ ಮೂರು ಸಾಲು ಜಗತಿಯ ಪಟ್ಟಿಕೆ 
ಗಳಿವೆ. ಆದರೆ ಈ ಸಟ್ಟಿಕೆಗಳಲ್ಲಿ ಚಿತ್ರಗಳಿಲ್ಲ. ಇದರಮೇಲೆ ಸಣ್ಣ 
ಕಂಬಗಳು ಗೋಪುರಗಳು ಗೋಡೆಯ ಮಧ್ಯಭಾಗವನ್ನು ನಿಭಾಗಿಸಿವೆ. 
ಲತಾಸಟ್ಟಿಕೆ. ತೋರಣ ಮತ್ತು ಗೋಪುರಗಳ ಕೆಳಗೆ ಸುಮಾರು 
ಇಗ ಎತ್ತರದ ವಿಗ್ರಹಗಳಿವೆ. ದಕ್ಷಿಣದ ಗೋಡೆಯಲ್ಲಿ ದ್ವಿಭುಜ 


೨೧೬ ಹೊಯ್ಸಳ ವಾಸ್ತುಶಿಲ್ಪ 


ಯಕ್ಷಿ, ನರ್ತಕಿ, ವಾದ್ಯಗಾರರು, ಕೊಳಲನ್ನು ಬಾರಿಸುತ್ತಿರುವವನು, 
ಮೃದಂಗದವನು, ಸ್ಥಾನಕ ಜಿನ್ನ ಚಾಮರಥರರು, ಕೆಳಗೆ ಅರ್ಥ ಕೆತ್ತಿದ 
ಚಿತ್ರಪಟ್ಟಿಕೆ, ಚಾಮರಧಾರಿಣಿ, ನಗ್ಗಶ್ರ್ರೀ ಮತ್ತು ದೊಡ್ಡ ಚೇಳು, ಇಕ್ಷು 
ದಂಡ ಹಿಡಿದ ಮನ್ಮಥ, ಚತುರ್ಭುಜಮೂರ್ತಿ, ಪಶ್ಚಿಮದ ಗೋಡೆಯಲ್ಲಿ 
ಚತುರ್ಭುಜಮೂರ್ತಿ, ದ್ವಿಭುಜನರ್ತಕಿ, ಮಾರ್ದಂಗಿಕ, ಬಲಗೈಯಲ್ಲಿ 
ಹೂ ಎಡಗೈಯಲ್ಲಿ ದರ್ಪಣ ಹಿಡಿದು ತ್ರಿಭಂಗದಲ್ಲಿ ನಿಂತಿರುವ ಸ್ರೀ, 
ನಿಂತಿರುವ ಜಿನ, ಸ್ಥಾನಕ ಶ್ರ್ರೀವಿಗ್ರಹ (ಪುಷ್ಪ ದರ್ಪಣ), ದ್ವಿಭುಜಸ್ರ್ರೀ, 
ಅಕ್ಷಮಾಲಾ ಅಂಕುಶಪಾಶ, ಪುಸ್ತಕ (1) ಹಿಡಿದು ಕುಳಿತಿರುವ ಸರಸ್ವತಿ, 
ಚತುರ್ಭುಜ ಸ್ಥಾನಕಮೂರ್ತಿ, ಉತ್ತರ ಗೋಡೆಯಲ್ಲಿ ಮಾರ್ದಂಗಿಕ, 
ನರ್ತಕಿ, ದೇವಿ, ಲತಾತೋರಣದಲ್ಲಿ ಕುಳಿತಿರುವ ದೇವಿ, ನರ್ತಕಿ, 
ಸ್ಥಾನಕ ಜಿನ, ಸ್ಥಾನಕಮೂರ್ತಿ, ದ್ವಿಭುಜ ಪುರುಷ ಆಸೀನಳಾದ ದೇವಿ, 
ಲತಾತೋರಣದ ಕೆಳಗೆ ಚಾಮರಧಾರಿಣಿ, ನಿಂತಿರುವ ಪುರುಷದೇವತೆ, 
ನೃತ್ಯವಿಗ್ರಹ ಗಾಯಕರು, ಎತ್ತರವಾದ ಪಾದುಕೆಗಳ ಮೇಲೆ ನಿಂತಿರುವ 
ಪ್ರೀವಿಗ್ರಹೆ, ಕೊಳಲನ್ನು ಹಿಡಿದಿರುವ ಶ್ರೀ, ಸ್ಥಾನಕನ (ಪಾರ್ಶ್ವ) 
ಚಾಮರಧರರು, ನಿಂತಿರುವ ಚತುರ್ಭುಜ ಶ್ರೀ, ದೇವತೆ, ದ್ವಿಭುಜ ವಿಗ್ರಹ, 
ವಸ್ತುವನ್ನು ಹಿಡಿದು ನರ್ತಿಸುತ್ತಿರುವ ಪುರುಷ (ಕಾಲುಗಳಮೇಲೆ ಗೆಜ್ಜೆ. 
ಸಾಲುಗಳಿವೆ), ಗಾಯಕರು ಚತುರ್ಭುಜ ಸ್ಥಾನಕ ವಿಗ್ರಹ ಕಂಡು 
ಬರುತ್ತವೆ. 

ಬಹುಶಃ ಇಮ್ಮಡಿ ಬಲ್ಲಾಳನ ಕಾಲದಲ್ಲಿ ಬೇಲೂರು ಚೆನ್ನಕೇಶವ 
ದೇವಾಲಯದ : ಹೊರಗಣ ವಿಗ್ರಹಗಳನ್ನು ಮಾಡಿದ ಶಿಲ್ಪಿಗಳನ್ನೇ 
ರೇಚಿಮಯ್ಯನು ಕರೆಸಿಕೊಂಡು ಈ ನಿಗ್ರಹೆಗಳನ್ನೂ ಮಾಡಿಸಿದಂತೆ 
ಕಂಡುಬರುತ್ತದೆ. ಸುಮಾರು ನಲ್ವತ್ತು ಶ್ರೀವಿಗ್ರಹಗಳಿವೆ, ಸ್ತ್ರೀವಿಗ್ರಹಗಳ 
ಕೇಶಬಂಧನಗಳು ಗಮನಾರ್ಹವಾಗಿವೆ. ದಕ್ಷಿಣದ ಗೋಡೆ ಕುಸಿದಿರು 
ವುದರಿಂದ ಕಲ್ಲಿನ ಒತ್ತೆ ಕೊಡಲಾಗಿದೆ. ಕ್ರಿ. ಶ. ೧೬೩೨ರಲ್ಲಿ ಪಾಳೆದ 
ಪದುಮಣ್ಣ ನು ಬಸದಿಯ ಜೀರ್ಣೋದ್ಧಾರ ಮಾಡಿಸಿದನು. 

(೧೮) ಶಾಂತಿನಾಥ ಬಸದಿ: ಚಿಕ್ಕಬೆಟ್ಟದ ಶಾಂತಿನಾಥ ಬಸದಿಯಲ್ಲಿ 
ಗರ್ಭಗುಡಿ ಸುಕನಾಸಿ ಮಂಡಪಗಳಿವೆ. ಇದರ ಗೋಡೆಗಳ ಮೇಲೆ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೨೧೭ 


ಚಿತ್ರಗಳಿದ್ದವು. ಈಗ ಕೆಲವು ಕುರುಹುಗಳು ಮಾತ್ರ ಇವೆ. ಶಾಂತಿನಾಥ 
ವಿಗ್ರಹ ಹನ್ನೊಂದಡಿ ಎತ್ತರವಿರುವ ಸ್ಥಾನಕಮೂರ್ತಿಯಾಗಿದೆ. ಈ 
ಬಸದಿಯ: ಕಾಲವನ್ನು ನಿರ್ಧರಿಸಲು ಶಾಸನಗಳು ಸಿಕ್ಕಿಲ್ಲ. 

(೧೯) ಸುಪಾರ್ಶ್ವ ಬಸದಿ: ಶಾಂತಿನಾಥ ಬಸದಿಯ ರೀತಿಯಲ್ಲಿಯೇ 
ಇದೆ. ಏಳು ಹೆಡೆ ಹಾವನ್ನು ಛತ್ರವಾಗುಳ್ಳ ಸುಪಾರ್ಶ್ವ (?) ವಿಗ್ರಹ 
ಮೂರು ಅಡಿ ಎತ್ತರದ ಆಸೀನಮೂರ್ತಿಯಾಗಿದೆ. ಇದರ ಕಾಲವೂ: 
ನಿಶ್ಚಿತವಾಗಿಲ್ಲ. 

(೨೦) ಮಜ್ಜಿ ಗಣ್ಣ ಬಸದಿ: ಮೇಲಿನ ಎರಡು ಬಸದಿಗಳಂತೆಯೇ 
ಇದರ ನಿರ್ಮಾಣ ಕಾಲವೂ ತಿಳಿದಿಲ್ಲ. ಹೊರಗೋಡೆಗಳ ಫಲಕಗಳ 
ಮೇಲೆ ಹೂವಿನ ಸಾಲುಗಳಿವೆ. : ಗರ್ಭಗುಡಿಯಲ್ಲಿ ಮೂರುವರೆ ಅಡಿ 
ಎತ್ತರದ ಅನಂತನಾಥ ವಿಗ್ರಹವಿದೆ. 

(೨೧) ಮಹಾನವಮಿ ಮಂಡಪ: ಕತ್ತಲೆ ಬಸದಿಯ ದಕ್ಷಿಣದಲ್ಲಿ 
ಎರಡು ಮಂಡಸಗಳಿವೆ. ಇವುಗಳ ಮಧ್ಯದಲ್ಲಿ ಶಾಸನಸ್ಮಂಭಗಳಿವೆ. 
ಉತ್ತರ ಮಂಡನದ ಶಾಸನಸ್ತಂಭವು ಬಹಳ ಸುಂದರವಾಗಿದೆ. 
ಮೇಲ್ಭಾಗದಲ್ಲಿ ಗೋಪುರವನ್ನು ಚೆನ್ನಾಗಿ ಕೊರೆದಿರುವರು. ನಯಕೀರ್ತಿ 
ಕೆ. ಶ. ೧೧೭೬ರಲ್ಲಿ ಗತಿಸಿದಾಗ ನಾಗದೇವನು ಈ ಶಾಸನವನ್ನು 
ಹಾಕಿಸಿದನು. ಬಹುಶಃ ಇಮ್ಮಡಿ ಬಲ್ಲಾಳನ ಕಾಲದಲ್ಲಿ ಈ ಆತ 
ವನ್ನು ಕಟ್ಟರಬೇಕು. 

ಚಾಮುಂಡರಾಯ ಬಸದಿಗೆ ದಕ್ಷಿಣದಲ್ಲಿ ಒಂದು, ಎರಹುಕಟ್ಟಿ 
ಬಸದಿಗೆ ಪೂರ್ವದಲ್ಲಿ ಒಂದು, ತೇರಿನ ಬಸದಿಗೆ ದಕ್ಷಿಣದಲ್ಲಿ ಎರಡು 
ಮಂಡಸಗಳಲ್ಲೂ ಶಾಸನಗಳಿವೆ. 

(೨೨) ಭರತೇಶ್ವರ: ಮಹಾನವಮಿ ಮಂಡಪಕ್ಕೆ ಪಶ್ಚಿಮದಲ್ಲಿ 
ಭರತೇಶ್ವರನೆಂದು ಹೇಳುವ ಅಪೂರ್ವವಾದ ಒಂದು ವಿಗ್ರಹವಿದೆ. ಇದರ 
ಹತ್ತಿರ ಇರುವ ಒಂದು ಶಾಸನದಲ್ಲಿ (ಶ್ರ. ಬೆ. ೬೧) ಬ್ರ (ಮತ್‌... 

..-ಸಿಷ್ಯರ್‌ ಅರಿಟ್ಟೂ ನೇಮಿ ಮಾಡಿಸಿದರ್‌ ಸಿದ್ದಂ” ದು ಸುಮಾರು. 
ಶ. ೯೦೦ರ ಅಕ್ಷರಗಳಲ್ಲಿ ಬರೆದಿದೆ. ಅರಿಷ ನೇಮಿಯು ಈ ವಿಗ್ರಹವನ್ನು 
ದೊಡ್ಡ ಜೆಟ್ಟದ ಗೊಮ್ಮಟಿನಿಗ್ರಹವನ್ನೂ edd ಊಹಿಸ 


೨೧೮ ಹೊಯ್ಸಳ ವಾಸ್ತುಶಿಲ್ಪ 


ಲಾಗಿದ್ದಿತು. ಆದರೆ ' ಈ ಶಾಸನದಿಂದ ಅರಿಷ್ಟ ನೇಮಿ ಏನು ಮಾಡಿಸಿದ 
ನೆಂಬುದು ಸ್ಪಷ್ಟವಾಗಿಲ್ಲ. ಅರಿಷ್ಟನೇಮಿ ಶಿಲ್ಪಿಯಾಗಿರಲಾರನು. ಅನೇಕ 
ಜೈನಗುರುಗಳು ಈ ಹೆಸರನ್ನು ಹೊಂದಿದ್ದರೆಂಬುದು ಶಾಸನಗಳಿಂದ 
ತಿಳಿದುಬರುತ್ತದೆ... ಭರತವಿಗ್ರಹ ಗೊಮ್ಮಟನಿಗೆ ಅಭಿಮುಖವಾಗಿ 
ಪಶ್ಚಿಮಕ್ಕೆ ತಿರುಗಿಕೊಂಡಿದೆ. ಒಂಬತ್ತು ಅಡಿ ಎತ್ತರವಿದೆ. ಕಾಲುಗಳನ್ನು 
ಬಿಡಿಸಿದ್ದರೆ ಸುಮಾರು ಹನ್ನೆರಡು ಅಡಿ ಇರುತ್ತಿದ್ದಿತು. ಐವತ್ತೇಳು ಅಡಿ 
ಎತ್ತರದ ಗೊಮ್ಮಟನಿಗೂ ಹನ್ನೆರಡು ಅಡಿ ಭರತನಿಗೂ ಯಾವುದೊ 
ಒಂದು ಪ್ರಮಾಣವಿದ್ದಿರಬಹುದು. 

(೨೩) ಇರುವೆ ಬ್ರಹ್ಮದೇವ: ಚಿಕ್ಕಬೆಟ್ಟದ ಪ್ರಾಕಾರದ ಉತ್ತರ 
ದ್ವಾರಕ್ಕೆ ಉತ್ತರದಲ್ಲಿ ಗರ್ಭಗುಡಿ ಮಾತ್ರವಿದೆ. ಇದರಲ್ಲಿ ಬ್ರಹ್ಮನ ವಿಗ್ರಹ 
ವಿದ. ಇದರ ಮುಂದಿನ ಬಂಡೆಯಮೇಲೆ ಜಿನವಿಗ್ರಹೆಗಳು ಆನೆ ಕಂಬ 
ಗಳನ್ನು ಕೆಲವರ ಹೆಸರುಗಳನ್ನೂ ಕೊರೆದಿರುವರು. ದ್ವಾರದ ಮೇಲಿರುವ 
ಶಾಸನಗಳಿಂದ ಬಹುಶಃ ಕ್ರಿ. ಶ. ೯೫೦ರಲ್ಲಿ ಕಟ್ಟಿರಬಹುದೆಂದು ಹೇಳ 
ಬಹುದು. 

(೨೪) ಭದ್ರಬಾಹು ಗುಹೆ; ಭದ್ರಬಾಹುವಿನ ಪಾದಚಿಹ್ನೆಗಳಿರುವ 
ಈ ಗುಹೆ ಬಹಳ ಪುರಾತನವಾದುದು. ಸುಮಾರು ೧೧೦೦ರ ಒಂದು 
ಶಾಸನ ಇಲ್ಲಿದ್ದಿತು (ಶ್ರ. ಬೆ. ೧೬೬). ಈಚೆಗೆ ಇದು ಬಹುಶಃ ಮಂಡನ 
ವನ್ನು ಕಟ್ಟಿಸಿದಾಗ ನಾಶವಾಗಿದೆ. 

(೨೫) ಚಾಮುಂಡರಾಯನ ಬಂಡೆ: ಚಿಕ್ಕಜಿಟ್ಟದ ಕೆಳಗಿರುವ ಈ 
ಬಂಡೆಯಿಂದ ಚಾಮುಂಡರಾಯನು ಬಾಣ ಹೊಡೆದು ಗೊಮ್ಮಟೀಶ್ವರ 
ವ್ಯಕ್ತ ವಾಗುವಂತೆ ಮಾಡಿದನೆಂದು ಹೇಳಲಾಗಿದೆ. ಇಲ್ಲಿ ಕೆಲವು ಜಿನ 
ವಿಗ್ರಹಗಳೂ ಶಾಸನಗಳೂ ಇವೆ. 

(೨೬) ಲಕ್ಕಿ ದೊಣೆ ಮತ್ತು ಕಂಚಿನದೊಣೆ, ಚಿಕ್ಕಬೆಟ್ಟದ ಈ ಎರಡು 
ದೊಣೆಗಳು ಬಹುಶಃ ೯೦೦ರಲ್ಲಿಯೇ ಕದಂಬರ ಕಾಲದಲ್ಲಿದ್ದವು. 

(೨೭) ಶಾಂತೀಶ್ವರ ಬಸದಿ: ಸುಮಾರು ೫೬ ಅಡಿ ಉದ್ದ ೩೦ ಅಡಿ 
ಅಗಲವಿರುವ ಈ ಬಸದಿ ಎತ್ತರವಾದ ಜಗತಿಯ ಮೇಲಿಜಿ. ಗಾರೆಯ 
ಗೋಪುರವಿದೆ. ಸುಕನಾಸಿಯಲ್ಲಿ ಯಕ್ಷಯಕ್ಷಿಣಿಯರಿರುವರು. ಒಂದಿನ 


ಇತರ ಸಣ್ಣ ಹೊಯ್ಸಳ ದೇನಾಲಯಗಳು ೨೧೯ 


ಗೋಡೆಯ ಮಧ್ಯದಲ್ಲಿ ನಿಂತಿರುವ ಜಿನನಿಗ್ರಹ ಒಂದು ಗೂಡಿನಲ್ಲಿದೆ. 
ಇದರ ಕಾಲವೂ ನಿಶ್ಚಿತವಾಗಿಲ್ಲ. 

(೨೮) ಹಳೆಜೆಳಗೊಳದ ಪಾರ್ಶನಾಥ: ಶ್ರವಣಬೆಳಗೊಳಕ್ಕೆ ನಾಲ್ಕು 
ಮೈಲಿ ಉತ್ತರದಲ್ಲಿ ಹಳೆಬೆಳಗೊಳವಿದೆ.. ಇದರಲ್ಲಿ “ಹೊಯ್ಸಳ? ರೀತಿಯ 
ಪಾರ್ಶ್ವನಾಥ ಬಸದಿ ಇದೆ. : ಗರ್ಭಗುಡಿಯಲ್ಲಿ ಪೊಡಿನುವು ಎರಡೂವಕೆ 
ಅಡಿ ಎತ್ತರದ ಜಿನವಿಗ್ರಹವಿದೆ. ಸುಕನಾಸಿಯ ಗೋಡೆಗೆ ಸೇರಿಸಿರುವ 
ಭಗ್ನ ಘಾಡ ಐದಡಿ ಎತ್ತರದ ಪಾರ್ಶನಾಥ ನಥ ಪನ್ತಯಾತಿನ ಬಹುಶಃ 
ಮೂಲವಿಗ್ರಹವಾಗಿದ್ದಿ ತು. ಪಾರ್ಶ ಗತ ಹಂದೆ ಸರ್ಪದ ಸುರಳಿ 
ಮೇಲೆ ಏಳು ಹೆಡೆಗಳ ಛತ್ರ ಇದೆ. ಕಂದ ಧೇ ಸುಂದರ 
ವಾಗಿದೆ. ಎಂಟು ದಿಕ್ಕುಗಳಲ್ಲೂ ಅಷ್ಟದಿಕ್ಸಾಲಕರೂ ಪರಿವಾರದವರೂ 
ಇರುವರು. ಮಧ್ಯದಲ್ಲಿ ಐದು ಹೆಡೆಗಳ ಕೆಳಗೆ ಧರಣೇಂದ್ರನು ಎಡಗೈಯಲ್ಲಿ 
ಧನಸ್ಸು ಬಲಗೈಯಲ್ಲಿ ಶಂಖ(?) ವನ್ನು ಹಿಡಿದಿರುವನು. ನವರಂಗದಲ್ಲಿ 
ಚೆನ್ನಾಗಿ ಕೆತ್ತಿದ ಐದಡಿ ಎತ್ತರದ ಎರಡು ಚಾಮರಧರರ ವಿಗ್ರಹಗಳು 

ಭಗ್ನ ವಾಗಿ ಬಿದ್ದಿ ವೆ. ಸುಮಾರು ಮೂರು ಅಡಿ ಎತ್ತರದ ಆಸೀನ ಜಿನ 
ವಿಗ್ರಹವು ಇದೆ. ನವರಂಗದ್ವಾರವನ್ನು ಚೆನ್ನಾಗಿ ಕತ್ರಿ ದು ರು. ಹೊರಗಿನ 
ಗೋಡೆಗಳ ಮೇಲೆ ಸಣ್ಣ ತನಗ Riss ಇನೆ. ದೇವಾಲಯದ 
ಜಗತಿಯ ಮೂಲೆಗಳಲ್ಲಿ ಆನೆಗಳಿವೆ. ಈ ದೇವಾಲಯದಲ್ಲಿರುವ ಶಾಸನ 
ದಿಂದ (ಎ. ಕ. ೫. ಜಿರಾ ಪ ೧೪೮) ೧೦೯೪ರಲ್ಲಿ ವಿಷ್ಣು ವರ್ಧನನ ತಂದೆ 
ಯಾದ ಎರೆಯಂಗನು ಗೋಪನಂದಿಗೆ ರಾಚನಹ ಳ್ಳ ಮತ್ತು ಬೆಳಗೊಳ 
೧೨ನ್ನು ಬೆಳಗೊಳದ ಬಸದಿಗಳ ಜೀರ್ಣೋದಾ ಕ್ಕಾಗಿ ಕೊಟ್ಟ ನೆಂದು 
ತಿಳಿದುಬರುತ್ತದೆ. ಆದುದರಿಂದ ೧೦೯೪ರಲ್ಲಿಯೇ ಈ LE 
ಎಡೆಯ: ಈ ಗೋಪನಂದಿಯ ಪ್ರಶಂಸೆಯು ಸು. ೧೧೦೦ರ 
ಶ್ರ. ಬೆ. ೬೯ ಶಾಸನದಲ್ಲಿ ಕಂಡುಬರುತ್ತದೆ. 

೭೪. ಬೆಳಗಾಮಿ : ಹಳಿಯ" ಮೈಸೂರಿನ ಉತ್ತರ ಭಾಗದಲ್ಲಿ 
ಚಾಳುಕ್ಯ ರ ಕಾಲದ ಕಟ್ಟಡಗಳನ್ನು ವಿಮರ್ಶಿಸುವುದು ಆನಶ್ಯ ಕವಾಗಿದೆ. 
ಚಾ ಅಥವಾ ಥರ ಕರ್ಣಾಟಕದಲ್ಲಿ ಪ್ರಾಚೀನ ಪಟ್ಟ ಜನಂ 
ಕಾಳಾಮುಖಾಚಾರ್ಯರ ಕೇಂದ್ರವಾಗಿದ್ದಿತು. ಇಲ್ಲಿನ ನಿಶ್ವವಿದ್ಯಾಲಯವು 


೨೨೦ ಹೊಯ್ಸಳ ವಾಸ್ತುಶಿಲ್ಪ 


ಬಹಳ ಪ್ರಸಿದ್ಧ ವಾಗಿದ್ದಿತೆಂದು ಶಾಸನಗಳಿಂದ ತಿಳಿದುಬರುತ್ತದೆ. ಇಲ್ಲಿನ 
ತ್ರಿಪುರಾಂತಕ ದೇವಾಲಯ ಬೆಳಗಾಮಿ ಹಳ್ಳಿಗೆ ಈಶಾನ್ಯದಲ್ಲಿ ಸುಮಾರು 
ಮೂರು ಫರ್ಲಾಂಗು ದೂರದಲ್ಲಿದೆ. ಈಗಿರುವ ಡೇನಾಲಯದಲ್ಲಿ ಎರಡು 
ಗರ್ಭಗುಡಿಗಳು ಪೂರ್ವಾಭಿಮುಖವಾಗಿವೆ. . ದಕ್ಷಿಣದ ಮಂಡಸಕ್ಕೆ 
ದಕ್ಷಿಣದಲ್ಲಿ ದ್ವಾರವಿದೆ ಮತ್ತು ಇದರ ಪೂರ್ವದಲ್ಲಿ ಒಂದು ದ್ವಾರವು 
ಉತ್ತರದ ಶಾಲೆಗೆ ಸೇರಿದೆ. ಉತ್ತರ ಶಾಲೆಯ ಉತ್ತರದಲ್ಲಿ ಮತ್ತೊಂದು 
ದೇವಾಲಯ ದಕ್ಷಿಣಾಭಿಮುಖವಾಗಿದೆ. . ದಕ್ಷಿಣ ಶಾಲೆಯ ದಕ್ಷಿಣದಲ್ಲಿ 
ದಕ್ಷಿಣ ಮಂಡಪಕ್ಕೆ ಒಂದು ದ್ವಾರವಿದೆ. ಉತ್ತರದ ಭಾಗ, ದಕ್ಷಿಣದ 
ಗುಡಿ ಮತ್ತು ದಕ್ಷಿಣ ಮಂಡಸದ ಮಧ್ಯ ಭಾಗಗಳಲ್ಲಿ ಉತ್ತಮ ಕೆತ್ತನೆ 
ಕೆಲಸ ಕಂಡುಬರುತ್ತದೆ. ದಕ್ಷಿಣ ಮಂಡಸದ ಇತರ ಅಂಕಣಗಳು, 
ಮುಖಮಂಡಪ ಬಹುಶಃ ಅನಂತರ ಸೇರಿಸಲ್ಪಟ್ಟಿವು. ದೇವಸ್ಥಾನದ 
ಮೂಲಭಾಗವು ಉತ್ತರೆ ಭಾಗವಾಗಿದ್ದು ದಕ್ಷಿಣಾಭಿಮುಖವಾಗಿದ್ದಿತು. 
ದಕ್ಷಿಣಪಾರ್ಶ್ವದ ಸ್ವಲ್ಪ ದೂರದಲ್ಲಿ ಸುಂದರವಾದ ಮಂಡಪವಿದ್ದಿತು. 
ಇದರ ನಾಲ್ಕು ಕಂಬಗಳು ಚೆನ್ನಾಗಿ ಅಲಂಕೃತವಾಗಿವೆ. ದ್ರು ಮಂಡಪಕ್ಕೂ 
ದೀವಾಲಯಕ್ಕೊ ಪೂರ್ವ ದಿಕ್ಕಿನಿಂದ ಮೆಟ್ಟಿ ಲುಗಳಿದ್ದಿರಬಹುದು. 
ತ್ರಿಪುರಾಂತಕೇಶ್ವರನ ಗರ್ಭಗುಡಿ ಪೂರ್ವಾಭಿಮುಖವಾಗಿದ್ದು, ಇದರ 
ಉತ್ತರ ಗರ್ಭಗುಡಿಯಲ್ಲಿ ವಿಷ್ಣುವಿಗ್ರಹವಿದ್ದಿತು. ಅಲ್ಲದೆ ದಕ್ಷಿಣದಲ್ಲಿ 
ಮಂಡಪಕ್ಕೆ ಅಭಿಮುಖವಾಗಿ ಮತ್ತೊಂದು ಗುಡಿ ಇದ್ದಿತು. ಮುಖ್ಯ 
ಗರ್ಭಗುಡಿಯ ಕೆತ್ತನೆ ಕೆಲಸ ಬೇಲೂರನ್ನು ಹೋಲುವುದರಿಂದ ಬಹುಶಃ 
ವಿಷ್ಣುವರ್ಧನನ ಆಳಿಕೆಯ ಆರಂಭದಲ್ಲಿ ಆಗಿರಬಹುದು. ಕೇದಾರೇಶ್ವರ 
ಮತ್ತು ತ್ರಿಪುರಾಂತಕ ಜೀವಾಲಯಗಳ ತಲನಿನ್ಯಾಸ ವಿಗ್ರಹಗಳನ್ನು 
ನೋಡಿದರೆ ಬಹುಶಃ ಮೂವತ್ತು ನಾಲ್ವತ್ತು ವರ್ಷ ಅಂಶರವಿದ್ದಿಶೆಂದು. 
ಹೇಳಬಹುದು. ಹದಿಮೂರನೆಯ ಶತಮಾನದ ಮಧ್ಯಭಾಗದಲ್ಲಿ 
ಬದಲಾವಣೆಗಳಾದವು. ಮಂಡಪವನ್ನು ವಿಸ್ತರಿಸಿ ಎರಡು ಗುಡಿಗಳಿಗೂ. 
ಸೇರುವಂತೆ ಮಾಡಿ ಪೂರ್ವದಲ್ಲಿ ಮತ್ತೊಂದು ಮುಖಮಂಡಪವನ್ನು 
ಸೇರಿಸಲಾಯಿತು. ಮುಖ್ಯ ಗುಡಿಯ ಮುಖಮಂಡಪ ಈಗ ಅದೃಶ್ಯ 
ವಾಗಿದೆ. | 


ತ್‌ 


ಜ್ಜ ನ ಬುಕ 


ದ ಆಗೆ((ಯ ದಿಕಿ 


ಹ 
se 


ಶೃಂಗೇರಿಯ ವಿದ್ಯಾಶಂಕರ ದೇವಾಲಂ 


ಇತರ ಸಣ್ಣಿ ಹೊಯ್ಸಳ ದೇವಾಲಯಗಳು ೨೨೧ 


ದೇವಾಲಯದ ಪೀಠಿಕೆ ಮತ್ತು ಹೊರಗೋಡೆಗಳನ್ನು ಈಚೆಗೆ 
ಬದಲಾಯಿಸಿ ಕಟ್ಟಲಾಗಿದೆ. ಆದರೆ ಗುಡಿಯು ಒಂದು ಜಗತಿಯ 
ಮೇಲಿದ್ದಿತೆಂದು ಕಂಡುಬರುತ್ತದೆ... ಇದರ ಮೇಲಿನ ಗೋಡೆಗಳ ಪೀಠಿಕೆ 
ಉತ್ತರದಲ್ಲಿ ಸಾಮಾನ್ಯವಾಗಿದೆ. : ಮಂಡಪದ ಭಾಗದಲ್ಲಿ ಒರಟಾದ 
ಕಟಾಂಜನವಿದೆ. ಪೀಠಿಕೆಯಲ್ಲಿ ಕೆತ್ತನೆ ಇದ್ದು ಇದರ ಕೆಲವು ಕಲ್ಲು 
ಗಳನ್ನು ಜಗತಿಯಲ್ಲೂ" ಈಚೆಗೆ ಸೇರಿಸಿರುವರು. ಈ ಕೆತ್ತನೆಗಳಲ್ಲಿ ಪಂಚ 
ತಂತ್ರ ರಾಮಾಯಣ ಕಥೆಗಳು ಚಿತ್ರಿತವಾಗಿವೆ. ಇವುಗಳ ಮಧ್ಯೆ ಅನೇಕ 
ವಿಧವಾದ ರತಿಬಂಧಗಳಿವೆ. ಉತ್ತರದಿಂದ ಪ್ರದಕ್ಷಿಣೆಯಾಗಿ-- 

ಒಬ್ಬ ಮಹಾಪುರುಷನ ಸ ಸರ್ಪಗಳೂ ಆನೆಗಳೂ ಹಿಂಸಿಸುತ್ತ 
ಕೊನೆಗೆ ಗೌರವಿಸುತ್ತಿವೆ. ಅವನು ನಿದ್ರಿಸುವಾಗ ಸರ್ಪಗಳು ಬಿಸಿಲಿನಿಂದ 
ರಕ್ಷಿಸುತ್ತಿವೆ; ಪಕ್ಷಿಗಳು ಅವನಿಗೆ ಆಹಾರವನ್ನು ತರುತ್ತಿವೆ. 

ಎರಡು ಹಂಸಗಳು ಆಮೆಯನ್ನೆತ್ತಿ ಕೊಂಡು ಹೋಗುತ್ತವೆ. ಆಮೆ 
ಬಾಯಿ ತೆರೆದಾಗ ಕೆಳಕ್ಕೆ ಬಿದ್ದು ಸಾಯುತ್ತದೆ. 

ಒಬ್ಬ ಪುರುಷನು ಪ್ರೀಯನ್ನು ಕಾಡಿನಲ್ಲಿ ಕರಡಿಯಿಂದ ರಕ್ಷಿಸುವನು. 
ಕೋಲಾಟವಾಡುವ ಸ್ತ್ರೀಯರು... ಹೊಡೆದಾಡುವ ಎರಡು ಟಗರು 
ಗಳ ಮಧ್ಯದಲ್ಲಿ ನರಿಯು ಪ್ರವೇಶಿಸಿ ಸಾಯುವುದು. 

ಮೊಸಳೆಯು ಕಸಿಯನ್ನು ಹೊತ್ತುಕೊಂಡು ಹೋಗುತ್ತದೆ; ಆದರೆ 
ಕಸಿಯು ತಪ್ಪಿಸಿಕೊಳ್ಳುತ್ತದೆ. ಗಂಡು ಕತ್ತೆ ಮತ್ತು ಸ್ರೀ ರತಿಬಂಧ, 
ಹೆಣ್ಣು ಕತ್ತೆ ಮನುಷ್ಯ, ಶ್ರೀರಾಮನ ಸಪ್ತತಾಳ ಛೇದನ, ವಾಲಿಸಂಹಾರ. 

ಡೇವಾಲಯದ ಉತ್ತರ ಮತ್ತು ದಕ್ಷಿಣ ಹೊರಗೋಡೆಯು ನಾಶ 
ವಾಗಿದೆ. ವಾಯವ್ಯ ಗೋಡೆಯ ಗೂಡಿನಲ್ಲಿ ಮಾತ್ರ ಮಹಿಷಮರ್ದಿನಿ 
ವಿಗ್ರಹವಿದೆ. ಗುಡಿಗಳ ಗೋಪುರಗಳು ಹೋಗಿವೆ. ದಕ್ಷಿಣ ಮುಖ 
ಮಂಡಪದ ಸ್ತಂಭಗಳು, ಲೋವೆಗಳು ಮಾತ್ರ ಉಳಿದಿವೆ. 

ಮಂಡಪವು ಚತುರಸ್ರಾಕಾರವಾಗಿ ದಕ್ಷಿಣ. ಮತ್ತು ಪೂರ್ವದಲ್ಲಿ 
ತೆಕೆದುಕೊಂಡಿದೆ. ಪಕ್ಕಗಳಲ್ಲಿ ಕಲ್ಲಿನ ಜಗತಿಗಳಿವೆ. ನಾಲ್ಕು ದಿಕ್ಕು 
ಗಳಲ್ಲೂ ದ್ವಾರಗಳಿವೆ... ಮಧ್ಯ ಅಂಕಣದ ನಾಲ್ಕು ಕಂಬಗಳು 
ಭುವನೇಶ್ವರಿ ಪ್ರಾಚೀನವಾದವು. ಕಂಬಗಳ ಮೇಲೆ ಮದನಿಕೆ ವಿಗ್ರಹ 


೨೨೨ ಹೊಯ್ಸಳ ವಾಸ್ತುಶಿಲ್ಪ 


ಗಳಿದ್ದಿರಬೇಕು. ಇತರ ಅಂಕಣಗಳ ಹದಿನಾರು ಮೂಲೆ ಸ್ತಂಭಗಳು 
ಸಾಮಾನ್ಯವಾಗಿವೆ. ಮಧ್ಯ ಅಂಕಣದ ಭುವನೇಶ್ವರಿಯಲ್ಲಿ ಪದ್ಮ , 
ರಾಮಾಯಣ ಸುಂದರಕಾಂಡದ ಕಥೆ, ಅಷ್ಟ ದಿಕ್ಬ್ಸಾಲಕರು ಮತ್ತು 
ಶಿವಗಣಗಳು ಯುದ್ಧಮಾಡುತ್ತಿರುವುದು ಚಿತ್ರಿತವಾಗಿವೆ. ಹನುಮಂತನು. 
ಸೀತೆಯನ್ನು ಕಂಡುಹಿಡಿಯುವುದು, ಬಾಲದ ಬೆಂಕಿಯಿಂದ ಲಂಕಾದಹನ 
ಮಾಡುವುದು, ಹೊಯ್ಸಳ ಶಿಲ್ಪದಲ್ಲಿ ಅನರೂಪನವಾಗಿದೆ. 

ದಕ್ಷಿಣ ಗುಡಿಯ ದ್ವಾರಬಂಧವು ಪುಪ್ಪಪಟ್ಟಿಕೆ, ನರ್ತಕರು, ನಾಗ 
ಬಂಧಗಳಿಂದ ಸುಂದರವಾಗಿ ಅಲಂಕೃತವಾಗಿದೆ. ಇದು ಬೇಲೂರು ಗರ್ಭ 
ಗೃಹದ್ವಾರವನ್ನು ಹೋಲುತ್ತದೆ. ದ್ವಾರದ ಮೇಲೆ ಗಜಲಕ್ಷ್ಮಿ ವಿಗ್ರಹ 
ವಿದೆ. ಗರ್ಭಗುಡಿಯಲ್ಲಿ ತಗ್ಗಾದ ಪಿಂಡಿಕೆಯ ಮೇಲೆ ಸಣ್ಣ ಲಿಂಗವಿದೆ. 
ಇದರ ಹಿಂಬಿ.ಇರುವ ಸರಸ್ವತೀ ವಿಗ್ರಹಕ್ಕೆ ಅಂಕುಶವನ್ನು ಹಿಡಿದಿರುವ 
ಒಂದೇ ಕ್ಸ ಉಳಿದಿದೆ. ಸಣ್ಣ ನಡು ಉನ್ಸತ ಕುಚ ನಿಡಿದಾದ ಬೆನ್ನು 
ಬೇಲೂರಿನ ಮೋಹಿನಿ ವಿಗ್ರಹಗಳನ್ನು ಹೋಲುತ್ತದೆ. : : ಬಹುಶಃ 
ತ್ರಿ. ಶ. ೧೧೦೦ರಲ್ಲಿ ಮಾಡಿರಬಹುದು. : ದಕ್ಷಿಣದಿಂದ . ನವರಂಗಕ್ಕೆ 
ಹೋಗುವ ಬಾಗಿಲು ದಕ್ಷಿಣ ಗರ್ಭಗುಡಿಯ ದ್ವಾರವನ್ನು ಹೋಲುತ್ತದೆ. 
ಎರಡು ಪಕ್ಕಗಳಲ್ಲಿ ನಾಲ್ಕೂವರೆ ಅಡಿ ಎತ್ತರದ ಶೈವ ದ್ವಾರಪಾಲಕ 
ರಿರುವರು. ಹಳೆಯಬೀಡಿನ ದ್ರಾರಪಾಲಕರಂತೆ ಅತಿಯಾಗಿ: ಅಲಂಕರಿ 
ಸಲ್ಪಟ್ಟಿಲ್ಲ. ' ದ್ವಾರಪಾಲಕರ ಪಕ್ಕಗಳಲ್ಲಿ ಜಾಲಂದ್ರಗಳಿವೆ. ಇವುಗಳಲ್ಲಿ 
ನೃತ್ಯವಿಗ್ರಹಗಳನ್ನು ಫೊರೆದಿರುವರು: : ಈ ಗೋಡೆಯ ಮೇಲೆ: ಹಳೆಯ 
ಮೇಲ್ಬಾವಣಿಯು ಸ್ವಲ್ಪ ಕಾಣಿಸುತ್ತದೆ. : 

'`ನವರಂಗದಲ್ಲಿನ ನಾಲ್ಕು ಕಂಬಗಳನ್ನು ಲೇತ್‌ಮೇಲೆ ತಿರುಗಿಸಿ 
ದುಂಡಾಗಿ ಮಾಡಿರುವರು. ಸ್ತಂಭದ ಕೆಳಭಾಗದಲ್ಲಿ ಲತಾಶೋರಣಗಳು, 
ಕೆಳಗೆ ನರ್ತಕಿ, ಉಮಾಮಹೇಶ್ವರ, ದಶಾವತಾರ, ಇತ್ಯಾದಿ ವಿಗ್ರಹಗಳಿವೆ. 
ಸಂಗೀತಗಾರಳು, ಬಲಿ-ವಾಮನವಿಗ್ರ ಹಗಳು ಇವುಗಳಲ್ಲಿ ಸುಂದರವಾಗಿವೆ. 
ನವರಂಗದ ಪೂರ್ವಭಾಗದಲ್ಲಿರುವ ನಂದಿಯ ಮುಖವು ತೆರೆದಿದೆ. : ಗರ್ಭ 
ಗುಡಿಯ ದ್ರಾರದ ಒಂದು ಪಕ್ಕದಲ್ಲಿ ರತಿ-ಮನ್ಮಥ ಮತ್ತೊಂದು ಪಕ್ಕದಲ್ಲಿ 
ಜಿಂಕೆ(?)ತಲೆಯ ದೇವತೆ ಮತ್ತು ಶ್ರೀ ವಿಗ್ರಹಗಳಿವೆ... ದ್ವಾರಬಂಧಗಳ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೨೨ಷ್ಟಿ 


ಪಕ್ಕಗಳಲ್ಲಿ ನಾಗಬಂಧಗಳಿರುವ ಜಾಲಂದ್ರಗಳು ಬಹಳ ಸುಂದರವಾಗಿವೆ. 
ಈ ಜಾಲಂದ್ರಗಳ ಅಂಚಿನಲ್ಲಿ ಪ್ರೀ ವಿಗ್ರಹಗಳಿವೆ. ದ್ವಾರದಮೇಲೆ 
ಗಜಾಸುರಮರ್ದನ, ಶಿವ; ಬಲಗಡೆ ಬ್ರಹ್ಮ, ಕುಮಾರ, ಗಣೇಶ; ಎಡಗಡೆ 
ಕೇಶವ, : ಗರುಡ, ಸರಿವಾರದೇವತೆಗಳು, ದಿಕ್ಪಾಲಕರು ಇರುವರು. 
ಸುಕನಾಸಿಯಲ್ಲಿ ಬೇಲೂರು ದೇವಾಲಯದಲ್ಲಿದ್ದಂತೆ ಚಂದ್ರಶಿಲೆ ಇದೆ. 
ಅನಂತರದ ಹೊಯ್ಸಳ ದೇವಾಲಯಗಳಲ್ಲಿ ಚಂದ್ರ ಶಿಲೆಯು ಇರುವುದಿಲ್ಲ. 
ಗರ್ಭಗುಡಿಯಲ್ಲಿ ಪೀಠದಮೇಲೆ ಚಪ್ಸಟಿತಲೆಯ ಲಿಂಗವಿದೆ. 

ತೆರೆದ ಸುಕನಾಸಿ ಮೂಲಕ ಉತ್ತರ ಗರ್ಭಗುಡಿಗೆ ಹೋಗಬಹುದು. 
ಇದರ ದ್ವಾರವೂ ಸುಂದರವಾಗಿದೆ. ಇದರ ಕೆತ್ತನೆ ಕೆಲಸದಲ್ಲಿ ಅನೇಕ 
ವಿಧವಾದ ಪೌರಾಣಿಕ ಪ್ರಾಣಿಗಳಿವೆ. ಗರ್ಭಗುಡಿಯಲ್ಲಿ ಆರೂವರೆ ಅಡಿ 
ಎತ್ತರದ ಭಂಗವಾದ ಕೇಶವ ವಿಗ್ರಹ ಮುಂದಿನ ಕೈಗಳನ್ನೂ ಕಾಲು 
ಗಳನ್ನೂ ಕಳೆದುಕೊಂಡಿದೆ. ಪಕ್ಕಗಳಲ್ಲಿ ದೇವಿಯರು, ಪರಿಚಾರಿಕೆಯರು 
ತೋರಣದಲ್ಲಿ ದಶಾವತಾರಗಳು ಇವೆ. ದೇವರಿಗೆ ಪ್ರಭಾವಳಿ ಇದೆ. 
ವಿಷ್ಣುವರ್ಧನನಿಗಿಂತ ಪ್ರಾಚೀನವಾದುದರಿಂದ . ಈ ವಿಷ್ಣು ನಿಗ್ರಹ 
ಗಮನಾರ್ಹವಾದುದು. 

ನವರಂಗದಲ್ಲಿ: ಐದು ಗರ್ಭಗುಡಿಗಳು. ಈಗ ಖಾಲಿಯಾಗಿವೆ. 
ದಕ್ಷಿಣ ಜಾಲಂದ್ರಗಳ ಹಂದೆ ಸಪ್ತಮಾತೃಕೆಯರು ಮಾತ್ರ ಸಾಲಾಗಿ 
ಕುಳಿತಿರುವ ಫಲಕವಿದೆ. 

ಹೊಯ್ಸಳ ಲಾಂಛನವಿಲ್ಲದಿರುವುದರಿಂದ. ಬಹುಶಃ ವಿಷ್ಣು ವರ್ಧನ 
ನಿಗೆ ಹಿಂದೆ a ee ನ ಕಾಲದಲ್ಲಿ ಈ ದೇವಾಲಯ "ನಿರ್ಮಿತ 
ವಾಯಿತು. ಈ ಶಿಲ್ಪಿಗಳು ಅನಂತರ ಬೇ ಲೂರಿಗೆ ಹೋಗಿರಬೇಕು. 

ಕೇದಾರೇಶ್ವರ ದೇನಾಲಯ ; : ಶಿರಾಳಕೊಪ್ಪದಿಂದ ಬೆಳಗಾಮಿಗೆ 
ಹೋಗುವ ದಾರಿಯಲ್ಲಿ ಬೆಳಗಾಮಿಯ ಈಶಾನ್ಯದಲ್ಲಿ ಕೆರೆಯ ಕಟ್ಟಿಯ 
ಮೇಲೆ ಕೇದಾರೇಶ್ವರ. ದೇವಾಲಯವಿದೆ. : ಇದರ ಸುತ್ತಮುತ್ತಲೂ 
ಮನೆಗಳ ಉಟ ಎತತ ಈ ಸ್ಥಳವು ಬಹುಶಃ ಹಳಿಯ 
ಊರಾಗಿದ್ದಿತು.: - ಕೇದಾರೇಶ್ವರ ದೇವಾಲಯವು ಚಾಳುಕ್ಯ ಅಥವಾ 
ಹೊಯ್ಸಳ ಆರಂಭಕಾಲದ ಕಟ್ಟ ಡವಾಗಿದೆ. ಹೆಚ್ಚು ಕೆತ್ತನೆ ಕೆಲಸವಿಲ್ಲ 


೨೨೪ ಹೊಯ್ಸಳ ವಾಸ್ತುಶಿಲ್ಪ 


ದಿದ್ದರೂ ತ್ರಿಕೂಟಾಚಲ ರೀತಿಯಲ್ಲಿದೆ. ಉದಯಾದಿತ್ಯ ಅಥವಾ 
ನಿನಯಾದಿತ್ಯ ಹೊಯ್ಸಳನು ಚಾಳುಕ್ಯರ ಸಾಮಂತನಾಗಿ ಬನವಾಸಿಯ 
ನ್ನಾಳುತ್ತಿದ್ದಾಗ ಕಟ್ಟಿಸಿರಬಹುದು. . ಇತ್ತೀಚೆಗೆ ಪೂರ್ವದ ನಂದಿ 
ಮಂಡಪವನ್ನು ಸೇರಿಸಿರುವರು. ಪಕ್ಕದಲ್ಲಿರುವ ಪ್ರಭುದೇವ ಗುಡಿಯು 
ಹದಿಮೂರನೆಯ ಶತಮಾನದ್ದಾಗಿದೆ. ಮಹಾದ್ವಾರವು ಸುಮಾರು 
ಹದಿನಾಲ್ಕನೆಯ ಶತಮಾನದ್ದು. 

ದೇವಾಲಯವು ಚತುರಸ್ರಾಕಾರದ ಜಗತಿಯ ಮೇಲಿದೆ. ಈ 
ಜಗತಿಯ ಮೇಲ್ಭಾಗ ಮಾತ್ರ ಕಾಣಿಸುತ್ತದೆ. ಗೋಡೆಗಳ ಕೆಳಭಾಗದಲ್ಲಿ 
ಸಾಧಾರಣವಾದ ನಾಲ್ಕು ಪಟ್ಟಿಕೆಗಳವೆ. ಗೋಡೆಗಳ ಮಧ್ಯದಲ್ಲಿ 
ಸಣ್ಣ ಕಂಬಗಳೂ ಗೂಡುಗಳೂ ಇವೆ. ಈ ಗೂಡುಗಳಿಗೆ ಶಿಖರ ಕಳಶಗಳಿವೆ. 
ಮೂರು ವಿಮಾನಗಳು ಚತುರಸ್ರವಾಗಿ ಕಲ್ಲಿನ ಕಲಶಗಳನ್ನು ಹೊಂದಿವೆ. 
ಈ ವಿಮಾನ ಶಿಖರಗಳು ಸುಕನಾಸಿಗಳಮೇಲೆ ಚಾಚಿಕೊಂಡು ಸಳ 
ವಿಗ್ರಹಗಳನ್ನೂ ಕೀರ್ತಿಮುಖಗಳನ್ನೂ ಹೊಂದಿವೆ. ಉತ್ತರ ವಿಮಾನದ 
ಸಳ ವಿಗ್ರಹ ಪ್ರಭುದೇವ ಗುಡಿಯ ಹತ್ತಿರ ಅರ್ಥ ಕೆಲಸಮಾಡಿ ಬಿದ್ದಿದೆ; 
ಕೇರ್ತಿಮುಖಗಳೂ ಖಾಲಿಯಾಗಿವೆ. ಲಾಳದ ಆಕಾರದ ಕೀರ್ತಿ 
ಮುಖಗಳ ಅಂಚಿನಲ್ಲಿ ಅಷ್ಟದಿಕ್ಪಾಲಕರು ಸಿಂಹಮುಖ ಮಕರ ಲತಾ 
ಪಟ್ಟಿ ಕೆಗಳಿಂದ ಚೆನ್ನಾಗಿ ಅಲಂಕೃತವಾಗಿವೆ. ಪಶ್ಚಿಮ ವಿಮಾನ ಮಿಕ್ಕೆರಡ 
ಕ್ಕಿಂತಲೂ ಎತ್ತರವಾಗಿದ್ದು ಇದರ ಕೇರ್ತಿಮುಖವೂ ಹೆಚ್ಚು ಕೆತ್ತನೆ 
ಕೆಲಸ ತೋರಿಸುತ್ತದೆ. ಗೋಪುರ ವಿಗ್ರಹಗಳಲ್ಲಿ ಆಗ್ಲೇಯದಿಂದ ಭೈರವ, 
ತಾಂಡವೇಶ್ವರ, ಉಮಾಮಹೇಶ್ವರ, ಉಗ್ರನರಸಿಂಹ, ವರಾಹವಿಗ್ರಹಗಳು 
ಸುಂದರವಾಗಿವೆ. 

ಮಂಡಪದ ಪೀಠಭಾಗವು ಕುಬತೂರು ದೇವಾಲಯದಂತೆ ಪುಷ್ಪ 
ಪಟ್ಟಿಕೆ, ಸಣ್ಣ ಕೀರ್ತಿಮುಖಗಳು, ಸಣ್ಣ ಕಂಬಗಳ ಮೇಲೆ ಶಿಖರಗಳು, 
ದುಂಡಾದ ಕಂಬಗಳು, ನರ್ತಕರು, ಗಾಯಕರು, ಲತಾಪಟ್ಟಿಕೆಯಲ್ಲಿ 
ಪುಸ್ಸ, ಪಕ್ಷಿ, ಪ್ರಾಣಿ, ಮಲ್ಲರು, ನರ್ತಕರು, ಇತ್ಯಾದಿ ವಿಗ್ರಹಗಳಿವೆ. 

ಮೇಲ್ಭ್ರಾವಣಿಯ ಬೋದಿಗೆಯ ಮೇಲೆ ಕೈಪಿಡಿಗೋಡೆಯಲ್ಲಿ 
ಸಿಂಹ ಮತ್ತು ಆನೆ ಸಾಲುಗಳಿವೆ. ಶಿಖರಗಳ ಮೇಲ್ಭಾಗದಲ್ಲಿ ಕೀರ್ತಿ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೨೨೫ 


ಮುಖಗಳು, ಪೂರ್ವದಿಂದ ಪ್ರದಕ್ಷಿಣೆಯಾಗಿ ತಾಂಡವೇಶ್ವರ, ಭೈರವ, 
ಕೇಶವ, ನಂದಿಕೇಶ್ವರ ವಿಗ್ರಹಗಳಿವೆ. 

ಮಂಡಪವು ಚತುರಸ್ರಾಕಾರವಾಗಿ ಮೊದಲು ಪಶ್ಚಿಮದಲ್ಲಿ ಮಾತ್ರ 
ನವರಂಗಕ್ಕೆ ಸಂಬಂಧಿಸಿದ್ದಿತು. ನವರಂಗದಲ್ಲಿ ನಾಲ್ಕು ಕಂಬಗಳಿವೆ. 
ನವರಂಗದ ಆರು ಗೂಡುಗಳಲ್ಲಿ ಒಂದರಲ್ಲಿ ಮಾತ್ರ ಸಪ್ತಮಾತೃಕೆ ಫಲಕ 
ವಿದೆ. ಮತ್ತೆ ಕೆಲವು ವಿಗ್ರಹಗಳನ್ನು ಗೂಡುಗಳಲ್ಲಿ ತುಂಬಿರುವರು. 
ಮಂಡಪದ ಪೂರ್ವಭಾಗದಲ್ಲಿ ಈಚಿಗೆ ಕಟ್ಟಿದ ನಂದಿಮಂಡಪನವಿದೆ. 

ಒಳಗಿನ ನಾಲ್ಕು ಕಂಬಗಳನ್ನು ಲೇತ್‌ಮೇಲೆ ತಿರುಗಿಸಿ ದುಂಡಾಗಿ 
ಮಾಡಿರುವರು. ಹೊರಗಿನ ಕಂಬಗಳು ಹದಿನಾರು ಮುಖಗಳನ್ನು 
ಹೊಂದಿವೆ. ನವರಂಗ ಮತ್ತು ಮಂಡಸದ ಮಧ್ಯದಲ್ಲಿರುವ ಕಂಬಗಳಲ್ಲೇ 
ಹೆಚ್ಚು ಕೆತ್ತನೆ ಕೆಲಸವಿದೆ. ಮೇಲ್ಬಾವಣಿಯ ಕೊಲೆಗಳಮೇಲೆ ಪುಷ್ಪ 
ಗಳನ್ನು ಕೆತ್ತಲಾಗಿದೆ. ಮೇಲ್ಭಾವಣಿ ಚಪ್ಪಟೆಯಾಗಿದ್ದು ಭುವನೇಶ್ವರಿ 
ಗಳಲ್ಲಿ ಸದ್ಮಗಳಿವೆ. ಮಧ್ಯ ಭುವನೇಶ್ವರಿಯಲ್ಲಿ ತಾಂಡವೇಶ್ವರ ಅಷ್ಟ 
ದಿಕ್ಸಾಲಕರು ಇರುವರು. ನವರಂಗದ ಮತ್ತೊಂದು ಭುವನೇಶ್ವರಿಯಲ್ಲಿ 
ಐದಡಿ ವಿಸ್ತಾರದ ದೊಡ್ಡ ಸದ್ಮನಿದೆ. 

ದಕ್ಷಿಣ ಗರ್ಭಗುಡಿಯ ದ್ವಾರವು ಚಾಳುಕ್ಯ ರೀತಿಯಲ್ಲಿ ಗಜಲಕ್ಷ್ಮಿ 
ಮತ್ತು ಎತ್ತರ ಶಿಖರಗಳನ್ನು ಹೊಂದಿದೆ. ಒಳಗೆ ಸಣ್ಣ ಲಿಂಗವಿದೆ. 
ಉತ್ತರ ಗರ್ಭಗುಡಿಗೂ ಇಂತಹ ದ್ವಾರವಿದೆ. ಇಲ್ಲಿ ಸ್ಥಾನಕ ಕೇಶವ 
ನಿಗ್ರಹ, ತೋರಣದಲ್ಲಿ ದಶಾವತಾರಗಳು ಇವೆ. ಪಶ್ಚಿಮ ಗರ್ಭಗುಡಿಗೆ 
ಮಾತ್ರ ಸುಕನಾಸಿ ಜಾಲಂದ್ರಗಳಿವೆ. ಇದರ ದ್ವಾರದಮೇಲೆ ಶಿ, 
ಪಕ್ಕಗಳಲ್ಲಿ ಬ್ರಹ್ಮ, ವಿಷ್ಣು, ಗಣೇಶ, ಷಣ್ಮುಖ ವಿಗ್ರಹಗಳಿವೆ. ಸಶ್ಚಿಮ 
ಗರ್ಭಗುಡಿಯ ದ್ವಾರವು ಇತರ ಗರ್ಭಗುಡಿಗಳ ದ್ವಾರಗಳಂತೆಯೇ ಇದೆ. 
ಇಲ್ಲಿಯೂ ದುಂಡುತಲೆಯ ಸಣ್ಣ ಲಿಂಗವಿದೆ 

ಪ್ರಭುದೇವ ಗುಡಿ : ಕೇದಾರೇಶ್ವರ ಗುಡಿಯ ಎಡಗಡೆ ತ್ರಿಕೂಟಾಚಲ 
ವಾದ ಪ್ರಭುದೇವಗುಡಿ ಮುಖಮಂಡಸ ಸಣ್ಣ ನವರಂಗ ಮೂರು ಗರ್ಭ 
ಗುಡಿಗಳನ್ನು ಹೊಂದಿದೆ. ಹಿಂದಿನ ಗೋಡೆಗಳ ಮಧ್ಯಭಾಗದಲ್ಲಿ ಪುಷ್ಪ 
ಸಟ್ಟಿಕೆ ಇದೆ. ಪೀಠದ ಮುಂಭಾಗದ ಕಟಾಂಜನದಲ್ಲೂ ಪುಪ್ಪಗಳಿವೆ. 

15 i 


೨೨೬ ಹೊಯ್ಸಳ ವಾಸು ಶಿಲ್ಪ 


ಮಂಡಪದ ಜಗತಿಗಳ ಮೇಲೆ ದುಂಡಾದ ಕಂಬಗಳಿವೆ. ಮಂಡಪದ 
ಮಧ್ಯದಲ್ಲಿರುವ ನಾಲ್ಕು ಸ್ತಂಭಗಳು ಘಂಬಾಕಾರವಾಗಿವೆ. ನವರಂಗ 
ದ್ರಾರ ಮತ್ತು ಜಾಲಂದ್ರಗಳಲ್ಲಿರುವ ವಿಗ್ರಹಗಳನ್ನು ಸುಣ್ಣ ಬಳೆದು 
ಮುಚ್ಚಿರುವರು. ನವರಂಗ ದ್ವಾರದ ಎರಡು ಪಕ್ಳಗಳಲ್ಲೂ ಎರಡು 
ಗೂಡುಗಳಿನೆ. ಬಹುಶಃ “vB ಗಣೇಶ ಎಡಗಡೆ ಮಹಿಷಮರ್ದಿನಿ 
ವಿಗ್ರಹೆಗಳಿದ್ದಿರಬೇಕು. ದಕ್ಷಿಣ ಮತ್ತು ಪಶ್ಚಿಮ ಗರ್ಭಗುಡಿಗಳಲ್ಲಿ ದುಂಡು 
ತಲೆಯ ಲಿಂಗಗಳು, ಉತ್ತರ ಗರ್ಭಗುಡಿಯಲ್ಲಿ ಹದಿನೇಳನೆಯ ಶತಮಾನದ 
ನೀರಭದ್ರ ವಿಗ್ರಹ ಇವೆ. 

ಕೇದಾರೇಶ್ವರ ದೇವಾಲಯದ. ಎದುರಿಗೆ ಬಳನದಕಲ್ಲಿನ ಮಹಾ 
ದ್ವಾರವಿದೆ. ದಕ್ಷಿಣದಲ್ಲಿ ಭಗ್ಗುವಾದ ಮತ್ತೊಂದು ಮಂಡಪನವಿದೆ. ಅಂಗಳ 
ದಲ್ಲಿ ಚಾಳುಕ್ಯ ಆರನೆಯ ನಿಕ್ರಮಾದಿತ್ಯನ ಕಾಲದಿಂದ ಮೈಸೂರಿನ 
ನಾಲ್ಕನೇ ಚಾಮರಾಜ ಒಡೆಯರ ಕಾಲದವರೆಗಿನ ಅನೇಕ ಶಾಸನಗಳಿವೆ. 

ಪ್ರಭುದೇವ ಗುಡಿಯ ಮುಂದೆ ಅಷ್ಟಕೋಣಾಕಾರದ ಒಂದು 
ಗುಡಿಯಿದೆ. 

ಪಂಚಲಿಂಗೇಶ್ವರ ದೇನಾಲಯ ಸಣ್ಣದಾಗಿದ್ದರೂ ಇದರ ಗರ್ಭ 
ಗುಡಿಯ ದ್ವಾರವು ಎತ್ತರವಾಗಿದೆ. ಇಲ್ಲಿದ್ದ ದ್ವಾರಪಾಲಕ ವಿಗ್ರಹಗಳು 
ಈಗ ಬೆಂಗಳೂರು ವಸ್ತುಪ್ರದರ್ಶನಾಲಯದಲ್ಲಿವೆ. ಲಿಂಗವು ಕೂಡ 
ಬಹಳ ದೊಡ್ಡ ದಾಗಿದೆ. ಕಾಳಾಮುಖಾಚಾರ್ಯರ ಸ್ಥಾ ಶನವಾಗಿದ್ದುದರಿಂದ 
ಒಂದೆ ಈ RS ವಿಸ್ತಾರವಾಗಿದ್ದಿರಬೇಕು. ಈಗ ಗರ್ಭಗುಡಿ 
ಸುಕನಾಸಿ ಮಾತ್ರ ಉಳಿದಿವೆ. ಮುಂದಿನ ಮಂಡಪವನ್ನು ಆಮೇಲೆ 
ಸೇರಿಸಿರಬೇಕು. ಸುಕನಾಸಿ ದ್ವಾರವು ಚೆನ್ನಾಗಿ ಅಲಂಕೃತವಾಗಿದೆ. 
ಮೇಲ್ಭಾವಣಿ ಬಹಳ ಎತ್ತರದಲ್ಲಿದೆ. ದೇವಾಲಯದ ಸುತ್ತಲೂ ಬಿದ್ದಿರುವ 
ವಿಗ್ರಹಗಳಲ್ಲಿ ಉಮಾಮಹೇಶ್ವರ ನಿಗ್ರಹ (ಮೈ. ಆರ್‌. ರಿ. ೧೯೧೧) . 
ಚಾಳುಕ್ಯ ಕಾಲದ ಸುಂದರೆ ಶಿಲ್ಪವಾಗಿದೆ. ಶಿವನ ಕಿರೀಟ, ನಿಂತಿರುವ 
ಭಂಗಿ ಹತ್ತನೆಯ ಶತಾಬ್ದದ ಶಿಲ್ಪ )ವನ್ನು “ಹೋಲುವುದು. ಅಭಯ 
ತ್ರಿಶೂಲ ಮಾಲೆ ಯಜ್ಞೊ RS ed ಛನ್ನನೀರಗಳನ್ನು 
ಹೊಂದಿ ಎಡಗೈಯಿಂದ ನಿಂತಿರುವ ಪಾರ್ವತಿಯನ್ನಾ ಲಿಂಗಿಸುತ್ತಿ ಕ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೨೨೭ 


ಪಾರ್ವತಿ ತ್ರಿಭಂಗದಲ್ಲಿ ನಿಂತು ಬಲಗೈಯಿಂದ ಶಿವನನ್ನಾಲಿಂಗಿಸುತ್ತ 
ಎಡಗೈಯಲ್ಲಿ ಪದ್ಮವನ್ನು (?) ಹೊಂದಿರುವಳು. ಕೇಶಬಂಧ, ಓಲೆ, ಸರ 
ಮುಂತಾದುವು ಗಮನಾರ್ಹವಾಗಿವೆ. ಬಲಗಡೆ ಗಣೇಶ, ಎಡಗಡೆ ಒಂದು 
ಪುರುಷ ವಿಗ್ರಹಗಳಿವೆ. ಶಿವನ ಕೆರೀಟದಿಂದ ಜಟಿ ಅಥವಾ ನಾಗವು, 


೭೫. ಉದ್ರಿ: ಸೊರಬಕ್ಕೆ ಆರು ಮೈಲಿ ಈಶಾನ್ಯದಲ್ಲಿ ಚರಿತ್ರೆ 
ಪ್ರಸಿದ್ಧವಾದ ಉದ್ದುರ, ಉದ್ದರೆ (ಉದ್ರಿ) ಬನವಾಸಿ ಸೀಮೆಯ 
ಣವಾಗಿದ್ದಿತು. ನ ಜಿಡ್ಡು ಛೆ ನಾಡಿನ ರಾಜರ ಭಂಡಾರಸ್ವಳವೂ 
ಆಗಿದ್ದಿತು. ಕೋಟಿ ಗೋಡೆಗಳು, ದೇವಾಲಯಗಳು, ವೀರಗಲ್ಲುಗಳು, 
ಶಾಸನಗಳು ಅನೇಕವಾಗಿವೆ. ಸುಮಾರು ಐದಡಿ ಎತ್ತರದ ಮಹಾಸತಿ 
ವಿಗ್ರಹೆಗಳು ಬಲಗೈ ಎತ್ತಿಕೊಂಡು ಎಡಗೈಯಲ್ಲಿ ಕಳಶಗಳನ್ನು ಹಿಡಿದು 
ಕೊಂಡಿವೆ. ಅನೇಕ ವಿಗ್ರಹಗಳು ಸುತ್ತಮುತ್ತಲೂ ಬಿದ್ದಿವೆ. ಭಗ್ಗವಾದ 
ಅನೇಕ ದೇವಾಲಯಗಳಲ್ಲಿ ಉತ್ತರದಲ್ಲಿರುವ ಶಿವಾಲಯ ಗರ್ಭಗುಡಿ 
ಸುಕನಾಸಿ ನವರಂಗವನ್ನು ಹೊಂದಿದೆ. ಸುಕನಾಸಿ ದ್ರಾರದ ಪಕ್ಕದ 
ಗೂಡುಗಳಲ್ಲಿ ಬಲಗಡೆ ಷಣ್ಮುಖ ವಿಗ್ರಹ ಎಡಗಡೆ ಖಾಲಿಯಾಗಿದೆ. ಎಡ 
ಗೂಡಿನ ಪಕ್ಕದಲ್ಲಿ ಯಕ್ಷಿಣಿ (?) ಬಲಗೈಯಲ್ಲಿ ಕಮಲವನ್ನು ಹಿಡಿದಿರು 
ವಳು ; ಎಡಗೈ ಹೋಗಿದೆ. ಷಣ್ಮುಖನ ಎದುರಿಗೆ ಸಣ್ಣ ಲಿಂಗ ಬಸವ ಇವೆ.. 
ಗರ್ಭಗುಡಿಯಲ್ಲಿ ಗಣಪತಿ ವಿಗ್ರಹವನ್ನು ಗೋಡೆಗೆ ಒರಗಿಸಿದೆ. ಸುಕನಾಸಿ 
ದ್ರಾರದಮೇಲೆ ಜೈನನಿಗ್ರಹ ಚಾಮರಧಾರಿಣಿಯರು ಇರುವರು. 
ಸುಕನಾಸಿಯಲ್ಲಿ ಸಪ್ತಮಾತೃಕೆಯರ ಫಲಕನಿದೆ. ಬಹುಶಃ ಕ್ರಿ. ಶ. 
೧೧೯೭ನೆಯ ಜೈನ ಗುಡಿಯನ್ನು ಶೈವವಾಗಿ ಮಾರ್ಪಡಿಸಿರಬಹುದು 
(ಎ. ಕ. 111, ಸೊರಬ 146). ನವರಂಗದ ದ್ವಾರದಮೇಲೆ ಜಾಲಂದ್ರ 
ದಲ್ಲಿ ಶಂಕರ ವಿಗ್ರಹವಿದೆ. ನವರಂಗದ ಕಂಬಗಳು ಹೊಯ್ಸಳ ರೀತಿಯಲ್ಲಿ 
ಸುಂದರವಾಗಿವೆ. ಮಧ್ಯ ದ ಭುವನೇಶ್ವ ರಿಯಲ್ಲಿ ದೊಡ್ಡ ಕಮಲವನಿದೆ. 
ಉದ್ರಿಯಲ್ಲಿ  ಜಾಯಿತ ಮತ್ತೆ ರಜ ತಿಗಳ. 
ಮತ್ತೊ ಎಷ ಲಕಿ ಜಾ ದೇವಾಲಯಕ್ಳೈ ಸುಕನಾಸಿ.ಗರ್ಭಗುಡಿ 


ಗಳು ಮಾತ್ರ ಇವೆ. ಗರ್ಭಗೃಹದ ದ್ವಾರದಮೇಲೆ ಗಜಲಕ್ಷ್ಮಿ, 


ವ 
ಲ 
(೨ 

Hd 

ಇ 


~~ 


೨೨೮ ಹೊಯ್ಸಳ ವಾಸ್ತುಶಿಲ್ಪ 


ಸುಕನಾಸಿ ದ್ವಾರದ ಮೇಲೆ ವೇಣುಗೋಪಾಲ ವಿಗ್ರಹಗಳಿವೆ. ಗರ್ಭಗುಡಿ 
ಯಲ್ಲಿ ಹೊಯ್ಸಳ ರೀತಿಯ ಲಕ್ಷ್ಮೀನಾರಾಯಣ ವಿಗ್ರಹ ಆಸೀನಮೂರ್ತಿ 
ಯಾಗಿ ಶಂಖ ಪದ್ಮ ಗದಾ ಚಕ್ರಗಳನ್ನು ಹೊಂದಿದೆ. ಲಕ್ಷ್ಮಿಯು 
ನಾರಾಯಣನ ತೊಡೆಯ ಮೇಲೆ ಕುಳಿತಿರುವಳು. 

೭೬, ಬಂದಣಿಕೆ: ನಾಗರಖಂಡದ ಕದಂಬರ ರಾಜಧಾನಿಯಾಗಿದ್ದ 
ಬಂದಣಿಕೆ ಹನ್ನೊಂದು ಹನ್ನೆರಡನೆಯ ಶತಾಬ್ದಗಳಲ್ಲಿ ಪ್ರಸಿದ್ಧ ಪಟ್ಟಣ 
ವಾಗಿದ್ದಿತು. ಹಳೆಯ ಪಟ್ಟಣದ ಅವಶೇಷಗಳು ವಿಸ್ತಾರವಾಗಿ ಹರಡಿ 
ಕೊಂಡಿವೆ. ಈಗ ಕಾಡು ಬೆಳೆದು ದುಷ್ಟಮೃಗಗಳು ಸೇರಿಕೊಂಡಿವೆ... 
ಇಲ್ಲಿನ ಕಟ್ಟಡಗಳನ್ನು ಮೈಸೂರು ಆರ್ಕಿಯಲಾಜಿಕಲ್‌ ರಿಪೋರ್ಟು 
೧೯೧೧ರಲ್ಲಿ ಗಮನಿಸಲಾಗಿದೆ. ಕ್ರಿ. ಶ. ೯೧೮ನೆಯ ಜೈನ ಬಸದಿ, 
ತ್ರಿಮೂರ್ತಿ ದೇವಾಲಯ ಮತ್ತು ಸೋಮೇಶ್ವರ (ಬೊಪ್ಸೇಶ್ವರ) ಗುಡಿ 
ಮುಖ್ಯವಾದವು. ಕ್ರಿ. ಶ. ೧೨೦೦ ಮತ್ತು ೧೨೦೩ರಲ್ಲಿ ಬೊಪ್ಪ ಸೆಟ್ಟಿ 
ಬಸದಿಯನ್ನು ಜೀರ್ಣೋದ್ಧಾರ ಮಾಡಿಸಿ ಮುಂದಿನ ಮಂಡಪವನ್ನು 
ಕಟ್ಟಿಸಿದನು. ಮತ್ತೆ ಕೆಲವರು ದಾನಗಳನ್ನು ಕೊಟ್ಟಿ ರುವರು. ಶ್ರಿಮೂರ್ತಿ 
ದೇವಾಲಯವನ್ನು ಬಹುಶಃ ಸೋಮೇಶ್ವರ ದೇವಾಲಯದ ಕಾಲದಲ್ಲಿಯೇ 
(ಸು. ೧೧೯೦) ಕಟ್ಟಿ ಸಿರಬಹುದು. ಸೋಮೇಶ್ವರ ದೇವಾಲಯದ 
ಹೊರಗೋಡೆಯ ಜಾಲಂದ್ರಗಳು ಬಹಳ ಚೆನ್ನಾಗಿ ಕೆತ್ತಲ್ಪಟ್ಟಿವೆ. 

ಬಂದಣಿಕೆಯಲ್ಲಿ ಬನಶಂಕರಿ, ಶಿವ ಮತ್ತು ಖಾಲಿಯಾದ 
ಮತ್ತೊಂದು ದೇವಾಲಯಗಳು ಇವೆ. ಶಿವದೇವಾಲಯವನ್ನು ಶಾಸನದಲ್ಲಿ 
ಸೋಮೇಶ್ವರ ಎಂದು ಕರೆದಿದ್ದರು. ಈಗ ಸಹಸ್ರಲಿಂಗೇಶ್ವರ ಎಂದು 
ಕರೆಯಲಾಗಿದೆ. ಇವೆಲ್ಲವೂ ಪಾಳುಬಿದ್ದಿವೆ. 

೭೭. ಪುರ; ಸೊರಬಕ್ಕೆ ಎಂಟು ಮೈಲಿ ದಕ್ಷಿಣದಲ್ಲಿ ಪುರ 
ಎಂಬ ಸಣ್ಣ ಹಳ್ಳಿ ಇದೆ. ಹೊಯ್ಸಳರ ಕಾಲದಲ್ಲಿ ಇದಕ್ಕೆ ಭವ್ಯಪುರವೆಂಬ 
ಹೆಸರಿದ್ದಿತು (ಎ. ಕ. ೫111, ಸೊರಬ 521). ಇಲ್ಲಿನ ಸೋಮೇಶ್ವರ 
ದೇವಾಲಯ ಹೊಯ್ಸಳ ಕಟ್ಟಡವಾಗಿದೆ. ಗರ್ಭಗುಡಿ ಸುಕನಾಸಿ ರಂಗ 
ಮಂಡಪ ದ್ವಾರಗಳೆಲ್ಲ ಚೆನ್ನಾಗಿ ಕೆತ್ತಲ್ಪಟ್ಟಿವೆ. ಸುಕನಾಸಿ ದ್ವಾರದ 
ಎರಡು, ಪಕ್ಕಗಳಲ್ಲೂ ಜಾಲಂದ್ರ ಗೋಡೆಗಳಿವೆ. ನವರಂಗದಲ್ಲಿ ಸುಕನಾಸಿ 


ಲಂಬ ಐಂಬ೦೧) ಐ 0% ಟಂಕಾ ಜಂ 


Gh ಐಟಂ ಐಟಂಡ 
೧೩೦೧೮ ೧೦೦೬೪ಂ%ಿ 28 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೨೨೯ 


ಹತ್ತಿರ ಸುಕನಾಸಿ ದ್ವಾರದ ಪಕ್ಕದಲ್ಲಿ ಎದುರುಬದರಾಗಿ ಎರಡು 
ಗೂಡುಗಳಿವೆ. ಎಡಗಡೆಯಿಂದ ಇವುಗಳಲ್ಲಿ ಸಸ್ತಮಾತೃಕ, ಉಮಾ 
ಮಹೇಶ್ವರ, ಚಾಮುಂಡೇಶ್ವರಿ, ಪದ್ಮ ಚಕ್ರ ಶಂಖ ಗದೆ ಹಿಡಿದಿರುವ 
ವಿಷ್ಣು ವಿಗ್ರಹಗಳಿವೆ. ಅಲ್ಲದೆ ನವರಂಗದಲ್ಲಿ ಒಂದು ವೀರಗಲ್ಲು ಮತ್ತು 
ವೀರಭದ್ರ ವಿಗ್ರಹ ಇವೆ. ಗರ್ಭಗುಡಿ ಸುಕನಾಸಿ ದ್ವಾರಗಳ ಮೇಲೆ 
ಗಜಲಕ್ಷ್ಮಿ, ನವರಂಗದ್ವಾರದ ಮೇಲೆ ಸರಸ್ಪತಿ ಇವೆ. ಮುಖ 
ಮಂಡಪದಲ್ಲಿ ಎತ್ತರ ಜಗತಿ ಕಲ್ಲಿನ ಕಟಾಂಜನಗಳಿವೆ. “ಹೊರಗೋಡೆಗಳ 
ಮಧ್ಯದಲ್ಲಿ ಲತಾಷಟ್ಟಿಕೆ ಇದೆ. ವಿಮಾನವು ಸಾಧಾರಣವಾಗಿ. ಕಲಶ 
ರಹಿತವಾಗಿದೆ. 

ಗರ್ಭಗುಡಿಯಲ್ಲಿ ಲಿಂಗವಿಲ್ಲ. ಪಾಣಿಪೀಠದ ಮೇಲೆ ವೃಷಭ 
ವಾಹನನಾದ ಸೋಮೇಶ್ವರನ ವಿಗ್ರಹವಿದೆ. ಸೋಮೇಶ್ವರನು ನಾಗ 
ಕುಂಡಲ ಧರಿಸಿ ಅಭಯ ತ್ರಿಶೂಲ ಡಮರುಗ ಕಪಾಲ ಹಿಡಿದಿರುವನು. 
ಗೋಪುರದ ಮುಂದಿ ಗಾರೆಯಿಂದ ಕಟ್ಟಿದ ಹೊಯ್ಸಳ ಚಿಹ್ನೆ, ಇದರ 
ಪಕ್ಕದಲ್ಲಿ ಗಂಬೆಯನ್ನು ಹಿಡಿದಿರುವ ಮನುಷ್ಯ ನಿಗ್ರಹ ಗತೆ ಹೊಯ್ಸಳ 
ವಿಗ್ರಹದ ಮುಂದೆ ಇರುವ ಫಲಕದಲ್ಲಿ ಗರ್ಭಗುಡಿಯಲ್ಲಿರುವ ವಿಗ್ರಹವೇ 
ne 

೭೮. ಕೊಡಗನೂರು: ದಾವಣಗೆರೆ ತಾಲ್ಲೂಕಿನ ಕೊಡಗನೂರು 
ಹತ್ತನೆಯ ಶತಮಾನದಲ್ಲಿ ಪ್ರಸಿದ್ಧ ವಾಗಿದ್ದಿತು. ಇಲ್ಲಿ ಹಾಳಾದ ಕೆಲವು 
ದೇವಾಲಯಗಳಿವೆ. ಕೊಡಗನೂರಿಗೆ ತೆಂಕಣ ಅಯ್ಯಾವಳ ಎಂಬ 
ಹೆಸರಿದ್ದಿತು, (ಎ. ಕ. ೫1, ದಾವಣಗೆರೆ ೧೪೯, ಚಾ. ನಿ. ಸಂ. 37. 
ವಿಸ್ಣುದೇವಾಲಯ, ದಾವಣಗೆರೆ, ೧೫೩, ಶಕ ೯೭೦). (ಸೋಮೇಶ್ವರ 
ದೇವಾಲಯ--ದಾವಣಗೆರೆ ೧೫೧. ಚಾ. ವಿ. ಸೆಂ. ೨೫, ಉಚ್ಚಂಗಿ 
ಪಾಂಡ್ಯ). ಬನದಶಂಕರಿ (ದೊಡ್ಡ ಮಾಗಡಿ ಶಾಸನ, ದಾವಣಗೆರೆ ೧೪೬ 
ಕ್ರಿ. ಶ. ೧೫೧೮). ಮಾಯಕೊಂಡದಲ್ಲಿ ಈಗ ಕಲ್ಲೇಶ್ವರ, ಹನುಮಂತ, 
ದುರ್ಗಾ,`ಮಲ್ವನ್ನೇವ ಗುಡಿಗಳು ಇವೆ. ಈ ಮಲ್ವನ್ನೇವರು ಕ್ರಿ. ಶ. 
೧೧೦೧ರ ಶಾಸನದಲ್ಲಿ ಉಕ್ತವಾದ ಸೋಮೇಶ್ವರ ಇರಬಹುದು. ಈ 
ದೇವಾಲಯದಲ್ಲಿ ನಾಲ್ಕು ಗಂಟೆಯ ಆಕಾರದ ಕಂಬಗಳಿವೆ. ಕಲ್ಲೇಶ್ವರ 


೨೩೦ ಹೊಯ್ಸಳ ವಾಸು ಶಿಲ್ಪ 


ದೇವಾಲಯದ ನವರಂಗ ಸ್ತಂಭಗಳು ಪ್ರಾಚೀನವಾಗಿವೆ. ದಾವಣಗೆರೆ 
೧೪೯- ೧೫೨ನೇ ಶಾಸನಗಳು ಇದಕ್ಕೆ ಪೂರ್ವದಲ್ಲಿವೆ. 

೭೯. ವಡೇರಹಳ್ಳಿ : ಇಲ್ಲಿನ ಕಲ್ಲೇಶ್ವರ ಚಾಳುಕ್ಯರ ಕಾಲದಲ್ಲಿ 
ಕ್ರಿ. ಶ. ೧೦೪೧ರಲ್ಲಿದ್ದಿತು (ದಾವಣಗೆರೆ ೧೫೯); ಈಗ ಹಾಳಾಗಿದೆ. 

೮೦, ನಲ್ಕುಂದಃ ಸುಮಾರು ಏಳನೆಯ ಶತಮಾನದಿಂದ 
ನಲ್ಬುಂದ ಪ್ರಸಿದ್ಧವಾಗಿದ್ದಿತು. ಹಳ್ಳಿಯ ಈಶಾನ್ಯದಲ್ಲಿ ಈಶ್ವರದೇವಾಲಯ 
ತ್ರಿಕೂಟಾಚಲವಾಗಿದೆ. ಮೂರು ಗರ್ಭಗುಡಿಗಳು, ನವರಂಗ, ದಕ್ಷಿಣ 
ದಲ್ಲಿ ದ್ವಾರ ಇವೆ. ಮೇಲ್ಚಾವಣಿ ತಗ್ಗಾಗಿದೆ. ಗೋಪುರವು ಹೋಗಿದೆ. 
ಕಂಬಗಳು ದ್ವಾರಗಳು ವಿಗ್ರಹಗಳು ಬಳಪದಕಲ್ಲಿನಿಂದ ಮಾಡಿದುವಾಗಿವೆ. 
ದ್ವಾರಬಂಧಗಳ ಮೇಲೆ ಕಲಶ ಲತೆ ಹಗ್ಗದ ಸುರಳಿ ಕೆತ್ತಲಾಗಿದೆ. 
ಲತೆಯಲ್ಲಿ ನಿಂತ ವಿಗ್ರಹಗಳಿವೆ. ಕಂಬಗಳು ಚತುರಸ್ರವಾಗಿ ನಾಲ್ಕು 
ಎಂಟು ಹದಿನಾರು ಮೂಲೆಗಳನ್ನು ಚಕ್ರಾಕಾರದ ಬೋದಿಗೆಗಳನ್ನು 
ಹೊಂದಿವೆ. ಮೇಲ್ಭಾನಣಿಯ ಭುವನೇಶ್ವರಿಗಳಲ್ಲಿ ಕೆತ್ತನೆ ಇಲ್ಲ. 
ನವರಂಗದಲ್ಲಿ ಸಪ್ತಮಾತೃಕಾ, ನಾಗ, ಬಳಪದಕಲ್ಲಿನ ಗಣೇಶ, ಗರ್ಭ 
ಗುಡಿಯ ಮುಂದೆ ಸಣ್ಣ ನಂದಿ, ಎರಡು ಕೈಯಿನ ನಿಗ್ರಹ (ವಿಷ್ಣು?) ಇವೆ. 
ಈ ವಿಗ್ರಹದ ಕೈಗಳು ಮುರಿದುಹೋಗಿವೆ. ಇದರ ಪ್ರಭಾವಳಿಯಲ್ಲಿ 
ಲತಾಸಟ್ಟಿಕೆಯ ಆರು ಸುರುಳಿಗಳಲ್ಲಿ ವಿಗ್ರಹಗಳಿವೆ. ದಶಾವತಾರಗಳಿಲ್ಲ. 
ಅಕ್ಷಮಾಲ (ಶಂಖದ ಬದಲು) ಶಂಖ ಚಕ್ರ ಗದೆಯುಳ್ಳ ವಿಷ್ಣು 
(ಕೇಶವ?) ವಿಗ್ರಹವಿದೆ. ಇದರ ಪ್ರಭಾವಳಿಯಲ್ಲಿ ಎಂಟು ಅವತಾರಗಳು 
ಮಾತ್ರ ಇವೆ. ಬಹುಶಃ ಇವು ಉತ್ತರ: ಗರ್ಭಗುಡಿಯ ವಿಗ್ರಹವಾಗಿರ 
ಬಹುದು. ಕಲ್ಯಾಣಿ ಚಾಳುಕ್ಯರ ಕಾಲದ್ದೆಂದು ಕಂಡುಬರುತ್ತದೆ. 

೮೧. ಅಣಬೇರು : ಇಲ್ಲಿ ಹನ್ನೆರಡನೆಯ ಶತಾಬ್ದದ ಈಶ್ವರ 
ದೇವಾಲಯದ ವಿಗ್ರಹಗಳು ಸಿಕ್ಕಿದವು. -ಪದ್ಮ ಚಕ್ರ ಶಂಖ ಗದೆ ಹಿಡಿದ 
ಜನಾರ್ದನ, ಗಣೇಶ, ಸೂರ್ಯನಾರಾಯಣ, ಸಪ್ತಮಾತೃಕಾ ಇವು 
ಗಳನ್ನು ಲಿಂಗದೊಡನೆ ಚಾನಡಿಯಲ್ಲಿಟ್ಟಿ ರುವರು. 

_ ೪೨, ಕಬ್ಬೂರು ಮಾಯಕೊಂಡಕ್ಕೆ ನಾಲ್ಕು ಮೈಲಿ ಈಶಾನ್ಯದಲ್ಲಿ 
"4 ಕರ್ವೂರು'' ಆರನೆಯ ನಿಕ್ರಮಾದಿತ್ಯ ಮತ್ತು ಉಚ್ಚಂಗಿಯ ತ್ರಿಭು 


ಇತರೆ ಸಣ್ಣ ಹೊಯ್ಸಳ ದೇನಾಲಯಗಳು ೨೩೧ 


ವನಮಲ್ಲ ಪಾಂಡ್ಯನ ಕಾಲದಲ್ಲಿ ನೀರರಾಜೇಂದ್ರ ಚತುರ್ವೇದಿ ಮಂಗಲ, 
`ನಿತ್ಯ ನಿನೋದ ಚತುರ್ವೇದಿ ಮಂಗಲ ಎಂದು ಪ್ರಸಿದ್ಧವಾಗಿದ್ದಿತು. 
ಪೂರ್ವದಲ್ಲಿ ಕಲಿದೇವ (ಮೂಲಸ್ಥಾನ ಸ್ವಯಂಭು ಕಲಿದೇವ), 
ಗವಜಕೇಶ್ವರ, ವಾಯವ್ಯದಲ್ಲಿ ಅವಿಮುಕ್ತೇಶ್ವರ ದೇವಾಲಯಗಳು ಇದ್ದ 
ವೆಂದು ಶಾಸನಗಳಿಂದ ಕಂಡುಬರುವುದು (ದಾವಣಗೆರೆ ೧೫೫, ೧೫೬), 
ಮಣ್ಣಿನ ಕೋಟಿಗೋಡೆ ಇದೆ. ಇಲ್ಲಿನ ಕಲ್ಲೇಶ್ವರ ಮೂರು ಕಾರ್ನೀಸು 
ಗಳುಳ್ಳ ಪೀಠದಮೇಲಿದೆ. ಗರ್ಭಗೃಹ ತೆರೆದ ಸುಕನಾಸಿ ನವರಂಗಗಳು 
ಸಾಮಾನ್ಯವಾಗಿವೆ. ನವರಂಗದ ನಾಲ್ಕು ಕಂಬಗಳು ಹದಿನಾರು ಮುಖ 
ಗಳನ್ನು ಹೊಂದಿವೆ. 

ವಾಯವ್ಯದಲ್ಲಿ ಅರ್ಧ ಮೈಲಿ ದೂರದಲ್ಲಿದ್ದ ಅವಿಮುಕ್ತೇಶ್ವರ ಗುಡಿ 
ಈಗ ಹಾಳಾಗಿದೆ. ಇದರಮೇಲೆ ಭಗ್ಗವಾದ ನಂದಿ ಇದೆ. ಇದರ ಶಾಸನ 
(ದಾವಣಗೆರೆ ೧೫೬)ದಲ್ಲಿ ಕ್ರಿ. ಶ. ೧೧೧೪ರಲ್ಲಿಯೇ ಮಹಾಮಂಡಲೇಶ್ವರ 
ಮಯ್ಯಗೊಂಡದೇವನು ಚಾಳುಕ್ಯ ವಿಕ್ರಮ ಸಂವತ್ಸರ ಜಯ ವರ್ಷದಲ್ಲಿ 
ಸಬ್ಬೂರಿನ ಅನಿಮುಕ್ತೇಶ್ವರನಿಗೆ ದಾನಕೂಟ್ಟಂತೆ ಹೇಳಿದೆ. 

೮೩. ಬಾಡ: ಚಾಳುಕ್ಯನಿಕ್ರಮ ಶಕದ ಶಾಸನಗಳಿಂದ (ದಾವಣ 
ಗೆರೆ ೧೩೯-೧೪೨) ಬಾಡವು ಹನ್ನೊಂದು ಹನ್ನೆರಡನೆಯ ಶತಮಾನಗಳಲ್ಲಿ 
ಡೊಡ್ಡ ಅಗ್ರ ಹಾರವಾಗಿದ್ದಿತೆಂದು ತಿಳಿದುಬರುತ್ತದೆ. ಹಳ್ಳಿಯ ಪೂರ್ವದಲ್ಲಿ 
ಕೋಡಿ ಬಸವಣ್ಣನ ಗುಡಿ ಎಂದು ಈಗ ಕರೆಯುವ ತ್ರಿಕೂಟಾಚಲ 
ದೇವಾಲಯವಿದೆ. ಇಲ್ಲಿ ಆಲೇಶ್ವರ (ಅಲ್ಲಾಳೇಶ್ವರ), ನಾರಾಯಣ 
ಸ್ವಯಂಭುವಿಗ್ರಹಗಳಿದ್ದವು. ನವರಂಗಕ್ಕೆ ನಲ್ಭುಂದದ ದೇವಾಲಯದಂತೆ 
ದಕ್ಷಿಣ ದ್ವಾರವಿದೆ. ಇಟ್ಟಿಗೆಗಳ ಜಗತಿಯಮೇಲೆ ಶಗ್ಗಾಗಿ ದೇವಾಲಯ 
ವನ್ನು ಕಟ್ಟ ಲಾಗಿದೆ. ಇಟ್ಟಿಗೆಗಳು ಒಂಬತ್ತಂಗುಲ ಉದ್ದ, ಏಳಂಗುಲ 
ಅಗಲ ಇನೆ. ಈ ಇಟ್ಟಿಗೆಜಗತಿಗೆ ಕಲ್ಲನ್ನು ಹೊದಿಸಿದೆ. ನವರಂಗದ 
ಕಂಬಗಳು ಎಂಟು ಹದಿನಾರು ಮೂಲೆಗಳನ್ನು ಹೊಂದಿವೆ. ಮೇಲಿನ 
ಕಟ್ಟಡಕ್ಕೆ ಗ್ರಾನ್ಸೆಟ್‌ ಕಲ್ಲನ್ನೂ » ವಿಗ್ರಹಗಳಿಗೆ ಬಳಪದಕಲ್ಲನ್ನೂ, 
ಉಪಯೋಗಿಸಿರುವರು. ಭಗ್ಗುವಾದ ಸಪ್ರ ಮಾತೃಕಾ ಮತ್ತು ನಂದಿ 


ಎದಿ 


ನಿಗ್ರಹಗಳು ಹತ್ತಿರ ಬಿದ್ದಿವೆ. ಇಲ್ಲಿದ್ದ ಗರುಡ ಸೂರ್ಯನಾರಾಯಣ 


೨೩೨ ಹೊಯ್ಸಳ ವಾಸ್ತುಶಿಲ್ಪ 


ದುರ್ಗಾವಿಗ್ರಹಗಳನ್ನು ಹನುಮಂತರಾಯನ ಗುಡಿಗೆ ಸಾಗಿಸಿರುವರು. 
ಇಲ್ಲಿನ ಶಾಸನಗಳ ಕಾಲವು ಚಾಳುಕ್ಯ ವಿಕ್ರಮ ಸಂವತ್ಸರ ೨೯-೩೦, ಶಾಲಿ: 
ವಾಹನ ಶಕ ೯೮೧-೯೮೬ ಆಗಿವೆ. ಹನ್ನೊಂದನೆಯ ಶತಮಾನದ ಮಧ್ಯ 
ಭಾಗದಲ್ಲಿಯೇ ಈ ದೇವಾಲಯ ಇದ್ದಿರಬೇಕು. 

೮೪, ಮಳಲಕೆರೆ : ಕ್ರಿ. ಶ. ೧೦೭೧ನೆಯ ಶಾಸನದಿಂದ (ದಾವಣ 
ಗೆರೆ ೧೩೩) ಮಣ(ಳ)ಲಕೆರೆ ಪ್ರಸಿದ್ಧ ಅಗ್ರಹಾರವಾಗಿದ್ದಿತೆಂದೂ ಮೂಲ 
ಸ್ಥಾನೇಶ್ವರ ದೇವಾಲಯವಿದ್ದಿತೆಂದೂ ತಿಳಿದುಬರುತ್ತದೆ. ಈ ಈಶ್ವರನ 
ಗುಡಿಯೂ ತ್ರಿಕೂಟಾಚಲವಾಗಿದೆ. ಮೂರು ಗರ್ಭಗುಡಿಗಳು, ತೆರೆದ 
ಸುಕನಾಸಿಗಳು, ಒಂದೇ ನವರಂಗಮಂಡಪ ಇವೆ. ನಲ್ಫುಂದ ಬಾಡದ 
ಗುಡಿಗಳಂತೆ ಇದಕ್ಕೆ ದಕ್ಷಿಣಕ್ಕೆ ದ್ವಾರವಿದೆ. ಹೊರಗೋಡೆಗಳನ್ನು ಇಲ್ಲಿನ 
ಇತರ ದೇವಾಲಯಗಳಂತೆಯೇ ಮಣ್ಣಿನಿಂದ ಮುಚ್ಚಿರುವರು. 

ನವರಂಗದ ಮಧ್ಯದಲ್ಲಿರುವ ನಾಲ್ಕು ಕಂಬಗಳೂ ಚತುರಸ್ರವಾಗಿವೆ. 
ಪೂರ್ವಾಭಿಮುಖವಾದ ಗರ್ಭಗುಡಿಯಲ್ಲಿ ಲಿಂಗವಿಜಿ. ದಕ್ಷಿಣಾಭಿಮುಖ 
ವಾದ ಗರ್ಭಗುಡಿಯಲ್ಲಿ ಅಕ್ಷಮಾಲಾ (ಪದ್ಮಕ್ಕೆ ಬದಲು), ಪ್ರಯೋಗ 
ಚಕ್ರ ಶಂಖ ಗದೆಗಳನ್ನು ಹೊಂದಿದ ಜನಾರ್ದನ ವಿಗ್ರಹ(1)ವಿಜಿ. 
ಪಶ್ಚಿಮ ಮುಖವಾದ ಗರ್ಭಗುಡಿಯಲ್ಲಿ ಸೂರ್ಯನಾರಾಯಣ ಕಿರುವನು. 
ಜನಾರ್ದನ ಗರ್ಭಗುಡಿಯಲ್ಲಿ ವಾರಾಹೀ ಮತ್ತು ಶಿವಪಾರ್ವತಿ ನಿಗ್ರಹ 
ಗಳನ್ನು ಇಟ್ಟಿರುವರು. ಜನಾರ್ದನನಿಗೆ ಜಟಾಮಕುಟವಿದೆ. ಪದ್ಮಕ್ಕೆ 
ಬದಲು ಅಕ್ಷಮಾಲೆ ಇದೆ; ಆದರೆ ಫಾಲಾಕ್ಷವಿಲ್ಲ. . ಹನ್ನೊಂದನೆಯ 
ಶತಮಾನದ ವೈಷ್ಣವ ನಿಗ್ರಹಕ್ಕೆ ಇಲ್ಲಿನ ಮತ್ತು ನಲ್ಕುಂದದ ವಿಗ್ರಹಗಳು. 
ಸಾಕ್ಷಿಯಾಗಿವೆ. ಅದೇ ಗರ್ಭಗುಡಿಯಲ್ಲಿ ಒರಟಾದ ಚಂಡಿಕೇಶ ಇದೆ. 

ನವರಂಗದಲ್ಲಿ ಮಹಿಷಮರ್ದಿನಿಯನ್ಸಿ ಟ್ಟಿ ರುವರು. ಇದರ ಪಕ್ಕದಲ್ಲಿ 
ದೀರ್ಫಶಿಖೆ, ರುದ್ರಾಕ್ಷ ಸರ, ಹಾರಗಳನ್ನು ಧರಿಸಿ ಪದ್ಮಾಸನದಲ್ಲಿ ಕುಳಿತು 
ಧ್ಯಾನಮಗ್ನನಾದ ಭಕ್ತನ ವಿಗ್ರಹವಿದೆ. ಇವನ ಪಾರ್ಶ್ವಗಳಲ್ಲಿ ಸೂರ್ಯ 
ಚಂದ್ರ ಪರಿಚಾರಿಕೆಯರ ವಿಗ್ರಹಗಳೂ ಇವೆ. ಬಹುಶಃ ಕಾಳಾಮುಖ 
ಆಚಾರ್ಯನ ಅಥವಾ ದೇವಾಲಯ ಕಟ್ಟಿಸಿದವನ ವಿಗ್ರಹವಿರಬಹುದು. 
ಮುಖ್ಯ ಗರ್ಭಗುಡಿಯ ಸುಕನಾಸಿಯಲ್ಲಿ ಪಾಣಿನಟ್ಟ ಲಿಂಗವನ್ಸಿಟ್ಟಿರುವರು. 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೨೩೩ 


ಈ ಹಳ್ಳಿಯಲ್ಲಿ ಬಳಪದಕಲ್ಲಿನ ವೀರಗಲ್ಲು ಮಾಸ್ತಿಕಲ್ಲುಗಳ್ಳು 
ಹೊಯ್ಸಳ ಕಾಲದ ಭಗ್ಗವಾದ ಜನಾರ್ದನ ವಿಗ್ರಹ ಬಿದ್ದಿವೆ. ಚಿನ್ನದ 
ವರಹ ಹಣಗಳು ಆಗಾಗ ಸಿಕ್ಕುತ್ತವೆ. ಇಲ್ಲೊಂದು ವಿದ್ಯಾಸ್ಥಾನ 
ವಿದ್ದಿತೆಂದು "" ವಿದ್ಯಾರ್ಥಿ ಮಾಣಿ ''ಗಳಿಗೆ ಆಹಾರ ವಸ್ತ್ರಗಳಿಗೆ ದಾನ 
ಕೊಡಲಾಯಿತೆಂದು ಇಲ್ಲಿನ ಶಾಸನ (ದಾವಣಗೆರೆ ೧೭೩) ತಿಳಿಸುತ್ತದೆ. 

೮೫. ಕಂದಗಲ್ಲು: ಇಲ್ಲಿನ ಕಲ್ಲೇಶ್ವರ ದೇವಾಲಯವು ಚಾಳುಕ್ಯರ 
ಕಾಲದ್ದಾಗಿದೆ. ನವರಂಗದ ಕಂಬಗಳು ಚತುರಸ್ರವಾಗಿವೆ. ಗರುಡ 
ಪೀಠದ ಮೇಲೆ ನಿಂತಿರುವ ಕೇಶವನು ಪದ್ಮ ಶಂಖ ಚಕ್ರ ಗದೆಯನ್ನು 
ಹೊಂದಿರುವನು. ಪ್ರಭಾವಳಿಯಲ್ಲಿ ದಶಾವತಾರಗಳಿಲ್ಲ. ವಿಗ್ರಹವು 
ಐದೂವರೆ ಅಡಿ ಎತ್ತರವಿದೆ. ನವರಂಗದಲ್ಲಿ ಸಪ್ತಮಾತೃಕಾ, ಗಣೇಶ, 
ಚಂಡಿಕೇಶ, ಮಹಿಷಮರ್ದಿನಿ, ನಾಗರಕಲ್ಲುಗಳಿವೆ. ಗರ್ಭಗೃಹದ್ವಾರದ 
ಮೇಲೆ ಗಜಲಕ್ಷ್ಮಿ ಇದೆ. 

ದಾವಣಗೆರೆ ೧೪೩ನೆಯ ಶಾಸನದಿಂದ ದಕ್ಷಿಣದಲ್ಲಿ ಪ್ರಭಾಚಂದ್ರ. 
ಜಿನಾಲಯವಿದ್ದಿತೆಂದೂ ಶಕ ೯೨೫ರಲ್ಲಿ ಶ್ರೀನಂದಿಪಂಡಿತನಿಗೆ ದಾನ 
ಕೊಡಲಾಯಿತೆಂದೂ ಕಂಡುಬರುತ್ತದೆ. 

೮೬. ಶಾಗಲಿ: ಇಲ್ಲಿನ ಮಲ್ಲಿಕಾರ್ಜುನ ಗುಡಿಯು ಕ್ರಿ. ಶ. ೧೧೨೩ 
ರಲ್ಲಿದ್ದಿತೆಂದು ಶಾಸನದಿಂದ ಕಂಡುಬರುತ್ತದೆ. ಆರನೆ ವಿಕ್ರಮಾದಿತ್ಯನ 
ಕಾಲದಲ್ಲಿ ಶುಭಕೃತು ಮಾಘ ಶುದ್ಧ ಪಂಚಮಿ ಬ್ರಿಹವಾರದಲ್ಲಿ ಮಲ್ಲಿ 
ಕಾರ್ಜುನ ದೇವಾಲಯದ ಜ್ಞಾನಶಕ್ತಿ ಸಂಡಿತನಿಗೆ ದಾನಕೊಡಲ್ಪಟ್ಟಿತು 
(ದಾವಣಗೆರೆ ೧೨೭). ಹೊರಗಿನ ಗೋಡೆಗಳನ್ನು ಕಲ್ಲಿನಿಂದ ಮುಚ್ಚಿರು 
ವರು. ಒಳಗೆ ದೇವಾಲಯ ತ್ರಿಕೂಟಾಚಲವಾಗಿದೆ. ಪೂರ್ವ ಮುಖ 
ವಾದ ಗರ್ಭಗುಡಿಯಲ್ಲಿ ಮಲ್ಲಿಕಾರ್ಜುನ ಲಿಂಗ, ದಕ್ಷಿಣ ಮುಖವಾದ. 
ಗುಡಿಯಲ್ಲಿ ಅಕ್ಷಮಾಲಾ ತ್ರಿಶೂಲ ಚಕ್ರ ಗದೆ ಹಿಡಿದ ಹರಿಹರ, ಪಶ್ಚಿಮ 
ಮುಖವಾದ ಗುಡಿಯಲ್ಲಿ ಮತ್ತೊಂದು ಲಿಂಗವಿದೆ. ನವರಂಗದಲ್ಲಿ ನಾಲು 
ಚತುರಸ್ರ ಕಂಬಗಳು ಮೇಲ್ಫ್ರಾವಣಿ ಕೆತ್ತನೆ ಕೆಲಸವಿಲ್ಲದೆಯೂ ಇವೆ. 
ನಂದಿ ಸಪ್ತಮಾತೃಕಾ, ಚಂಡಿಕೇಶ್ಚರ, ನಾಗ ಭೈರವ, ಎರಡು ಗಣೇಶ: 
ವಿಗ್ರಹಗಳಿವೆ. ಅಂಗಳದಲ್ಲೂ ನಾಗರಕಲ್ಲುಗಳಿವೆ. 


೨೭೪ ಹೊಯ್ಸಳ ವಾಸ್ತುಶಿಲ್ಪ 


೮೭. ಲೊಕ್ಕಿಗೆರೆ: ಇದು ಚಾಳುಕ್ಯರ ಕಾಲದ ಅಗ್ರ ಹಾರವಾಗಿ 
ದ್ದಿತು. ಕೆಲವು ದೇವಾಲಯಗಳು, ಮಾಸ್ತಿ ಕಲ್ಲು ವೀರಕಲ್ಲುಗಳು ಇವೆ. 
ವಾಯವ್ಯದಲ್ಲಿ ಒಂದು ಮೈಲಿ ದೂರದಲ್ಲಿ ಗಿರಿಜಾಪುರದ ಕಡೆಗೆ “ ತುರಿನಿನ 
ಮಾಳ” ಇದೆ. ಇಲ್ಲಿನ ವೀರಗಲ್ಲಿನಲ್ಲಿ ಹೊಯ್ಸಳ ಕಾಲದ ವೀರನು 
ಗೋವುಗಳನ್ನು ರಕ್ಷಿಸಿದುದನ್ನು ಚಿತ್ರಿಸಿದೆ. ಹಳೆಯ ಕೆರೆಯ ಪಶ್ಚಿಮದಲ್ಲಿ 
ಕೋಡಿ ಕಲ್ಲೇಶ್ವರ ದೇವಾಲಯ ದಕ್ಷಿಣ ಮುಖವಾಗಿ ತ್ರಿಕೂಟಾಚಲ 
ವಾಗಿದೆ. ಇಲ್ಲಿನ ಮಿಕ್ಕ ದೇವಾಲಯಗಳಂತೆ ಇದನ್ನೂ ಮಣ್ಣಿನಿಂದ 
ಮುಚ್ಚಿರುವರು. ದಕ್ಷಿಣ ದ್ವಾರವನ್ನು ಮುಚ್ಚಿ ಈಚೆಗೆ ಉತ್ತರ ಗರ್ಭ 
ಗುಡಿಯ ಉತ್ತರಗೋಡೆಯಲ್ಲಿ ಬಾಗಿಲನ್ನು ಮಾಡಿರುವರು. ಮೂರು 
ಗರ್ಭಗುಡಿಗಳು ತೆರೆದ ಸುಕನಾಸಿಗಳು ನವರಂಗದ ನಾಲ್ದು ಕಂಬಗಳು 
ಇತರ 'ದೇವಾಲಯಗಳಂತೆಯೇ ಇವೆ. ಗರ್ಭಗೃಹ ದ್ವಾರಬಂಧಗಳ 
ಮೇಲೆ ಕಳಶ ಚಿತ್ರಪಟ್ಟಿಕೆ ಮೇಲೆ ಗಜಲಕ್ಷ್ಮಿ ಇವೆ. ಇಲ್ಲಿನ ವಿಗ್ರಹ 
ಗಳನ್ನು ಸೂರ್ಯನ ಗರ್ಭಗುಡಿಯಲ್ಲಿ ಹಾಕಿರುವರು. ಸಪ್ತಮಾತೃಕಾ, 
ಚಂಡಿಕೇಶ, ಮಹಿಷಮರ್ದಿನಿ ವಿಗ್ರಹಗಳಿವೆ. ಸೂರ್ಯ ವಿಗ್ರಹಕ್ಕೆ ಲತಾ 
ತೋರಣ, ಪಕ್ಕದಲ್ಲಿ ಛಾಯೆಯರು ಬಾಣಬಿಡುತ್ತಿರುವುದು ಕೆತ್ತಲಾಗಿದೆ. 
ಸೂರ್ಯನ ಕೈಗಳು ಮುರಿದಿವೆ. ನವರಂಗದಲ್ಲಿ ಗಣೇಶ, ನಾಗರಕಲ್ಲು, 
ಚಂಡಿಕೇಶ, ಬಸವ ವಿಗ್ರಹಗಳಿವೆ. ಇಲ್ಲಿನ ಈಶಾನ್ಯ ಕಂಬದ ಮೇಲಿರುವ 
ಶಾಸನ ಶಕ ೧೧೫೮ ರಲ್ಲಿ ಹೊಯ್ಸಳ ಸೋಮೇಶ್ವರನ ಕಾಲದಲ್ಲಿ 
5 ಕೇಶೇಶ್ವರ'ನಿಗೆ ದಾನಕೊಟ್ಟಂತೆ ಹೇಳುತ್ತದೆ. ನೈರುತ್ಯ ಕಂಬದಮೇಲೆ 
ಹೊಯ್ಸಳ ಇಮ್ಮಡಿ ನರಸಿಂಹನ ಕ್ರಿ. ಶ. ೧೨೨೯ರ ಶಾಸನದಲ್ಲಿ ಲಿಂಗ 
ವನ್ನು ಮೂಲಸ್ಥಾನದ ಕಲಿದೇವ ಎಂದು ಕರೆಯಲಾಗಿದೆ. ಮಹಾ 
ಪ್ರಧಾನ ಪೋಲಾಳ್ವ ದಣ್ನಾಯಕರ ಸುಂಕಾಧಿಕಾರಿ ಗೋಪರಸ ಮುಂತಾ 
ದವರು ಲೋಕಿಯಕೆಆಕೆಯ ಮೂಲಸ್ಥಾನದ ಶ್ರೀ ಕಲಿದೇವರಿಗೆ ಒಂದು 
ಗದ್ಯಾಣ ಎರಡು ಹಣವನ್ನು ಶಕ ೧೧೫೧ರ ವಿರೋಧಿ ಚೈತ್ರ ಬಹುಳ 
ದಮಾವಾಸ್ಯೆ ಸಂಕ್ರಮಣ ವ್ಯತೀಪಾತದಲ್ಲಿ ಕೊಟ್ಟರು (ಸೋಮವಾರ, 
ಮಾರ್ಚ್‌ ೨೬, ೧೨೨೯). 

ಕೇತೇಶ್ವರ ದೇವಾಲಯವು ಪ್ರಾಚೀನವಾದುದು. ಬಳಪದಕಲ್ಲಿನ 


ಇತರ ಸಣ್ಣ ಹೊಯ್ಸಳ ದೇನಾಲಯಗಳು ೨೩೫ 


ಈ ಕಟ್ಟಡ ಹೆನ್ನೆರಡು ಹದಿಮೂರನೆಯ ಶತಾಬ್ದಗಳಲ್ಲಿ ಪ್ರಸಿದ್ಧವಾಗಿ 
ದ್ದಿತು. ಹೊರಗೋಡೆಗಳನ್ನು ಮಣ್ಣಿನಿಂದ ಮುಚ್ಚಿರುವರು. ಆದರೂ 
ಗೋಡೆಗಳು ಮೇಲ್ಭಾವಣಿ ಕೈಪಿಡಿ ಗೋಡೆಗಳು ಅಲ್ಲಲ್ಲಿ ಕಂಡುಬರುತ್ತವೆ. 
ಗುಡಿಯು ಪೂರ್ವಮುಖವಾಗಿದೆ. ಪೂರ್ವದ ಗೋಡೆಯಲ್ಲಿ ಜಾಲಂದ್ರ 
ವಿದೆ, ಬೋದಿಗೆಗಳು ಬಗ್ಗಿವೆ. ಮೇಲಿನ ಕೈಪಿಡಿ ಗೋಡೆಯಲ್ಲಿ ಹೆಚ್ಚು 
ಕೆತ್ತನೆ ಕೆಲಸವಿಲ್ಲ. ಪಾಳೆಯಗಾರರ ಕಾಲದ ಗಾರೆಯ ಗೋಪುರವಿದೆ. 
ನವರಂಗದ ಕಂಬಗಳು ದುಂಡಾಗಿ ಹದಿನಾರು ಮುಖವಾಗಿವೆ. ಮೇಲಿನ 
ಕಮಲ ಚಕ್ರಗಳೂ ಹದಿನಾರು ಮುಖವಾಗಿವೆ. ಪೀಠಿಕೆಗಳು ಚತುರಸ್ರ 
ವಾಗಿವೆ, ಈಶಾನ್ಯ ಕಂಬದಮೇಲೆ ಶಕ ೧೧೫೮(ಕ್ರಿ. ಶ. ೧೨೩೬)ದ 
ಹೊಯ್ಸಳ ಸೋಮೇಶ್ವರನ ಶಾಸನವಿದೆ (ದಾವಣಗೆರೆ೧೨೯). ನವರಂಗದ 
ಭುವನೇಶ್ವರಿಯಲ್ಲಿ ತಾಂಡವೇಶ್ವರ ಇದೆ. ಗಣೇಶ ಮಹಿಷಮರ್ದಿನಿ 
ವಿಗ್ರಹಗಳನ್ನು ನವರಂಗದಲ್ಲಿಟ್ಟಿರುವರು. ಗರ್ಭಗುಡಿಯ ಮೇಲ್ಭಾವಣಿ 
ಚಪ್ಸಟಿಯಾಗಿ ಪದ್ಮ ಹೊಂದಿದೆ. ಗರ್ಭಗುಡಿಯಲ್ಲಿ ಕೇತೇಶ್ವರ ಲಿಂಗವಿದೆ. 
ಪಶ್ಚಿಮಗೋಡೆಯ ದಕ್ಷಿಣ ಮೂಲೆಯಲ್ಲಿ ಮುಚ್ಚಿರುವ ಒಂದು ಅಡಿ 
ವಿಸ್ತಾರದ ಗೂಡು ಇದೆ. 

ಲೊಕ್ಸಿಕೆರೆಯ ದಕ್ಷಿಣದಲ್ಲಿ ನಾರಾಯಣಗುಡಿ ಇದೆ. ಇದು ಗರ್ಭ 
ಗುಡಿ ಸುಕನಾಸಿಗಳ ಮೇಲ್ಬಾವಣಿಗಳು ಬಾಗಿದ್ದು ಪದ್ಮಗಳನ್ನು 
ಹೊಂದಿವೆ. ಗರ್ಭಗುಡಿಯಲ್ಲಿ ಮೂರಡಿ ಎತ್ತರದ ಭಗ್ಗವಾದ ಬಳಪದ 
ಕಲ್ಲಿನ ನಾರಾಯಣ ವಿಗ್ರಹವಿದೆ. ನಾಲ್ಕು ಕೈಗಳಲ್ಲಿ ಸದ್ಮಪ್ರಯೋಗಚಕ್ರ 
ಶಂಖ ಭೆಗ್ನವಾದ ಗದೆ ಇವೆ. ಈ ದೇವಾಲಯದ ಪೀಠದಲ್ಲಿ ಮೂರು 
ಪಟ್ಟಿಕೆಗಳಿವೆ. : ಸುಕನಾಸಿ ದ್ವಾರವನ್ನು ಕೇತೇಶ್ವರ ದೇವಾಲಯದಂತೆ 
ಬಳಪದಕಲ್ಲಿನಿಂದ ಮಾಡಿರುವರು. ನಾರಾಯಣನ ಪ್ರಯೋಗ ಜಕ್ರ 
ದಿಂದ ಈ ದೇವಾಲಯ ಪ್ರಾಚೀನವೆಂದು ಹೇಳಬಹುದು. 

ಲೊಕ್ಕಿಕೆರೆಯ ಮೈಲಾರ ಮತ್ತು ವೀರಭದ್ರ ಗುಡಿಗಳು ಆಧುನಿಕ 
ವಾದರೂ ಬಳಪದಕಲ್ಲಿನ ವಿಗ್ರಹಗಳು ಹೊಯ್ಸಳ ಕಾಲದ್ದಾಗಿವೆ. 
೧೭ನೆಯ ಶತಾಬ್ದದ ಆಂಜನೇಯ ಗುಡಿ ಒಂದಿದೆ. 

೪೮. ಹದಡಿ: ಹದಡಿ ಚಾಳುಕ್ಯರ ಕಾಲದಲ್ಲಿ ಪ್ರಸಿದ್ಧವಾಗಿದ್ದ ರೂ' 


ಎ 


೨ತ್ನಿ೬ ಹೊಯ್ಸಳ ವಾಸ್ತುಶಿಲ್ಪ 


ಈಗ ಅಲ್ಲಿ ಹಳೆಯ ದೇವಾಲಯಗಳಿಲ್ಲ. ಇದಕ್ಕೆ ಎರಡು ಫರ್ಲಾಂಗ್‌ 
ಉತ್ತರದಲ್ಲಿ ಬಹುಶಃ “ ಮುದಿಹೆದರಿ” ಇದ್ದಿತು. ತ್ರೈಲೋಕ್ಯ ಮಲ್ಲ 
ನನ್ನಿಳನ್ನೊಳಂಬಪೆ ಸೆರ್ಮಾನಡಿಕದಂಬಳಿಗೆ ನಾಡನ್ನಾ ಳುತ್ತಿದ್ದಾಗ ಪಲ್ಲವಾ 
ಭರಣ ಬ ಬ್ರ ಹ್ಮಾಧಿರಾಜರ ಫೆರ್ಗಡೆ ಶಾನಿ, ps 
(ಬಾತೂಗಿರೆ ೧೨೪). ಬ್ರಹ್ಮಾಧಿರಾಯನು ಬ್ರಹ್ಮೇಶ್ವರ ದೇವಾಲಯದ 
ಬ್ರಹ್ಮನೇದ ಜೀಯನಿಗೆ ಶಕ ೯೫೮ರಲ್ಲಿ (ಕ. ಶ. ೧೦೩೬) ದಾನ 
ವನ್ನು ಕೊಟ್ಟರುವನು. (ದಾವಣಗೆರೆ ೧೨೬). ಇಟ್ಟ ಗೆಕಲ್ಲು ರಂಗನಾಥ 
ದೇವಾಲಯ ಕೋಟೆಯಲ್ಲಿದೆ. ಇಲ್ಲಿನ ಇಟ್ಟಿ ಗೆಗಳು ೧೨೪೭೨6೨ ೧/೨ 
ಅಂಗುಲ ಪ್ರಮಾಣದಲ್ಲಿವೆ. ಕೋಟಿಯಲ್ಲಿ ಸಿದ ಒಂದು ಬಳಪದಕಲ್ಲಿನ 
ಶಿರೋಭಾಗವನ್ನು ಆಂಜನೇಯ ದೇವಾಲಯದ ಎಡದಲ್ಲಿರುವ ತೇರಿನ 
ಹತ್ತಿರ ಗೂಡಿನಲ್ಲಿಟ್ಟಿರುವರು. ಬಹುಶಃ ೧೧ನೇ ಶತಮಾನದ ವಿಗ್ರಹದ 
ಶಿಕೋಭಾಗವಾಗಿರಬೇಕು. ಲಂಬಕರ್ಣ ವಿಶಾಲನೇತ್ರ ಕಿರೀಟ ಭಾಗ 
ವನ್ನು ಚೆನ್ನಾಗಿ ಕೊರೆದಿರುವರು. 

ಆಂಜನೇಯ ದೇವಾಲಯದ ಮುಖಮಂಡಪ: ಪಶ್ಚಿಮ ಗೋಡೆ 
ಯಲ್ಲಿ ಸೇರಿಸಿರುವ ಗಜಲಕ್ಷ್ಮಿ, ಗರ್ಭಗುಡಿಯ ಪಶ್ಚಿಮ ಗೋಡೆಗೆ 
ಆನಿಸಿರುವ ಭಗ್ನ ವಾದ ವಿಷ್ಣು ವಿಗ್ರ ಹ ಚಾಳುಕ್ಯ ಶಿಲ್ಪಗಳಾಗಿವೆ. 

೮೯, ಹೊನ್ನೂರು: ಇಡೆ ಉತ್ತರದಲ್ಲಿ ಹಳೆಯ ಕೋಟಿಯ 
ಅವಶೇಷಗಳಿವೆ. ಕೋಟಿಗೆ ಪೂರ್ವದಲ್ಲಿ ಹನುಮಂತ ಈಶ್ವರ 
ದೇವಾಲಯಗಳಿವೆ... ಈಶ್ವರ ದೇವಾಲಯವು ಚಾಳುಕ್ಯರ ಕಾಲದ್ದು. 
ಗರ್ಭಗುಡಿಯ ಲಿಂಗ ಎರಡೂವರೆ ಅಡಿ ಎತ್ತರವಿದೆ. ಮುಖಮಂಡಪ 
ವನ್ನು ೧೭ನೆಯ ಶತಮಾನದಲ್ಲಿ ಸೇರಿಸಿರುವರು. ಮುಖಮಂಡಪದ 
ಆಗ್ನೇಯದಲ್ಲಿ ಚಾಳುಕ್ಯ ಶಾಸನವಿದೆ. . ಗರ್ಭಗೃಹೆದ್ಹಾರದ ಮೇಲೆ 
ಗಜಲಕ್ಷ್ಮಿಯನ್ನು ಕೆತ್ತಿರುವರು. 

೯೦. ಆನಗೋಡು: ಮರುಳಸಿದ್ಧ ಕಾವ್ಯದಲ್ಲಿ ಮರುಳಸಿದ್ದನು 
ಇಲ್ಲಿ ಪವಾಡಗಳನ್ನು ಮಾಡಿದನೆಂದು ಹೇಳಿದೆ. ದಾವಣಗೆರೆಗೆ ಹತ್ತು 
ಮೈಲಿ ಆಗ್ನೇಯದಲ್ಲಿ ಆನು(ನ)ಗೋಡಿದೆ. ಹಳ್ಳಿಯ ಉತ್ತರದಲ್ಲಿರುವ 
ಕೆರೆಯ ಹತ್ತಿರ ೧೧ನೆಯ ಶತಮಾನದ ಸಿದ್ಧೇಶ್ವರ ದೇವಾಲಯ ತ್ರಿಕೂಟಾ 


ಇತರ ಸಣ್ಣ ಹೊಯ್ಸಳ ದೇವಾಲಯಗಳು ೨೩೭ 


ಚಲವಾಗಿದೆ. ಅನಂತರ ಮುಖಮಂಡಪಗಳನ್ನು ಸೇರಿಸಿರುವರು. 
ನವರಂಗಕ್ಕೆ ಈಗ ಪೂರ್ವ ಮತ್ತು ದಕ್ಷಿಣದಲ್ಲಿ ಎರಡು ದ್ವಾರಗಳಿವೆ. 
ಮೊದಲಿನ ದೇವಾಲಯದಲ್ಲಿ ಮೂರು ಗರ್ಭಗುಡಿಗಳು, ತೆರೆದ ಸುಕನಾಸಿ 
ಗಳು, ನವರಂಗ ಇದ್ದವು. ನವರಂಗದ ಮಧ್ಯದಲ್ಲಿ ನಾಲ್ಕು ಚತುರಸ್ರ 
ಕಂಬಗಳು ಎಂಟು ಮೂಲೆಗಳನ್ನು ಹೊಂದಿವೆ. ಭುವನೇಶ್ವರಿಯಲ್ಲಿ 
ಪದ್ಮವಿದೆ. ನವರಂಗದಲ್ಲಿ ನಿಸ್ಣು, ಸೂರ್ಯನಾರಾಯಣ, ಮಹಿಷ 
ಮರ್ದಿನಿ, ನಂದಿ, ವೀರಭದ್ರ ವಿಗ್ರಹಗಳಿವೆ. ಪಶ್ಚಿಮದ ಗರ್ಭಗುಡಿಯಲ್ಲಿ 
ಲಿಂಗವಿದೆ.  ವಿಷ್ಣುನಿದ್ದ ಉತ್ತರ ಗರ್ಭಗುಡಿಯನ್ನು ಶಾಲೆಯಾಗಿ 
ಮಾಡಿ ಅದರ ಪಶ್ಚಿಮದಲ್ಲಿ ೧೭ನೆಯ ಶತಮಾನದ ಪಾರ್ವತಿ ವಿಗ್ರಹ 
ವನ್ಸಿಟ್ವಿರುವರು. ಸೂರ್ಯನಿದ್ದ ಪೂರ್ವ ಗರ್ಭಗುಡಿಯನ್ನು ಇಲೆ 
ಯಾಗಿ ಮಾರ್ಪಡಿಸಿ ಅದಕ್ಕೆ ಮುಖಮಂಡಪ ಪೂರ್ವದ್ವಾರಗಳನ್ನು 
ಸೇರಿಸಿರುವರು. ದಕ್ಷಿಣದ ಮೊದಲಿನ ದ್ವಾರದ ಮುಂದೆ ಎರಡು ಜಗತಿ 
ಗಳುಳ್ಳ ಮುಖಮಂಡಪವನ್ನು ಸೇರಿಸಲಾಗಿದೆ. ಶಿಖರವು ಕೂಡ ೧೭ನೆಯ 
ಶತಮಾನದ್ದು. ದಕ್ಷಿಣ ಮುಖಮಂಡಪದ ಕಂಬಗಳ ಮೇಲೆ ಸಿಂಹ 
ಹನುಮಂತ ಭಕ್ತವಿಗ್ರಹೆಗಳನ್ನು ಕೆತ್ತಿರುವರು. ಪೂರ್ವ ಮಂಡಪದ 
ಕಂಬಗಳು ಎಂಟು ಮೂಲೆಗಳನ್ನು ಹೊಂದಿವೆ. 

ಈ ದೇವಾಲಯದ ದಕ್ಷಿಣದಲ್ಲಿ ಮೈಲಾರ ಜನಾರ್ದನ ಗುಡಿಗಳಿವೆ. 
ಇವುಗಳ ಮುಂದೆ ನಾಲ್ಕು ಕಂಬಗಳ ಮಂಡಪ, ಅದರ ಮೇಲೆ ನಂದಿ 
ಇವೆ. ಸಿದ್ಧೇಶ್ವರ ದೇವಾಲಯದ ಪೂರ್ವದಲ್ಲಿ ಕೆಕೆ ಇದೆ. ಜಟ್ಟಿಗ 
ಹನುಮಂತ ದೇವಾಲಯಗಳೂ ಇದ್ದವೆಂದು ಮರುಳಸಿದ್ದ ಕಾವ್ಯದಲ್ಲಿ 
ಹೇಳಿದೆ. 

೯೧. ಕೊಗ್ಗನೂರು ; ದಾವಣಗೆರೆಗೆ ಈಶಾನ್ಯ ದಿಕ್ಕಿನಲ್ಲಿ ಎಂಟು 
ಮೈಲಿ ದೂರದಲ್ಲಿ ಕೊಗ್ಗ ನೂಂರಿದೆ. ಇಲ್ಲಿನ ಈಶ್ವರ ಗುಡಿ ಹನ್ನೊಂದನೆಯ 
ಶತಮಾನದ ತ್ರಿಕೂಟಾಚಲವಾಗಿದ್ದಿತು. ಈಗ ಪೂರ್ವ ಮತ್ತು ಉತ್ತರ 
ಗರ್ಭಗುಡಿಗಳನ್ನು ಮುಚ್ಚಿರುವ ಹೊರಗೋಡೆಗಳನ್ನು ಮಣ್ಣಿನಿಂದ 
ಮುಚ್ಚಲಾಗಿದೆ. ದಕ್ಷಿಣದಲ್ಲಿ ದ್ವಾರವಿಡೆ. ನವರಂಗದಲ್ಲಿ ಚತುರಸ್ರವಾದ 
ನಾಲ್ಕು ಕಂಬಗಳು ಮಧ್ಯದಲ್ಲಿನೆ. ಭುವನೇಶ್ವರಿಯಲ್ಲಿ ಪದ್ಮವನ್ನು 


೨೩೮ ಹೊಯ್ಸಳ ವಾಸ್ತುಶಿಲ್ಪ 


ಕೊರೆದಿರುವರು. ಉತ್ತರ ಗರ್ಭಗುಡಿಯ ಸುಕನಾಸಿಯಲ್ಲಿ ಸಪ್ತ 
ಮಾತೃಕಾ, ಮಹಿಷಮರ್ದಿನಿ, ಗದಾ ಪ್ರಯೋಗಚಕ್ರ ಶಂಖ ಪದ್ಮ 
ಧರಿಸಿದ ವಿಷ್ಣು, ನಾಗರಕಲ್ಲು, ಸೂರ್ಯ, ವೀರಭದ್ರ ವಿಗ್ರಹಗಳಿವೆ. 
ಸುಕನಾಸಿ ದ್ವಾರದಮೇಲೆ ಗಜಲಕ್ಷ್ಮಿ ಇದೆ. ನವರಂಗದಲ್ಲಿ ನಂದಿ 
ಗರ್ಭಗುಡಿಯಲ್ಲಿ ಲಿಂಗ ಇವೆ. 

೯೨. ಹಾಲುವಣ ; ಹೊನ್ನಾಳಿ-ಹೆರಿಹರ ರಸ್ತೆಯಲ್ಲಿ ಕೊಮಾರನ 
ಹಳ್ಳಿಗೆ ಆಗ್ನೇಯದಲ್ಲಿ ಹಾಲುವಣನಿದೆ. ಇದರ ಕೆರೆಯ ಕಟ್ಟೆಯ 
ಮೇಲೆ ಚಾಳುಕ್ಯ ತ್ರಿಭುವನಮಲ್ಲನ ಕಾಲದ ಈಶ್ವರ ಗುಡಿ ಇದೆ. ಹೊರ 
ಗೋಡೆಗಳನ್ನು ಕಲ್ಲಿನಿಂದ ಮುಚ್ಚಿರುವರು. ಸುಕನಾಸಿಯ ಬಳಪದ 
ಕಲ್ಲಿನ ದ್ವಾರದ ಪಕ್ಕಗಳಲ್ಲಿ ಜಾಲಂದ್ರಗಳಿವೆ. ಸುಕನಾಸಿ ದ್ವಾರದಮೇಲೆ 
ಕಮಲಗಳಿವೆ. ಇದರ ಮೇಲ್ಬಾವಣಿ ಅಷ್ಟ ಕೋಣಾಕಾರವಾಗಿದ್ದು 
ಮಧ್ಯದಲ್ಲಿ ಕಮಲವಿದೆ. ಇಲ್ಲಿ ಹಳೆಯ ನಂದಿ ಇದೆ. ಗರ್ಭಗುಡಿಯಲ್ಲಿ 
ಬಟ್ಟ ಲಿನಂತಿರುವ ಪಾಣಿಪೀಠದ ಮೇಲೆ ಲಿಂಗವಿದೆ. ಅಂಗಳದಲ್ಲಿ 
ನೀಠಗಲ್ಲುಗಳ ಮೇಲೆ ಚಾಳುಕ್ಯ ಶಾಸನಗಳಿವೆ. 


wo 1854--11071/--2,000 00/0165--17-4-64 


ಇ 


Was 
ಹ್‌ (ತ 
La ME] ಶ್ಯ 


